UNIVERSAL 
LIBRARY 


OU 198338 


AudVvudl 
IVSHAINN 


ಕರ್ಣಾಟಕ ಜನಜೀವನ 


ಬರೆದನರು: 
ಬೆಟಗೇರಿ ಕೃಷ್ಣಶರ್ಮ 


ಕರ್ಣಾಟಕ ವಿದ್ಯಾವರ್ಧಕ ಸಂಘದ 
ಸುವರ್ಣಮಹೋತ್ಸವದ 
ಪ್ರಕಟನೆ 


೧೯೩೯ 


ಸಾದಾ ಪ್ರತಿಗೆ 0-೮-0] [ ಕ್ಯಾಲಿಕೊ ಶ್ರತಿಗೆ ೨-೦-೦ 


ಪ್ರಕಾಶಕರು : 
ಬೆಟಗೇರಿ ಕೃಷ್ಣಶರ್ಮ 
ಜಯಂತಿ ಕಾರ್ಯಾಲಯ, 
ಧಾರವಾಡ 


( ಈ ಗ್ರಂಥದ ಎಲ್ಲ ಹಕ್ಕುಗಳೂ ಗ್ರಂಥಕರ್ತ್ಯನಿನ ಕಡೆಗಿನೆ. ) 


ಮುದ್ರಕರು: 
ಖಂಡೋ ರಾಮಚಂದ್ರ ಭಿಸೆ, 
ಕರ್ನಾಟಕ ಸ್ರಿಂಟಂಗ್‌ ವರ್ಕ್ಸ್‌ 

ಧಾರವಾಡ 


ಮುಡಿಪು 


ತನ್ನ ಸದಾಚಾರಯುಕ್ತ ವಿದ್ಯಾರ್ಥಿಜೀವನದಿ೦ದಲೂ, 
ಸದಭಿರುಚಿಗೆ ತಕ್ಕುದಾದ ಸಾಹಿತ್ಯರಸಿಕತೆಯಿಲದಲೂ, 
ಅನುಭವವೃದ್ದರಂತಹ ಮುಂಗಂಡ ನಡೆ-ನುಡಿಯಿಂದಲೂ, 
ಹರಿತವಾದ ಅಲಗಿನಂತಹ ಬುದ್ದಿಯ ಮೊನೆಯಿಂದಲೂ, 
ನನ್ನ ಬಾಳಿನ ಮೇಲೆ ಬೆಳಕನ್ನು ಜೆಲ್ಲಿದ- 
ನಮ್ಮ ಮನೆತನಕ್ಕೊಂದು ಅಲಂಕಾರವಾಗಿದ್ದ- 


ಕನ್ನಡನಾಡಿಗೂ ಆವಶ್ಯಕವೆನಿಸಬಹುದಾಗಿದ್ದ- 
ನನ್ನ ತಮ್ಮ 
ದಿವಂಗತ ವಿಜಯೇಂದ್ರನ ದಿವ್ಯಜೀವನಕ್ಕೆ 
ಇದೊಂದು ಚಿಕ್ಕ ಮುಡಿಪು ಸಲ್ಲಲಿ! 


—ಬರೆಹೆಗಾರ 


4 


ಸೇ ಇಂ! ಆಜಾ ಸೇ ಲಾಟ () (ಜಲ! ಆಸ ಸ್ಟೇ. ಆಹಹ! “em ಚಾಣ. ಅವನಾ ಸ್ವೇ ಆವಾ: 22224 $e ಐ 1 rem ಸಮಾ ಸೈಫಿ ಇನಾಸ rent 36 


| | 
| | 
| ಇದೇ ಲೇಖಕರ ಬೇರೆ ಗ್ರಂಥಗಳು | 
\ I 
ಅಚ್ಚಾದುವು 
pa ೨ 
| ಮುದ್ದನ ಮಾತು ( ಕವನ ಸಂಗ್ರಹ) | 
1 ಅರುಣೋದಯ  ( »» ) | 
| ವಿರಹಿಣಿ ( ಗೀತಕವನ ಸಂಗ್ರಹ) [ 
ಗ ಬಡತನದ ಬಾಳು ( ಕಥಾ ಸಂಗ್ರಹ ) | 
ಇ ಸಂಸಾರಚಿತ್ರು ( ತ ) | 
| ನಮ್ಮ ಬದುಕು ( ಸ ) | 
` ಸುದರ್ಶನ ( ಸಾವರಾಜಿಕ ಕಾದಂಬರಿ) | 
i ರಾಜಯೋಗಿ ( ಐತಿಹಾಸಿಕ ಕಾದಂಬರಿ) | 
ಅಶಾಂತಿಪರ್ವ ( ತ ) ff 

| ಹಳ್ಳಿಗರ ಹಾಡು ( ಜನಪದ ಸಾಹಿತ್ಯ ವಿಮರ್ಶೆ ) | 
! ಶ್ರೀಬಸವಣ್ಣನವರು ( ಮಕ್ಕಳಿಗಾಗಿ ಚರಿತ್ರೆ ) | 
ಜಿ ಭಾವಗೀತ ( ಹರಿದಾಸ-ಶಿವಶರಣರ ಗೀತ ಸಂಗ್ರಹ) | 
] ಸ 
| 

| ಬೇಗನೆ ಅಚ್ಚಾಗಬೇಕಾದುವು I 
| ಒಡನಾಡಿ ( ಕವನ ಸಂಗ್ರಹ) | 
| ಕಾರಹುಣ್ಣಿವೆ! ( » ) | 
| ಹಾಳುಹಳ್ಳಿ ( ಸಾಮಾಜಿಕ ಕಾದಂಬರಿ ) 
] ಎ 
i ] 
ಪಾರ ಕಾರ ಗ ಚಾ ಅವರ ಪಾಸ ತಾಕು ಎ ಪಾನ ಉಪನ ರ ಜಟ DD Ta ಗ 


ಮೊದಲ ಮಾತು 


ಮುಂಬಯಿ ಸರಕಾರದವರಿಂದ ಏರ್ಪಡಿಸಲಾದ ಕನ್ನಡ ಸಂಶೋಧನ- 
ಸಂಸ್ಥೆಯ ಪ್ರಕಟನೆ ಎಂದು ಶ್ರೀ. ಕವಿಭೂಷಣ ಬೆಟಗೇರಿಯವರ ಈ 
ಪ್ರಸ್ತುತ ಗ್ರಂಥವು ಹೊರಬೀಳುವುದರಿಂದ "ಸಂಶೋಧನೆ? ಎಂಬುದರ 
ವಿಷಯವಾಗಿಯೆ ನನಗೆ ತೋರಿದ ನಾಲ್ಕು ಮಾತುಗಳನ್ನು ಇಲ್ಲಿ ಹೇಳಲು 
ಬಯಸುತ್ತೇನೆ. ಅದಲ್ಲವಾದರೆ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ 
ಮಾತುಗಳಾದರೂ ಯಾವುವು; ಅಥವಾ ನನ್ನಂತಹನು ಹೇಳಬೇಕೆಂಬ 
ಅಗತ್ಯವಾದರೂ ಏನಿದೆ? ನನ್ನ ಅಭ್ಯಾಸವಿಷಯ ಸಂಸ್ಕೃತಸಾಹಿತ್ಯ; 
ಕವಿಭೂಷಣರು ನಾನು ವಿದ್ಯಾರ್ಥಿದಶೆಯಲ್ಲಿದ್ದಾಗಿನಿಂದಲೆ ತಮ್ಮ ಪ್ರತಿಭೆ- 
ಪರಿಶ್ರಮಗಳಿಂದ ಕರ್ನಾಟಕಕ್ಕೆ ಪ್ರಿಯರು, ಪರಿಚಿತರು. ಆದ್ದರಿಂದ 
ಪ್ರಾಸಂಗಿಕವಾದ ಸಾಮಾನ್ಯಮಾತುಗಳನ್ನು ಹೇಳುವುದೆ ನನಗೆ ಆವಕ 
ಹಾರ್ಯನವಾಗಿದೆ. 


ಸಂಶೋಧನೆ ' ಯ ವಿಷಯವಾಗಿಯೆ ಹೇಳಬೇಕೆಂಬ ನನ್ನ ಹಟಕ್ಕೆ 
ಇನ್ನೊಂದು ಕಾರಣವಿದೆ. ಇಂದಿನ ಕರ್ನಾಟಕದಲ್ಲಿ ಈ ವಿಷಯದ ಸ್ವರೂಪ, 
ಮಹತ್ವ್ವ, ಆವಶ್ಯಕತೆ ಇವುಗಳ ಜ್ಞ್ಯಾನ ಕಡಮೆ. ಸಂಶೋಧನ ಮಂದಿರ 
ಗಳಾಗಲಿ, ಮಂಡಳಗಳಾಗಲಿ ಊರಿಗೊಂದು ಹನುಮಪ್ಪನಂತೆ ನಿಂತಿರ 
ಬಹುದು. ಆದರೆ ಹನುಮಪ್ಪನಂತೆ ಅವು ಊರ ಹೊರಗಾಗಲಿ, ಮುಖ್ಯ 
ವಿಷಯದಿಂದ ಮುಖ ತಿರುಗಿಸಿಯಾಗಲಿ ನಿಂತಿವೆ. ಇದುವರೆಗೆ ಕಲ ನೆಯ 
ಪುಂಡಾಟಿಕೆಯೆ " ಸಂಶೋಧನೆ” ಯ ಸೋಗು ಹಾಕಿಕೊಂಡು ಮೆರೆಯುತ್ತಿ 
ದಿತು; ಈಗಲಾದರೂ ವಿಮರ್ಶೆಯಾವುದು, ಸಂಶೋಧನೆಯಾವುದು 
ಎಂಬುದು ಅನೇಕ ಪಂಡಿತರೆನಿಸಿ ಕೊಳು ವವರಿಗೆ ಕೊಡ ಸ್ಫುಟಿವಾದಂತಿಲ್ಲ. 
ಮುಂಬಯಿ ಸರಕಾರದವರು ನಿಯಮಿಸಿದ ಮೊದಲ ಕನ್ನಡ ಸಂಶೋಧನಾ 
ಸಮಿತಿಯ ಸದಸ್ಯ ನಾನಾಗಿದ್ದೆ. ಆಗ ನಮ್ಮೆದುರು ಬಂದ " ಸಂಶೋಧನ 
ಗ್ರಂಥಗಳನ್ನು ನಾವು ಕಂಡಿದ್ದೇವೆ, ಪ್ರೋತ್ಸಾ ಹಬುದ್ದಿಯಿ೦ದ ಕೊಂಡಾಡಿ 
ದ್ಹೇವೆ, ಆ ಅನುಭವದಿಂದ ಎಜೆ ತ್ವರುಗೊಂಡೇ ಈಗ ಕೆವು ಮಾತುಗಳನ್ನು 
ಹೇಳಬೇಕಾಗಿದೆ. 


ಆರು 


ಸಂಶೋಧಕನಲ್ಲಿ ಇರಬೇಕಾಗಿದ್ದ ಮುಖ್ಯ ಎರಡು ಗುಣಗಳೆಂದರೆ 
ಒಂದು ಐತಿಹಾಸಿಕ ಪ್ರಾಮಾಣಿಕತೆ, ಇನ್ನೊಂದು ಸಮಗ್ರದೃಷ್ಟಿ. ಮರೆತು 
ಬಿಟ್ಟಿ ಕೊಡೆಯನ್ನು ಹುಡುವುದು ಸಂಶೋಧನೆಯಲ್ಲ, ಕಸದಲ್ಲಿ ಕಳೆದ 
ಸೂಜಿಯನ್ನು ಹುಡುಕುವುದು ಸಂಶೋಧನೆಯಲ್ಲ; ನಿಜವಾದ ಸಂಶೋಧಕ 
ನಿಗೆ ಹುಡುಕುವ ಬುದ್ಧಿಯೆ ಇರುವುದಿಲ್ಲ. ಇದ್ದಲ್ಲಿ ಎಲ್ಲವನ್ನೂ ಕಾಣ 
ಬೇಕೆನ್ನುವ ಸೂಕ್ಷ $ ಕುತೂಹಲ ಅವನದು. ಇಲ್ಲದ್ದನ್ನು ಹುಡುಕಿ 
ಹೊರಗೆಳೆಯಬೇಕೆಂಬ ಕಲ್ಪನಾತ್ಮಕ ಹಂಬಲ ಅವನದಲ್ಲ. ಅದಕಾಗಿಯೆ 
ಅವನಲ್ಲಿ ಸಮಗ್ರದ್ಯಷ್ಟಿ ಇರುವುದೆಂದು ಹೇಳಿದ್ದು. ಅಲ್ಲೊಂದು ಇಲ್ಲೊಂದು 
ವಸ್ತುವನ್ನು ಕಂಡುಹಿಡಿದ ಮಾತ್ರಕ್ಕೆ ಅವನಿಗೆ ಸಮಾಧಾನವಿಲ್ಲ. ಆ ವಸ್ತು 
ವಿಗೆ ಸಂಬಂಧಿಸಿದ ಇಡಿಯ ವಿಷಯವನ್ನೆ ತಿಳಿದುಕೊಳ್ಳುವ ಚಪಲ ಅವನಿಗೆ. 
ಎಲ್ಲಿಯೊ ಒಂದೆರಡು ಮಾತು ಹೊಂದದಿದ್ದರೆ ಅವುಗಳನ್ನು ಅವನು ಕಲ್ಪಿಸುವು 
ದಿಲ್ಲ; ಹೊಂದಿಕೆಯಾದ ಮೇಲೆ ಅದು ತನಗೆ ಸರಿಬೀಳದ್ದೆನಿಸಿದರೆ ಅದನ್ನು 
ಬಜ್ಜಿ ಡುವುದಿಲ್ಲ. ಇದೇ ಐತಿಹಾಸಿಕ ಪ್ರಾಮಾಣಿಕತೆ; ಈ ಪ್ರಾಮಾಣಿಕತೆ 
ಯಿಂದ ಸಿದ್ಧಗೊಂಡುದೇ ಸಂಶೋಧನ. 


ಹೀಗೆ ಬರೆಯುತ್ತ, ಹೋದರೆ ಬೇರೊಂದು ಪ್ರಬಂಧವನ್ನು ನಡೆಯಿಸುವ 
ಅಧಿಕೆಪುಸಂಗಕ್ಕೆ ಒಳಗಾಗಬೇಕಾದೀತು. ಅದಕಾಗಿ ಪ್ರಸ್ತುತವಾದ 
ಒಂದೆರಡು ದೃಷ್ಟಾಂತಗಳಿಂದ ನಮ್ಮಲ್ಲಿ ರೂಢವಾದ ಅಸಂಬದ್ಧ ಸಂಶೋ- 
ಧನೆಯ ಸ್ವರೂಪವನ್ನು ತೋರಿಸಿಕೊಡುವೆ. ಸದ್ಯಕ್ಕೆ ಕರ್ನಾಟಕದ 
ರಾಜಕೀಯ ಜೀವನದಲ್ಲಿ ಒಂದು ಜಾತೀಯದೃಷ್ಟಿ ಬಂದಿದೆ, ಪ್ರಾಂತಿಕ 
ಜೀವನದಲ್ಲಿ ಒಂದು ಭಾವನಾತ್ಮಕ ದೃಷ್ಠಿ ಸ ಬಂದಿದೆ. ಈ ಎರಡು ದೃಷ್ಠಿ ಗಳೂ 
ನಮ್ಮೆ ಸತ್ಯಸಂಶೋಧನಾ ಮಾರ್ಗದಲ್ಲಿ ಮಸುಕನ್ನು ಕೆಡಹಿವೆ. ಪ್ರತಿ 
ಯೊಂದು ಸಂಗತಿಯನ್ನು ತಮ್ಮ ಜಾತಿಗೆ ಅನ್ವಯಿಸಿ ತೋರಿಸುವುದು ಇಲ್ಲವೆ 
ತಮ್ಮ ಪ್ರಾಂತಕ್ಕೆ ಅನ್ವಯಿಸಿ ತೋರಿಸುವುದು ; ಇಂತಹ ಬುದ್ಧಿಯ 
ಅಪ್ರಾಮಾಣಿಕತೆಯೆ ನಮಗೆ ಮಾರ್ಗದರ್ಶಕವಾಗಿದೆ. ನನ್ನ ಜಾತಿಯ 
ವೈಭವವನ್ನು ಎಲ್ಲೆಡೆಯಲ್ಲೂ ಹುಡುಕುವ, ನನ್ನ ಕರ್ನಾಟಕದ ಸಾಮ್ರಾಜ್ಯ 
ವನ್ನೆ ದಶದಿಕ್ಕುಗಳಲ್ಲಿ ಕಾಣುವ ಆತ್ಮವಂಚನೆಯ, ಸಂಕುಚಿತ ದೃಷ್ಟಿಯ 
ಬುದ್ಧಿಯ ಡೊಂಬರಾಟಿವು ನನ್ನ ಸಂಶೋಧನಾಸಾಮರ್ಥ್ಯವೆನಿಸುವುದು. 
ಸಂಶೋಧನೆಯು ಕುತೂಹಲದಲ್ಲಿ ಹುಟ್ಟಿ, ಜ್ಞಾನದಲ್ಲಿ ಪರ್ಯವಸಾನ 
ಹೊಂದುವ ನೈಸರ್ಗಿಕ-ಅರ್ಥಾತ್‌ ಪ್ರಾಮಾಣಿಕ-ಪ್ರವೃತ್ತಿ ಎಂಬುದನ್ನು 
ನಾವು ಮರೆವಂತಿಲ್ಲ. 


ಏಳು 


ಸ್ವಜಾತೀಯ ಸಾಹಿತ್ಯ, ಸ್ವಧರ್ಮ, ಸ್ವದೇಶ ಇವುಗಳಿಗಾಗಿ 
ಸಂಶೋಧನೆ ಮಾಡುವುದೆ ತಪ್ಪು ಎಂದು ನಾನು ಹೇಳುವುದರ ಅರ್ಥವಲ್ಲ; 
ಸಂಶೋಧಕನ ಬುದ್ಧಿ ಪ್ರಾಮಾಣಿಕವಾಗಿರಲೇ ಬೇಕು ಎಂಬುದನ್ನು ಒತ್ತಿ 
ಹೇಳುವುದು ನನ್ನ ಉದ್ದೇಶವಾಗಿದೆ. ಪ್ರಕೃತ ಗ್ರಂಥದ ಪುಟಿ ೧೦೬ ರಲ್ಲಿ 
ಹೇಳಿದ. ವೀರಕಾಮ್ಯಗಳಿಲ್ಲದುದರ ಕಾರಣವಿಖಾಮಾಂಸೆ? ಎಂಬ ಮಾತು 
ಇಂದಿನ ಕನ್ನಡಾಭಿಮಾನಿಗಳಿಗೆ ಎಷ್ಟು ರುಚಿಸಬಹುದೊ! ಇಷ್ಟೇಕೆ- 
(ಕರ್ನಾಟಕವೂ ಕನ್ನಡವೂ ಎಂದಿನಿಂದಲೂ ಸರ್ವಾಂಗಪರಿಪೂರ್ಣ' ಎಂದು 
ಶ್ರೀ. ಬೆಟಿಗೇರಿಯವರೆ ಹೇಳುವುದನ್ನು ಎಷ್ಟ್ಟು ಜನ ನಾವು ಚಿಕ್ಕವರು ಹೇಳಿ 
ಚಪ್ಪಾಳೆ ತಟ್ಟಿಲ್ಲ? ಹೀಗಿದ್ದರೂ ಸಂಶೋಧಕವೃತ್ತಿಯಿಂದ ನಡೆದ ಕೃಷ್ಣ- 
ಶರ್ಮರು, ಈ ಪ್ರಸಂಗದಲ್ಲಿ ಆ ಅಭಿಮಾನ-ಅಹಂಕಾರಗಳನ್ನು ಬಿಟಿ ಕೊಟ್ಟಿ 
ದ್ದಾರೆ, ಕನ್ನಡದಲ್ಲಿ ವೀರಕಾವ್ಯಗಳಿಲ್ಲವಲ್ಲ ಎಂದು ದುಃಖಾಶು ಗಳನ್ನು 
ಸುರಿಸಬೇಕಾಗಿಲ್ಲ ಇಲ್ಲಿ. " ಕನ್ನಡದಲ್ಲಿ ವೀರಕಾವ್ಯಗಳೆ ಇಲ್ಲ. ಯಾಕೆ? 
ಇಷ್ಟರಲ್ಲಿ ೧೭ನೆಯ ಶತಮಾನದಲ್ಲಿ ಮೊದಲಿನದೆನಿಸಬಹುದಾದ ವೀರಕಾವ್ಯ 
ಒಂದಿದೆ. ಯಾಕೆ? ..?..?' ಹೀಗೆ ಇದ್ದ ಸಂಗತಿಗಳನ್ನೆಲ್ಲ ಒಪ್ಪಿ 
ಕೊಂಡು, 4 ಯಾಕೆ-ಯಾಕೆ?' ಎಂದು ಅವುಗಳ ಗು ೈನ್ನರಿತುಕೊಂಡು, 
ಒಂದೇ ಜನಾಂಗದಲ್ಲಿ ಹೀಗೆ ಪರಿಸ್ಥಿತಿ ಬದಲಾಯಿಸಿತು, ಅದರ ಕ್ರಮವೇನು- 
ಎಂದು ಕೇಳಿ, ಏಕಸೂತ್ರಬದ್ಧವಾಗಿ ಆ ವಿಷಯದ ಜ್ಞಾನವನ್ನು ಮಾಡಿ 
ಕೊಳ್ಳುವುದು ಇಲ್ಲಿ ಉದ್ದೇಶವಾಗಿದೆ. ಈ ಥೋರಣೆಯನ್ನ ನುಸರಿಸಿದಾಗ, 
ಅಲ್ಲೊಂದು ಇಲ್ಲೊಂದು ಗೊತ್ತಾದ ಸಂಗತಿಗಳನ್ನು ಪೋಣಿಸುವಾಗ- 
ಸಂಶೋಧಕರು ಚಾರಣಕನಿ ಗೋವಿಂದವೈದ್ಯನ ಕಾಲದ ಕರ್ನಾಟಕದ 
ಮತ್ತು ಕನ್ನಡರ ಜೀವನದ ಒಂದು ಸಮಗ್ರ ಚಿತ್ರವನ್ನು ಚಿತ್ರಿಸಿದ್ದಾರೆ. 
ಇದುವರೆಗೆ ನಮ್ಮ ಇತಿಹಾಸದಲ್ಲಿ ದೊರೆಯದ, ಆದರೆ ಐತಿಹಾಸಿಕ 
ಜಾ ನಕ್ಕೆ ಅಗತ್ಯವಾದ ಕೆಲವು ಸಂಗತಿಗಳನ್ನು ಕಂಡು ಹಿಡಿದಿದ್ದಾರೆ. ಪ್ರತಿ 
ಶಬ್ದಕ್ಕೆ ತಲೆ ತೂಗುವ ವಿಮರ್ಶೆ ಬೇರೆ, ಪ್ರತಿಯೊಂದು ಶಬ್ದವನ್ನೆ ತೂಗುವ 
ಸಂಶೋಧನೆ ಬೇರೆ. 


ಕೇವಲ ಇದುವರೆಗೆ ಯಾರೂ ಅರಿಯದ ಸಂಗತಿಗಳನ್ನು ಕಾಣಿಸಿದ 
ಮಾತ್ರಕ್ಕೆ ಸಂಶೋಧನೆ ಎನಿಸುವುದಿಲ್ಲ; ಕಾಣಿಸಿದ ಸಂಗತಿಗಳು ಕಾರಣ- 
ಯುಕ್ತವಾಗಿರಬೇಕು. ಇಲ್ಲವಾದರೆ ಪರಮಾತ್ಮನನ್ನು ಶೋಧಿಸುವ ಭಕ್ತನ 
ಅನುಭವದಂತೆ ಈ ಸಂಶೋಧನೆ ಪರರಿಗಾಗಿ ಪ್ರಕಟಿಸಲು ಯೊಗ್ಯವೆನಿಸುವು 
ದಿಲ್ಲ. ಶ್ರೀಮಾನ್‌ ಬೆಟಗೇರಿಯವರು ಎರಡನೆಯ ಪ್ರಬಂಧದಲ್ಲಿ ಕಾಣಿಸಿದ 


ಎಂಟು 


ಕನಕದಾಸರ ಮೋಹನತರಂಗಿಣಿಯ ಚರ್ಚೆ (ಪು. ೮೦) ಈ ಮಾತಿಗೆ 
ದೃಷ್ಠಾ ್ಟಿ೦ತವಾಗಿದೆ. ಸಂಪ್ರದಾಯ-ಧರ್ಮಾಭಿಮಾನ ಪಂಥಪಸ್ಟಪಾತ- 
ಕಾವ್ಯಲಕ್ಪ್ಮಣ ಇವುಗಳ ವಿರೋಧಪರ್ವತಗಳನ್ನು ದಾಟಿ « ತರಂಗಿಣಿ' ಯ 
ಉಗಮವನ್ನು ಕಂಡು ಹಿಡಿಯುವ ಸತ್ಯಾನ್ವೇಷಣ ಬುದ್ಧಿ ಇಲ್ಲದೆ. ಆ 
ಬುದ್ಧಿಯಿಂದಲೆ ಎಲ್ಲ ಲಕ್ಶ್ಮಣಕಾವ್ಯಗಳಲ್ಲೂ ಇರಬೇಕಾಗಿದ್ದ ನಗರವರ್ಣನೆ 
ಯಲ್ಲಿ ಇಲ್ಲಿ ಬೇರೊಂದು ಮಹತ್ತ ವನ್ನು ಕಂಡುಹಿಡಿಯಲಾಗಿದೆ. ಗ್ರಂಥ 
ಕರ್ತರ ಸಂಶೋಧನೆಯಿಂದ ಆಗಿನ ಕಾಲದ ಸಾಮಾನ್ಯಜನರ ಜೀವನದ 
ತದ್ರೂಪ ಪರಿಚಯ ನಮಗಾಗುವುದು. ಇದು ಐತಿಹಾಸಿಕ ಮತ್ತು 
ಸಾಂಸ್ಕೃ ಎತಿಕ ದೃಷ್ಟಿಯಿಂದ ಎಷ್ಟು ಮಹತ್ವದ್ದೆಂದು ಬೇರೆ ಹೇಳಬೇಕಾಗಿಲ್ಲ. 


ಸಂಶೋಧನಾಭ್ಯಾಸ ದೃಷ್ಟಿಯಿಂದ ಎಲ್ಲಕ್ಕಿಂತಲೂ ಮಹತ್ತ ಎಡ್ಡಂದರೆ 
« ಕನ್ನಡಿಗರ ಕೋಟಿಗಾಳೆಗೆ 'ಎಂಬ ಮೊದಲನೆಯ ಪ್ರಬಂಧ. ಇಲ್ಲಿ ಕಾಣಿ 
ಸಿದ ವಿಷಯವು ಪ್ರಾಚೀನಕಾಲದ ವಾಸು -ರಾಜ್ಯಪದ್ಯತಿ-ಯುದ ನೀತಿ 
ಇವುಗಳಿಗೆ ಸಂಬಂಧಿಸಿದೆ. ಗ್ರಂಥಕರ್ತರು ಸನ್ನಡಕಾವ್ಯಗಳಿಂದ ಆಯ್ದು 
ತೋರಿನಿದ ಕೋಟೆಯ ಪರಿಚಯವು ಸಂಸ್ಕೃತಸಾಹಿತ್ಯಾಭ್ಯಾಸಿಗಳಿಗೂ 
ಒಂದು ಕಾರಣದಿಂದ ಮಹತ್ತ್ಯದ್ದೆಹಿಸುವುದು. ಕೌಟಿಲ್ಯನ ಅರ್ಥಶಾಸ್ತ್ರ 
ಎಂಬ ಗ್ರಂಥದಲ್ಲಿ " ದುರ್ಗವಿಧಾನ' ಎಂಬುದೊಂದು ಪ್ರಕರಣವಿದೆ. ಅಲ್ಲ 
ಕಾಣಿಸಿದ ಸಂಗತಿಗಳೂ ಸೂಕ್ಚ್ಮ್ಮವಿವಂಗಳೂ ಈ ಕನ್ನಡ ಕಾವ್ಯಗಳ ವರ್ಣನೆ 
ಯಲ್ಲಿ ಕಂಡುಬರುವುವು. ಕೌಟಿಲ್ಯನ ಗ ಗ್ರಂಥಕ್ಕೆ ಆರ್ಯಸಂಸ್ಕೃತಿಯಲ್ಲಿ 
ಸನ್ಮಾನವಿಲ್ಲ. ಮನು-ಕಾಮಂದಕ ಮೊದಲಾದವರು ಹಾಕಿಕೊಟಿ | ರಾಜ್‌ 
ನೀತಿಯೆ ವೈದಿಕಕ್ಸೃಶ್ರಿಯಲರಲ್ಲಿ ಹೆಚ್ಚು ರೂಢವಾಗಿದ್ದಿತು. ಸಂಸ್ಕೃತ 
ಗ್ರಂಥಗಳಲ್ಲಾಗಲಿ, ಸಂಸ್ಕೃತ ಕಾವ್ಯಗಳ ಯುದ್ಧವರ್ಣನೆಯಲ್ಲಾಗಲಿ 
ಕೌಟಿಲ್ಯಶಾಸ್ತ್ರದ ಸಂಬಂಧವೆ ಕಂಡು ಬರುವುದಿಲ್ಲ. ವೈದಿಕಸಂಸ್ಕೃತಿಯಲ್ಲ 
ಕೌಟಿಲ್ಯಶಾಸ ಎಕ್ಕೆ ಸನ್ಮಾನ ದೊರೆಯದಿರುವ ಕಾರಣವೇನು? ಕನ್ನಡ 
ಕಾವ್ಯಗಳಿಗೆ ಕೌಟಿಲ್ಯ ಗ್ರಂಥದ ನಿಕಟ ಪರಿಚಯವಿದ್ದ ಸಂಗತಿ ಇತಿಹಾಸದ 
ದೃಷ್ಟಿಯಿಂದ ಮಹತ್ತ್ವ್ವದ್ದಿದೆಯೆ ? ಉಳಿದ ಎಲ್ಲ ವಿವರಗಳಲ್ಲೂ ಸಂಸ್ಕೃೃತ- 
ಕಾವ್ಯಗಳನ್ನೆ ಮಾದರಿಯಾಗಿಟು ) ಕೊಂಡರೂ, ಯುದ್ಧವರ್ಣನೆಯಲ್ಲಿಯೆ 
ಇಂತಹ ವೈಶಿಷ್ಟ್ಯ ಕನ್ನಡ ಕಾವ್ಯಗಳಲ್ಲಿ ಕಂಡುಬರುವುದೇಕೆ? ಕೋಟಿ 
ಗಳಾಗಲಿ, ಕೋಟೆಗಾಳೆಗಗಳಾಗಲಿ ವೈದಿಕ ಸಂಸ್ಕೃತಿಗೆ ಗೊತ್ತಿರಲಿಲ್ಲವೆ? 
ಕೌಟಿಲ್ಯಶಾಸ್ತ್ರದ ಕಾಲ ಮತ್ತು ಗ್ರಂಥಕರ್ತರಿಗೂ ದ್ರಾನಿಡಸಂಸ್ಕೃತಿಗೂ 
ನಿಕಟವಾದ, ಸಹಜವಾದ ಸಂಬಂಧವಿದೆಯೆ ? ಇಂತಹ ಅನೇಕ ಪ ಶ್ಲೆಗಳನ್ನು 


ಓಂಬತ್ತು 


ಮೊದಲನೆಯ ಪ್ರಬಂಧವು ಹೊಡೆದೆಬಿ ಸುವುದು. ಸಾಂಸ್ಕ್ರೃತಿಕ ಇತಿಹಾಸದ 
ದೃಷ್ಠಿ ಯಿಂದ ಮಹತ್ತ ಎದ್ನಾದ ಒಂದು ಸಂಗತಿಯನ್ನು ನಮ್ಮ ಲಕ್ಷ ಕೆ 
ತಂದುಕೊಡಲು ಸಾಕಷು ಪ 3 ಚಜೋದಕವಾದ ವಿವರಗಳಿವೆ ಇಲ್ಲಿ. 


ಬರೆಯುವ ಭರದಲ್ಲಿ ನಾನು ಪ್ರಸ್ತುತ ಗ್ರಂಥದ ವಿಮರ್ಶೆಗೆ ಬಂಡು 
ಮುಟ್ಟಿ ದ್ದೈನಾದರೆ ವಿಮರ್ಶಕರು ನನ್ನನ್ನು ಕ್ಲಮಿಸಬೇಕು. ಗ್ರಂಥದ ಬೆಲೆ 
ಕಟ್ಟುವ ಉದ್ದೇಶ ನನಗಿಲ್ಲ; ವಿಷಯದ ಸ್ವರೂಪ -ಮಹತ್ವ್ವಗಳನ್ನು 
ತೋರಿಸಿಕೊಡುವುದು, . ಸಂಶೋಧನೆಯಲ್ಲಿ ನನಗೆ ಅಭ್ಯಾಸ ಹೆಚ್ಚಿಲ್ಲ, 
ಅಧಿಕಾರ ಪ್ರಾಪ್ತವಾಗಿಲ್ಲ; ಆದರೂ ವಿದ್ಯಾರ್ಥಿ ಎಂದು ಕೆಲವು ಮಾತು 
ಗಳನ್ನು ಕಂಡಿರುವೆ. ಅವುಗಳನ್ನು ಹೇಳಲು ಇದೊಂದು ಅವ ಕಾಶವನ್ನು 
ಕಲ್ಪಿಸಿಕೊಟ್ಟು ದಕ್ಕೆ, ಶ್ರೀಮಾನ್‌ ಬೆಟಗೇರಿ ಕೃಷ್ಣಶರ್ಮರಿಗೆ ನಾನು 
ಕೃತಜ್ಞನಾಗಿದ್ದೇನೆ. ವಾಚಕರು ನನ್ನ ಅಭಿಪ್ರಾಯವನ್ನು ತಪ್ಪು ತಿಳಿದು 
ಕೊಳ್ಳಬಾರದೆಂದೇ « ಮೊದಲ ಮಾತು ' ಎಂದು ಮೇಲೆ ಬರೆದಿದ್ದೇನೆ. 


ಕರ್ನಾಟಕ ಕಾಲೇಜ್‌, 


ತಾ. ೩೦-೭-೩೯ 
| ಆರ್‌. ವ್ಹಿ. ಜಾಗಿರದಾರ 
ಧಾರವಾಡ, 


ಮೊದಲಿಗೆ ಮೊದಲು 


ಇನ್ನು ವಂದೆ ಜಗತ್ತು ಹೀಗೆ ಹೀಗೆ ಇರಬೇಕೆಂದು ಹೇಳಲು 
ಹೊರಟಿ ಗ್ರಂಥವಿದಲ್ಲ; ಕನ್ನಡಿಗರ ಜೀವನ ಹಿಂದಿನ ಕಾಲದಿಂದ ಹೇಗೆ ಹೇಗೆ 
ಹರಿಯುತ್ತ ಬಂದಿದೆಯೆಂಬುದನ್ನು ಪರಿಚಯ ಮಾಡಿಕೊಡಲು ಹೊರಟುದು. 
ಹೊಸಕಾಲದ ಜೀವನದ ಬೆಳೆಗೆ ಉಪಯುಕ್ಕವಾದ ಯಾವುವಾದರೂ ಹಳೆಯ 
ಬೀಜಗಳು ಈ ಸಂಸ್ಕೃತಿಯ ರಾಶಿಯಲ್ಲಿ ದೊರೆತರೆ ಅವುಗಳನ್ನು ಉಪಯೋಗ 
ಮಾಡಿಕೊಂಡು ಫಲಗಳನ್ನೂ ಪಡೆಯಬಹುದಾಗಿದೆ. 


ನಿಜವಾಗಿ ನೋಡಿದರೆ ಈ ಗ್ರಂಥದಲ್ಲಿ ಈಗಿದ್ದ ಮೂರು ಪ್ರಬಂಧ 
ಗಳಲ್ಲದೆ ಇನ್ನೂ ನಾಲ್ಕೈದು ಪ್ರಬಂಧಗಳು ಪ್ರಕಟವಾಗಬೇಕಾಗಿದ್ದುವು. 
ಆದರೆ ಈ ಮೂರು ಪುಬಂಧಗಳೆ ಇದ್ದ ಅವಕಾಶವನ್ನೆಲ್ಲ ಆಕ್ರವಿಸಿದುದ 
ರಿಂದ--ಅನುಕೂಅತೆ ದೊರೆತಾಗ ಮಿಕ್ಕ. ಪ್ರಬಂಧಗಳದೊಂದು ಸಂಗ್ರಹ 
ವನ್ನೂ ಪ  'ಕಟಿಸಬೇಕೆಂಬ ಅಪೇಕ್ಸೈಯಿಟ್ಟು ಕೊಂಡಿದ್ದೇನೆ. 


ಇಂತಹ ಗ $ಂಥಗಳನ್ನು ಬರೆಯುವ ಹುಚ್ಚು ಕನ್ನ ಡನಾಡಿನಲ್ಲಿಯ 
ಕೆಲವು ಜನರಿಗೆ ಇದೆಯಾದರೂ, ಓದಬೇಕೆಂಬ ಹಂಬಲವು ಮಾತ್ರ ಇನ್ನೂ 
ಇಲ್ಲಿ ಬಳೆದುಬಂದಿಲ್ಲ, ಎಂತಲೆ ಕನ್ನಡ ಲೇಖಕರು, ಸಂಸ್ಕೃತಿ ಸಂಶೋಧಕ 
ಗ್ರಂಥಗಳನ್ನು ಬರೆದರೂ, ಅವುಗಳನ್ನು ಪ್ರಕಟಿಸುವಂತಹ ಧೈರ್ಯ ಇಲ್ಲದವ 
ರಾಗಿರುವರು. ಇಂತಹ ಗ್ರಂಥಗಳ ಪ್ರಕಟನೆಗೆ ಹಾಕಿದ ದುಡ್ಡು ಮರಳಿ 
ದೊರೆತೀತೆಂಬ ನಂಬುಗೆಯಿರದುದರಿಂದ, ಪ್ರಕಾಶಕರೂ ಇವುಗಳನ್ನು ಪ್ರಕಟಿ 
ಸಲು ಸಮ್ಮುತಿಸರು. ಇಂತಹ ಕಾಲದಲ್ಲಿ ವುಂಬಯಿ ಸರಕಾರವು « ಕನ್ನ 
ಸಂಸ್ಕೃತಿ ಸಂಶೋಧನ ಸಮಿತಿ' ಯ ಪರವಾಗಿ ತನ್ನ ತುಂಬುಗೈಯ 
ನೆರವನ್ನು ಕೊಡಲು ಸಿದ್ಧವಾಗಿ ವುುಂದೆಬಂದುದು ತುಂಬ ಆನಂದದ ಸಂಗತಿ. 
ಮುಂಬಯಿ ಸರಕಾರದ ಸಂಪೂರ್ಣ ಸಹಾಯ ಸಿಕ್ಕದೆ ಇದ್ದರೆ, ಇಷ್ಟು ), ದಿನ 
ಬಿದ್ದಂತೆ ಈ ಪ್ರಬಂಧಗಳು ಇನ್ನು ಮುಂದೆಯೂ ಕತ್ತಲುಕೋಣೆಯಲ್ಲಿಯೆ 
ಬಿದ್ದು ಕೊಂಡಿರಬೇಕಾಗುತ್ತಿದ್ದಿತು, ನನ್ನ ಈ ಬಗೆಯ ಕಾರ್ಯದ ಮಾದರಿ 
ಯೊಂದನ್ನು ಕನ್ನಡಿಗರ ಮುಂದೆ ಇರಿಸಲು ಅನುಕೂಲ ಮಾಡಿಕೊಟ್ಟು ಸ 
ದಕ್ಕಾಗಿ "ಕನ್ನಡ ಸಂಸ್ಕೃತಿ ಸಂಶೋಧಕ ಸಮಿತಿ'ಯ ಉಪಕಾರವನ್ನು 


ಹನ್ನೊಂದು 


ಸ್ಮರಿಸಬೇಕಾದುದು. ನನ್ನ ಕರ್ತವ್ಯವಾಗಿದೆ, ಅಲ್ಲದೆ ಧಾರವಾಡದ 
ಕ. ವಿ. ವ. ಸಂಘವು ನನ್ನ ಪುಸ್ತಕವು ಪ್ರಕಟನೆಗೆ ಅರ್ಹವಾಗಿದೆಯೆಂದು 
ಅಭಿಪ್ರಾಯಪಟ್ಟು ನೆರವಿತ್ತುದಕ್ಕಾಗಿ, ಆ ಸಂಘಕ್ಕೂ ನನ್ನ ಕೃತಜ್ಞತೆಯನ್ನು 
ಸಲ್ಲಿಸಬೇಕಾಗಿದೆ. 


. ಮೊದಲಮಾತು' ಬರೆದುಕೊಟ್ಟು ಲ ನನ್ನ ಕೃತಿಯ ಕಳೆಯನ್ನು 
ಹೆಚ್ಚಿಸಿ, ಪ್ರೊ. ಆರ್‌. ವ್ಹಿ. ಜಾಗಿರದಾರ್‌ ಎಂ. ಎ. (ಲಂಡನ್‌ ) ಅವರು 
ನನ್ನ ಮೇಲೆ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದಾರೆ. ಪ್ರೀತಿಯನ್ನು 
ಉಪಕಾರವೆಂದು ಹೇಳುವುದು ಅದಕ್ಕೆ ಅಪಮಾನ ಮಾಡಿದಂತೆ; ಎಂತಲೆ 
ಪ್ರೊ. ಜಾಗಿರದಾರರಿಗೆ ನನ್ನ ಪ್ರೀತಿಯನ್ನೆ ಪ್ರತಿಯಾಗಿ ಸಲ್ಲಿಸುತ್ತೇನೆ. 


ಕೊನೆಯದಾಗಿ ಒಂದು ಮಾತು: ಗೆ. ಜೋಶಿ ಶಂಕರರಾಯೆರ ಒಲವಿನ 
ಒತ್ತಾಯವಿಲ್ಲದಿದ್ದರೆ ಈ ಗ್ರಂಥಪ್ರಕಟಿನೆಯ ಕಾರ್ಯ ಈಗ ನಡೆಯುತ್ತಿರಲೆ 
ಇಲ್ಲ. ನನ್ಲಿಂದ ಏನನಾದರೂ ಕಾರ್ಯಮಾಡಿಸಿ ಅದನ್ನು ಸೋದರಭಾವದ 
ಮಮತೆಯ ಹೃದಯದಿಂದ ನೋಡುತ್ತಿರುವುದು ಅವರಿಗೊಂದು ಅಭಿಮಾನದ 
ವಿಷಯವಾಗಿದೆ ಈಗ್ರಂಥದಿಂದ ಕನ್ನಡ ಲೋಕಕ್ಕೆ ಏನಾದರೂ ಪ್ರಯೋಜನ 
ಉಂಟೆಂದು ಎನಿಸಿದರೆ, ಆ ಶ್ರೇಯಸ್ಸಿಗೆ ನನಗಿಂತ ಶ್ರೀ. ಶಂಕರರಾಯರೆ 
ಹೆಚ್ಚಾಗಿ ಪಾತ ಶ್ರ ರೆಂಬುದನ್ನು ನಾನು ಹೇಳದೆ ಇರಲಾರೆ. 


ಸ್ವಲ್ಪ ಸಮಯದಲ್ಲಿಯೆ ಈ ಪುಸ್ಕಕವನ್ನು ಇಷ್ಟೊಂದು ಅಂದವಾಗಿ 
ಅಚ್ಚುಹಾಕಿಕೊಟ್ಟಿ ಕ. ಪ್ರಿಂ. ವರ್ಶ್ಸಿನ ಸಂಚಾಲಕರ ಉಪಕಾರವನ್ನು 
ಸ್ಮರಿಸುವುದೂ ಅತ್ಯಗತ್ಯ ವಿಷಯವಾಗಿದೆ. 


ಶಾ. ಮಾ. ಶ. ೧೮೬೧ 
(ತಾ. ೩೧-೬-೩೯ ಇಸ್ಫಿ) 


ಅಧಿಕಶ್ರಾವಣದ ಹುಣ್ಣಿನೆ 
ಏ ಬೆಟಗೇರಿ ಕೃಷ್ಣ ಶರ್ಮ 


೪, 


ಪರಿವಿಡಿ 
ಕನ್ನಡಿಗರ ಕೋಟಿಗಾಳೆಗೆ (೧ರಿಂದರ್ಜ ಪುಟ) 


ಮುಮ್ಮಾತು 
ಹಳೆಯ ಕೋಟಿ-ಕೊತ್ತಳಗಳು ; ಹಿಂದಿನ ಕಾಲದಲ್ಲಿಯ ಕೋಟಿ- 
ಳೊತ್ತಳಗಳ ಆವಶ್ಯಕತೆ; ಕೋಟಿಗಳ ವಿವಿಧಪ್ರಕಾರಗಳು; ಕೋಟಿ- 
ಗಾಳೆಗದ ವಿಷಯದಲ್ಲಿ ಇಂದಿನವರಲ್ಲಿರುವ ಕಲ್ಪನೆ. ಪುಟ ೧-.-೫ 


ವಸ್ತುಕ-ವರ್ಣಕಗಳಲ್ಲಿಯ ವಾಸ್ತವತೆ 
ವಸ್ತು ಕ-ವರ್ಣಕ ಕಾವ್ಕಗಳು; ಅಷ್ಟಾದಶವರ್ಣನೆಗಳಲ್ಲಿ ಕೋಟಿ- 
ಗಾಳೆಗಕ್ಕಿರುವ ಸ್ಥಾನ ; ವಸುಕಕಾವ್ಯಗಳಲ್ಲಿಯ ಅಸ್ವಾಭಾವಿಕತೆ ; 
ವರ್ಣಕಕಾವ್ಯಗಳಲ್ಲಿಯ ವಾಸ್ತವತೆ ಪುಟ ೬-೭ 


ಕೋಟಿಯ ಪರಿಚಯ 


ವಸ್ತುಕಕಾವ್ಯಗಳಲ್ಲಿ ಬರುವ ಕೋಟಿಯ ಅಂಗಾಂಗಗಳ ವರ್ಣನೆ 
( ನಾಗಚಂದ್ರ ಅಥವಾ ಅಭಿನವಪಂಪ್ಕ ಅಗ್ಗಳ್ಕ ಜನ್ನ ಈ ಕವಿಗಳ 
ಕೃತಿಗಳಿಂದ); ವರ್ಣಕ ಕಾವ್ಕಗಳಲ್ಲಿ ಬರುವ ಕೋಟಿಯ ಅಂಗಾಂಗ 
ಗಳ ವರ್ಣನೆ ( ಕನಕದಾಸ-ಗೋವಿಂದವೈದ್ಯರ ಕೃತಿಗಳಿಂದ ). 
ಪುಟ ೭-೧೭ 


ಕೋಟಿಗಾಳೆಗಳಕ್ಕೆ ಮೊದಲು 
ಲಗ್ಗೆ ಯಿಕ್ಕಿ ದವರ ಸಿದ್ಧತೆಗಳೇನು? ( ಜನ್ನ, ೩ನೆಯ ಮಂಗರಸರ 
ಕೃತಿಗಳಿಂದ);  ಲಗ್ಗೆಯಿಕ್ಕಿದಾಗ ಕೋಟಿಯೊಳಗಿನವರ ಸಿದ್ಧತೆ 
( ೨ನೆಯ ಗುಣರ್ಮ-ನಿರೂಪಾಕ್ಷಸಂಡಿತ-ಗೋಪಿಂದವೈದ್ಯರ ಕೃತಿ 
ಗಳಿಂದ); ಕೋಟೆಗಾಳೆಗದ ಸಂವರಣೆಗಳಲ್ಲಿಯ ಪ್ರಗತಿವಿಚಾರ. 
ಪುಟಿ ೧೭-೨೩ 


ಪಾಳೆಯ ಸಂರಕ್ಷಕ ಸಾಧನೆಗಳು 


ತಳಿ-ಮುಳುವೇಲಿ-ಪಡಿಗೋಂಟಿ-ನಡೆಗೋಟಿ-ಪಡಿಯಗಳುಗಳವಿಚಾರ; 
ಕುಮಾರವ್ಯಾಸ ಹೇಳಿದದು; ವಿರೂಪಾಕ್ಷಪಂಡಿತ ಹೇಳಿದುದು ; 
ಗೋವಿಂದವೈದ್ಯನ ವಿವರಣೆ; ಫಿರಂಗಿ-ತುಬಾಕಿಗಳ ವಿಚಾರ. 

ಪುಟಿ ೨೭-೩೧ 


ಹದಿಮೂರು 


೬. ಕೋಟೆಗಾಳೆಗ 


ಕ್ರಿ. ಶ. ೧೨ನೆಯ ಶತಮಾನ ( ಅಗ್ಗಳಕನಿಯ ವಿವರಣೆ); ಕ್ರಿ. ಶ. 
೧೩ನೆಯ ಶತಮಾನ ( ಜನ್ನಕನಿಯ ವಿವರಣೆ) ; ೨ನೆಯ ಗುಣ- 
ವರ್ಮನೂ ಹೇಳಿದ್ದಾನೆ; ಕ್ರಿ. ಶ. ೧೫ನೆಯ ಶತಮಾನ ( ಮೂರ- 
ನೆಯ ಮಂಗರಸನ ವಿಶೇಷನಿನರಣೆ); ಕ್ರಿ. ಶ. ೧೬ನೆಯ ಶತಮಾನ 
(ವಿರೂಪಾಕ್ಷ ಪಂಡಿತನ ಪ್ರತ್ಯಕ್ಷ ದರ್ಶನವರ್ಣನೆ); ಕ್ರಿ. ಶ. ೧೭ನೆಯ 
ಶತಮಾನ (ಗೋವಿಂದವೈದೃ್ಯನ ವಿಶದ ವರ್ಣನೆ ). ಪುಟಿ 4೧-೫೧ 


೩. ಪರಿಭಾಷಾ ಸ್ಪಷ್ಟೀಕರಣ 


ಹುಲಿಮೊಗ; ಅಂಬುಗಂಡಿ; ಕುದುರೆಗಂಡಿ; ಚೋರಗಂಡಿ; ಡೆಂಕಣಿ; 
ಮರುಳಗೈ; ಶತಖ್ಲಿ; ಪೆಟಲು; ಲಾಳಿ; ಈಟ; ಕತ್ತಿ; ಪಂದಿದಲೆ; 
ಹಾನಿನಹೇಳಿಗೆ; ತಳಿ-ಮುಳುವೇಲಿ; ಸಾರ-ನಡೆಸಾರ-ಸಾರಮಾರಿ; 
ಅಗಳನ್ನು ದಾಟುವ ಬೇರೆ ಸಾಧನಗಳು; ಶತ್ರುಗಳ ಮೈಮೇಲೆ 
ಉಗ್ಗುವ ಪದಾರ್ಥಗಳು; ಹಗ್ಗದಿಂದ ಮಾಡಿದ ಆಯುಧ; ಮರದ 
ಆಯುಧ; ಕಲ್ಲುಗಳ ಉಪಯೋಗ; ಬೇರೆ ಆಯುಧಗಳು; ಬದ್ದರದ 
ನಿಶೇಷನಿಚಾರ; ಸಂರಕ್ಷಕ ಸಾಧನಗಳು; ಬೆಳಕಿನ ಸಾಧನಗಳು; 
ರಣವಾದ್ಯಗಳು; ಸನ್ನಾಹವಾಚಕ ಶಬ್ದ; ನಡೆಗೋಂಟಿ-ಪಡಿಗೋಂಟಿ; 
ಪಡಿಯಟ್ಟಿಣೆ-ಮೇರುವೆ; ಕೊನೆಯಮಾತು. ಪುಟಿ ೫೧-೫೯ 


ಕನಕದಾಸರು ಕಂಡ ವಿಜಯನಗರ (೬೧ ರಿಂದ ೯೮ ಪುಟ) 
ರ 


೧. ಕನಕದಾಸರ ಸಾಹಿತ್ಯದ ವೈಶಿಷ್ಟ್ಯ; ೨. ಕನಕದಾಸರ ಜೀವನದ 
ವೈಶಿಷ್ಟ್ಯ (ಇವರು ಶ್ರೀವ್ಯಾಸರಾಯ ಶ್ರೀವಾದಿರಾಜರ ಶಿಷ್ಕರೆ?); 
ಪಿ. ಮಾಧ್ವ ದಾಸಪರಂಪರೆಯಲ್ಲಿ ಕನಕದಾಸರಿಗಿರುವ ಸ್ಥಾನ ; 
೪. ಕನಕದಾಸರು ರಾಮಾನುಜ ಮತಾನುಯಾಯಿಗಳೇ? 
೫. ಕನಕದಾಸರಿಗೆ ಓದು-ಬರೆಹ ಬರುತ್ತಿರಲಿಲ್ಲನೇ? ಪುಟ ೬೧-೬೮ 


ರೆ 


೬. ಕನಕದಾಸರಿಗೂ ವಿಜಯನಗರಕ್ಕೂ ಬಂದ ಸಂಬಂಧ; 
೭. ಕನಕದಾಸರ ಕಾವ್ಯಗಳು; ೮. ಮೋಹನತರಂಗಿಣಿ ಕಾವ್ಯ- 
ನಿಚಾರ; ೯, ಕನಕದಾಸರು ಬದುಕಿ ಬಾಳಿದ ಕಾಲ; ವಿಜಯನಗರ 


ಹದಿನಾಲು 


ದಲ್ಲಿಯ ಸಾಂಸ್ಕೃತಿಕ ಉನ್ನತಿ; ೧೦. ಮೋಹನತರಂಗಿಣಿಗೆ « ಕೃಷ್ಣ- 
ಚರಿತೆ' ಎಂಬ ಬೇರೆಯ ಹೆಸರು ಏಕೆ ಬಂದಿತು? ಪುಟಿ ೬೮-೭೨ 


ರ 


೧೧. ಮೋಹನತರಂಗಿಣಿ ಭಕ್ಷಿ ಪ್ರಚಾರಕ್ಕಾಗಿ ರಚಿತವಾದುದೆ? 
೧೨, ಇದು ಉತ್ತಾನಶೃಂಗಾರ ಪ್ರಧಾನವಾದುದು; ೧೩. ಇದರಲ್ಲಿಯ 
"ದೇಶಾಧಿಪ' ಕೃಷ್ಣರಾಯನಾರು? ೧೪. ಕನಕದಾಸರ ಕಾಲವಿಚಾರ; 
೧೫. ಪಾವೋಲೋ ನಿಕೋಲೋನು ಹೇಳಿದ ಹಬ್ಬಗಳು. ಪುಟ ೭೨-೭೭ 


Xx 
೧೬. ವಿಜಯನಗರದಲ್ಲಿಯ ಕಾಮನ ಹಬ್ಬ. ೧೭-೧೪. ಮೋಹನ- 
ತರಂಗಿಣಿಯಲ್ಲಿ ಬಂದ ವಸಂತೋತ್ಸವ, ೧೯. ಮೋಹನತರಂಗಿಣಿ 
ವಿಜಯನಗರದ ಕಾಮನ ಹಬ್ಬಕ್ಕಾಗಿ ರಚಿತವಾದುದೆ? ೨೦. ಕನಕ- 
ದಾಸರು ಈ ಕಾವ್ಯವನ್ನು ತಮ್ಮ ತಾರುಣ್ಯದಲ್ಲಿಯೆ ಬರೆದಿದ್ದಾರೆ. 
ಪುಟಿ ೭೭-೮೨ 


ರೆ 


೨೧. ದಾಸರ " ದೇಶಾಧಿಪ ಕೃಷ್ಣರಾಯ ' ಎಂದರೆ ವಿಜಯನಗರದ 
ಕೃಷ್ಣರಾಯನೆ! ೨೨. ದ್ವಾರಕೆಯೆಂಬುದು ವಿಜಯನಗರವೆ ! 
೨೩. ವಿಜಯನಗರ ರಾಜ್ಯದ ಕಾಡು-ಬೀಡುಗಳು ; ೨೪. ವಿಜಯ- 
ನಗರದ ಹೊರವಳಯ; ೨೫. ನಗರದ ಅಂಗಡಿಬೀದಿಯ ವಿಶದ- 
ವರ್ಣನೆ, ಪುಟಿ ೮೨-೮೯ 


ರ 


೨೬ ಬ್ರಾಹ್ಮಣರ ಬೀದಿ; ೨೭. ದೇಶದೇಶಗಳಿಂದ ಬಂದ ಬ್ರಾಹ್ಮ- 
ಣರ ಸ್ನಾನಾದಿಗಳು; ೨೮. ಸತ್ರೃಗಳಲ್ಲಿ ಬ್ರ್ರಾಹ್ಮಣಭೋಜನ ; 
೨೯. ಸಂನ್ಯಾಸಿಗಳು, ಮಂಡಳಿಕರು; ೩೦. ರಾಯನ ಅರಮನೆ 
( ಜಂತದ ಚಾವಡಿ, ಮುತ್ತಿನ ಚಾವಡಿ). ಪುಟ ೮೯೯೩ 


ರ 


೩೧. ರಾಯರ ಅಂತಃಪುರ; ೩೨. ಮಳೆಗಾಲದಲ್ಲಿಯ ಊರ ಜನರ 
ನೋಟ; ೩೨ ರಾಜಕುಮಾರನ ನಗರಸಂಚಾರ; ೩. ಮಧ್ಯ- 
ರಾತ್ರಿಯ ಪಹರೆಯವರು; ೩೪. ವಿಜಯನಗರದಲ್ಲಿಯ ಜೂಜಿನಾಟ 
ಗಳು; ೩೫. ಯಾಗಶಾಲೆ, ಗಳಿಯಾರ, ಕೊನೆಯಮಾತು. 
ಪುಟ ೯4೯೪ 


ಹದಿನೈದು 


ಚಾರಣಕವಿ ಗೋವಿಂದವೈದ್ಯ ( ೧೦೧ ರಿಂದ ೧೫೯ ಪುಟ ) 


ಲಿ. 


ಚಾರಣಸಾಹಿತ್ಯ ನಿತಾಮಾಂಸೆ 


ರಾಜಸ್ಥಾನದ 4 ಚಾರಣಸಾಹಿತ್ಯ; ಮಹಾರಾಷ್ಟದ € ಶಾಹೀರ್‌' 
ಪರಂಪರೆ ; ಕನ್ನಡದಲ್ಲಿಯ 4 ಶಾವೀರಕಿ '; ಐತಿಹಾಸಿಕ ನೀರ- 
ಸಾಹಿತ್ಯವು ನಮ್ಮಲ್ಲಿ ಇಲ್ಲ; ಐತಿಹಾಸಿಕ ನೀರಕಾನ್ಮ ನಮ್ಮ ಪ್ರಾಚೀನ- 
ವಾಜ್ಮಯದಲ್ಲಿಯೂ ಇಲ್ಲ; ನೀರಕಾವ್ಯಗಳಿಲ್ಲದುದರ ಕಾರಣ- 
ಮಾಾಮಾಂಸೆ; ಅವಿಲ್ಲದುದಕ್ಕಾಗಿ ನಮಗುಂಟಾದ ಕೊರತೆ; 
ವೀರಸಾಹಿತ್ಯದ ಆನಶ್ಯಕತೆಯೆನಿಸಿದ ಕಾಲ. ಪುಟಿ ೧೦೧-೧೦೯ 


" ಕಂಠೀರವ ನರಸರಾಜ ವಿಜಯಂ? ವಿಚಾರ 


ಕನ್ನಡದೊರೆ ರಣಧೀರ ಕಂಠೀರವನರಸರಾಜ ; ಕನ್ನಡದಲ್ಲಿಯ 
ಮೊದಲನೆಯ ವೀರಕಾವ್ಯ; 4 ಕಂಠೀರವ ನರಸರಾಜ ವಿಜಯ' ದ 
ವೈಶಿಷ್ಟ್ಯಗಳು ; ಕನಿಯ ಪರಿಚಯ ; ಗೋವಿಂದವೈದ್ಯನ ದೇಶಾಭಿ- 
ಮಾನ; ಕನ್ನಡನಾಡಿನ ಚಾರಣಕನಿ ಪುಟಿ ೧೦೯--೧೧೬ 


ಕರ್ಣಾಜಿಕಕ್ಕೆ ಖಾನರು ಬಂದುದು 


ಕಾನ್ಕರಚನೆಯ ಕಾಲದ ಕನ್ನಡನಾಡು; ಕಂಠೀರವ ನರಸರಾಜ 
ಮತ್ತು ಶಿವಾಜಿರಾಜ; ಮಹಮ್ಮದೀಯರ ಆಕ್ರಮಣ; ರಣಧೂಳಿ- 
ಖಾನನ ದಾಳಿ ; ಮಹಮ್ಮದೀಯರ ಸೈನ್ಶ್ಯನರ್ಣನೆ ; ಅದು 
ಕರ್ಣಾಟಕದಲ್ಲಿ ನಡೆಯಿಸಿದ ಹಾವಳಿ; ಆ ಕಾಲದಲ್ಲಿಯ ಹಿಂದುಗಳ 
ಮನಃಸ್ಥಿತಿ; ಮೈಸೂರವರ ಮುನ್ನೆಚ್ಚರಿಕೆ. ಪುಟಿ ೧೧೭-.-೧೨೮ 


ಕನ್ನಡಿಗರ ಸಮರಜೀವನ ಚಿತ್ರ 


ಮಹಮ್ಮದೀಯರ ಪಾಳೆಯ; ಕಂಠೀರವನರಸರಾಜನ ವೈರಿಸೈನ್ಯ- 
ನಿರೀಕ್ಷಣೆ; ರಣಧೂಳಿಖಾನನ ಮುತ್ತಿಗೆ; ಮೂಗರಿಯುವ ಯುದ್ಧದ 
ಮಾದರಿ; ಮೂಕೊರೆಯರ ಬೀದಿ; ಕೂರ್ಮಪಾತ್ಸ್ಯಾವಿನ 
ಹೊಗಳಿಕೆ. ಪುಟಿ ೧೨೮-೧೩4 


ಕಗ್ಗೊಲೆಯ ಕಾಳೆಗದ ಕಥೆ 


ಕೋಟಿಗಾಳೆಗದಲ್ಲಿ ಮಹಮ್ಮ ದೀಯರಿಗೆ ಸೋಲು; ಕನ್ನಡ ದೊರೆಯ 
ಯುದ್ಧಸಿದ್ಧತೆ; ಕಗ್ಗೊಲೆಕಾಳೆಗಕ್ಕೆ ಪ್ರಾರಂಭ; ಸೋತುಹೋದ 
ಸೈನ್ಯದ ಚಿತ್ರ; ಮಹಮ್ಮದೀಯರ ಪಲಾಯನ. ಪುಟ ೧೩೩-೧೩೯ 


ಹದಿನಾರು 


೬. ಜನಜೀವನ ನೈನಿಧ್ಯ 


ಣ 


ಮೊದಲುಮಾತುಗಳೆರಡು; ಹೊಳೆಯ ತೀರದ ಸ್ವಾಭಾವಿಕ ಚಿತ್ರ; 
ಬತ್ತದ ಹೊಲಗಳು; ಹೊಳೆಯ ತಡಿಯ ತೋಟಗಳು; ಶ್ರೀರಂಗ- 
ಪಟ್ಟಣದ ಸಹಜಚಿತ್ರ; ಬ್ರಾಹ್ಮಣರ ಬೀದಿ; ಊರಲ್ಲಿಯ ಬೇರೆಬೇರೆ 
ಬೀದಿಗಳು; ಶ್ರೀರಂಗಪಟ್ಟಣದ ಅಂಗಡಿ ಬೀದಿ; ಅರಮನೆಗೆ 
ಹೋಗುವ ದಾರಿ; ಅರಸುಮಕ್ಕಳ ಆಟಿಪಾಟಿ; ದೊರೆಗಳ ಕುಮಾ 
ರಿತಿಯರು; ಮನ್ನೆಯರು; ಅರಮನೆ ಮತ್ತು ಅಲ್ಲಿಯ ಬೇರೆ ಬೇರೆ 
ಭಾಗಗಳು; ನರಸರಾಜನೆ ಅಧಿದೈನಿಕ ಜೀವನ, ಪುಟಿ ೧೩೯-೧೫೭ 


h ರಾಜಕಾರ್ಯಪ್ರಪಂಚ 


ದೊರೆಯ ಒಡ್ಡೋಲಗ ( ಸಭಾಮಂಟಪದ ಬಣ್ಣನೆ); ಸಭೆಯಲ್ಲಿದ್ದ 
ವಿವಿಧಜನರು ; ಸಂಸ್ಕೃತಿ ಪರಿಪೋಷಕ ಕಾರ್ಯಕ್ರಮಗಳು; 
ಓಲಗದ ಕಾರ್ಯಕಲಾಪ ಪುಟಿ ೧೫೦--೧೫. 


೪. ಫಿವಿಧ ಕಲಾಜೀವನ 


ಅರಮನೆಯ ನಾಟಕಶಾಲೆ ( ನಾಟ್ಕವಧುಗಳು, ಭರತಾಚಾರ್ಯ, 
ರಂಗಭೂಮಿ, ನಾಟ್ಕ, ಅಭಿನಯ, ಗಮಕ, ತರ್ಕ, ವೀಣಾವಾದನ 
ಸಂಗೀತ ). ಪುಟ ೧೫೨--೧೫ 


೯. ಊಟಿ-ಉಡುಗೆ-ತೊಡಿಗೆಗಳು 


ಅರಮನೆಯ ಜನರ ಊಟದ ರೀತಿ; ಊಟದ ತಿಂಡಿ-ತಿನಿಸುಗಳು. 
ಹಾಲು-ಮೊಸರು-ಮಜ್ಜಿಗೆ; ಅರಸರ ಅರಮನೆಯನರ ಉಡುಗೆ- 
ತೊಡಿಗೆ; ಹೆಂಗುಸರ ಉಡುಗೆ-ತೊಡಿಗೆ ; ಅನೆ-ಕುದುರೆಗಳ ಶೃಂಗಾರ. 
ಕೊನೆಗೆ ಮೊದಲು. ಪುಟಿ ೧೧೫-.-೧೫ 


೦ಥಪೂರಕ (೧೬೦ ರಿಂದ ೧೬೪ ಪುಟ) 


೧. ಉದ್ಯೋಗ-ಜಾತಿನಾಚಕ ಪದಗಳ ಸೂಚಿ 


೨. ಮುಖ್ಯ ಮುಖ್ಯ ವೃಕ್ಸಿಗಳ ನಾಮಸೂಚಿ 


ಕಿ ಕ್ರಿ 





ಕರ್ಣಾಬಿಕ ಜನಜೀವನ 


ಈ 


ಕನ್ನಡಿಗರ ಹೋಟಿಗಾಳೆಗ 


44 ಈವಿದಿಸುವಂಬು, ಪಾರ್ದಿಸುವ ಕಕ್ಕಡೆ ಕುತ್ತುವ ಕೊಂತವಿಕ್ಕುವೊ- 
ಳ್ಲವಣೆಯ ಗುಂಡು, ತೂಳ್ಡಿಡುವ ಡೆಂಕಣಿ, ಪೊಯ್ತುರಿಯೆಣ್ಣೆ, ಕಾಸಿ ಸೂ- 
ಸುವ ಮಲಲೆಂಬಿವೆತ್ತಲುಮಗುರ್ನಿಸೆ, ಪೋಗದೆ ಪತ್ತಿ ಲಗ್ಗೆ ಮಾ 

ಡುವ ಭಟಕೋಟ ನೋಟಲೆಯನಾಳ್ವಿರೆ ನೀಳ್ತುದು ಕೋಂಟಿಗಾಳೆಗಂ '' 


ಗುಣವರ್ಮ (ಸು. ದಂ, ಪು.) 


ಸಂದರ್ಭಗ್ರಂಥಗಳು 


ಚಂದ್ರಪ್ರಭ ಪುರಾಣಂ 
ಅನಂತನಾಥ ಪುರಾಣಂ 
ಪುಷ್ಪದಂತ ಪ್ರರಾಣಂ 

ಕನ್ನಡ ಮಹಾಭಾರತ 
ಸಮ್ಯಕ್ತ ಕೌಮುದಿ 
ಚೆನ್ನಬಸವ ಪುರಾಣ 
ಕಂಠೀರವ ನರಸರಾಜವಿಜಯ 


ಕರ್ಣಾಟಕ ಕವಿಚರಿತೆ ಭಾಗ ೧ 
೨೨ ಭಾಗ ೨ 


ಕನ್ನಡ ಇಂಗ್ಲಿಷ್‌ ಡಿಕ್ಕನರಿ 


( ಅಗ್ಗಳಕಪಿ ವಿರಚಿತ) 
೧ 

( ಜನ್ನಕವಿ ವಿರಚಿತ) 

( ಗುಣವರ್ಮ ವಿರಚಿತ) 

( ಕುಮಾರವ್ಯಾಸ ಕೃತ) 

( ಮಂಗರಸ ನಿರ್ಮಿತ) 

( ವಿರೂಪಾಕ್ಷಪಂಡಿತ ಕೃತ) 

( ಗೋವಪಿಂದವೈದ್ಯ ಕೃತ) 

( ಪ್ರಾ. ಪಿ. ಪಿ., ರಾ. ಬ. 

ಆರ್‌, ನರಸಿಂಹಾಚಾರ್ಯ ಕೃತ) 

(ರೆ. ಕಟ್ಟಿಲ್‌ ಕೃತ) 


೧ ಮುಮ್ಮಾತು 


ಕನ್ನಡನಾಡಿನ ಐತಿಹಾಸಿಕ ಪಟ್ಟಿಣಗಳನ್ನು ನೋಡಿದರೆ, ಕೋಟಿ 
ಯಿಲ್ಲದಿರುವ ಪಟ್ಟಿಣವು. ಒಂದೂ ಕಣ್ಣಿಗೆ ಬೀಳದು. ಪಟ್ಟಿಣವಷ್ಟೇ 
ಹೀಗೆಂದಲ್ಲ, ಹಳೆಯ ಕಾಲದ ಹಲವು ಗ್ರಾಮ-ಹಳ್ಳಿಗಳಿಗೂ ಕೋಟಬಿಗಳಿರು 
ವುವು. ಚಿಕ್ಕಪುಟ್ಟ ಖೇಡ-ಪಟ್ಟಿ ಗಳಿಗೆ ಕೊಡ ಎತ್ತರವಾದ ಸುತ್ತುಗೋಡೆ 
ಗಳೂ, ಒಂದೊ ಎರಡೊ ಅಗಸೆಬಾಗಿಲುಗಳೂ ಇರುತ್ತಿದ್ದುವು. ಭರತ- 
ಖಂಡದಲ್ಲಿಯ ವರ್ತಮಾನ ರಾಜಕೀಯ ವ್ಯವಸ್ಥೆ ಗೆ ತೋಟಿ. ಘೊತ್ತಳಗಳ 
ಅವಶ್ಯಕತೆಯೆ ಇಲ್ಲ; ಆದುದರಿಂದಲೆ ಇದ್ದ ಕೋಟಿಗಳು ಬದು ಹೋಗಲು 
ತೊಡಗಿವೆ. ತಾವಾಗಿಯೆ ಬೀಳದಿದ್ದ ಕೋಟಿಗಳನ್ನು ಇಂದಿನ ಸರಕಾರ 
ದವರು ಬೇಕಾಗಿಯೆ ಕೆಡಹಿ, ಅವುಗಳ ಸ್ಮಳಮೆಣ್ಣು ಕಲ್ಲುಗಳನ್ನು 
ಬೇರೆಯ ಕೆಲಸಗಳಿಗೆ ಉಪಯೋಗಿಸ ಲಾರಂಭಿಸಿದ್ದಾರೆ. ಇನ್ನೂ ಕೆಡಹ 
ಅಕ್ಕಾಗಿಲ್ಲವೆಂದೊ, ಕೆಡಹುವುದು ಅಸಾಧ್ಯವೆಂದೊ., ಅನಾವಕ್ಯತವೆಂಡೊ 
ತಾವಾಗಿಯೆ ಬೀಳದ-- ಕೆಲವು ಕೋಟೆಗಳು, ಇತಿಹಾಸಕಾಲದ ಕುರುಹು 
ಗಳಾಗಿ ಇದುವರೆಗೂ ನಿಂತುಕೊಂಡಿವೆ. ಹಳ್ಳಿ- ಹಟ್ಟಿ-ಖೇಡಗಳನ್ನು ಬಳಸಿ 
ಕೊಂಡಿದ್ದ ಸುತ್ತುಗೋಡೆಗಳೂ, ಅಗಸೆ ಚ ಟು \ಲುಗಳೊ ಸಂಪೂರ್ಣ 
ನಷ್ಟವಾಗಿ ಹೋಗಿದ್ದು, ಈಗ ಅವುಗಳ ಗುರುತು ಕೂಡ ಉಳಿದಿಲ್ಲ. 
ಎಲ್ಲಿಯಾದರೂ ಅಪ್ಪಿ ತಪ್ಪಿ ಉಳಿದ ಹಾಳುಹೂಡೆಯ (ಕೊತ್ತಳ) 
ಗಳು, ದೆವ್ವ-ಭೂತಗಳ ಆವಾಸದ ಕತೆಯನ್ನು ಹಣೆಗೆ ಕಟ್ಟಿಕೊಂಡು 
ಜನರ ಹೆದರಿಕೆಗೆ ಪಾತ್ರವಾಗಿ ನಿಂತಿವೆ. 


ಹಿಂದಿನ ಕಾಲದ ನಮ್ಮ ರಾಜಕೀಯ ವ್ಯವಸ್ಥೆಗೆ, ಆಆ ನಗರ- 
ಗ್ರಾಮ-ಪ ಪಳ್ಳಿ-ಪಟ್ಟಿ ಣಗಳ ಸಂರಕ್ಷಕ ಈ ಸಾಧನಗಳಾಗಿದ. ಕೋಟಿ, ಸುತ್ತು- 
ಗೋಡೆಗಳು ತುಂಬ ಆವಶ್ಯಕವೆನಿಸುತ್ತಿ ದ್ಲುವು; ಏಕೆಂದರೆ ಪ್ರತಿಯೊಂದು 
ಪಟ್ಟಣವೂ ಗ್ರಾಮವೂ ತನ್ನ ತನ್ನ ಮಟ್ಟಿಗೆ ಆಡಳಿತದ ತ (ವನ್ನು 
ಪಡೆದಿದ್ದಿತಾದುದರಿಂದ, ಹೊರಗಿನ ಶತ್ರುಗಳಿಂದ ಅಪಾಯವಾಗಬಾರದೆಂದು 
ಪ್ರತಿಯೊಬ್ಬ ಗ್ರಾಮಾಧಿಪತಿಯೂ, ಪಟ್ಟಿಣಾಧಿಪತಿಯೂ ತಮ್ಮ ತಮ್ಮ 
ಗ್ರಾಮ-ಪಟ್ಟಿಣಗಳನ್ನು ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದರು. ಅದಕ್ಕಾಗಿ 


ಸ ಕರ್ಣಾಟಕ ಜನಜೀವನ 


ಅನೇಕ ಸಂರಕ್ಷ ಕಸಾಧನೆಗಳನ್ನು ಕಲ್ಪಿಸಿ ನಿರ್ಮಿಸಿ, ಯಾವಾಗಲೂ ಜಾಗೃತ 
ವಾದ ಸಿದ್ದತೆಯಲ್ಲಿ ಇರುತ್ತಿದ್ದರು. ಅಂತಹ ಸಂರಕ್ಷ ಕ ಸಾಧನೆಗಳಲ್ಲಿ 
ಮುಖ್ಯವಾದುವೆಂದರೆ ಪಟ್ಟಿಣ-ಪುರಗಳಿಗೆ ಕೋಟಿ-ಕೊತ್ತಳ, ಗ್ರಾಮ- 
ಖೇಡ-ಪಳ್ಳಿಗಳಿಗೆ ಸುತ್ತುಗೋಡೆ. 


ಹಳಗನ್ನಡದಲ್ಲಿ ಕೋಟಿಗೆ " ಕೋಂಟ' ಎಂಬ ಮೂಲರೂಪವಿದೆ. 
ಸಂಸ್ಕೃತಭಾಷೆಯಲ್ಲಿ ಕೋಟಿಯನ್ನು « ದುರ್ಗ? ಎಂದು ಹೇಳುವರು. 
ಪರಂಪರೆಯ ಹೇಳಿಕೆಯಂತೆ ದುರ್ಗಗಳು ಮೂರು ಬಗೆಯವಿರುವುವು; 
ಗಿರಿದುರ್ಗ ಜಲದುರ್ಗ, ವನದುರ್ಗ ಅಥವಾ ಭೂದುರ್ಗ. ಕನ್ನಡ 
ಸಾಹಿತ್ಯಪರಂಪರೆಯಲ್ಲಿ ಇವೇ ಮೂರು ಶಬ್ದಗಳನ್ನು ಬಳಸಲಾಗಿದ್ದರೂ, 
ಆಚ್ಚಗನ್ನ ಡದಲ್ಲಿಯೆ ಹೇಳಬೇಕೆನ್ನುವವರು ಈ 4 ದುರ್ಗತ್ರಯ'ವನ್ನು 
\ ಬೆಟ್ಟಿ ಗೋಂಟಿ © ಘಡಲ್‌ಗೋಂಟಿ' ಪಳುಗೋಂಟಿ ' ಅಥವಾ 
" ನೆಲಕೋಟಿ ' ಎಂದು ಹೇಳುವರು. ಸದ್ಯ ಬದುಕಿಕೊಂಡಿರುವ ಕೋಟಿಗಳಲ್ಲಿ 
4 ಬೆಟ್ಚಿಗೋಂಬಿ'ಗೆ ಉದಾಹರಣೆಯೆಂದು ರಾಯಚೂರು-ಬಳ್ಳಾರಿಗಳನ್ನು 
ಹೇಳಲಿಕ್ಕಾಗುವುದು. ಕಡಲ್‌ ಗೋಂಟಿಗೆ ಉದಾಹರಣೆಯೆಂದು ಪ ಮ 
ಸಮುದ್ರತೀರದಲ್ಲಿ € ಸದಾಶಿವಗೆಡ? :ವಿಜಯದುರ್ಗ'ಗಳ ಹೆಸರನ್ನು 
ಹೇಳಬಹುದು. "ಪಳುಗೋಂಟಿ'ಗೆ ಉದಾಹರಣೆಯಾಗಿ ಕನ್ನಡನಾಡಿನಲ್ಲಿ 
ಅಲ್ಲಲ್ಲಿ ತುಂಬ ಕೋಟಿಗಳಿವೆ; ಬೆಳಗಾಂವಿ, ಧಾರವಾಡ, ಬೆಂಗಳೂರು, 
ತೊರಗಲ್ಲು, ವಿಜಯನಗರ ಇವೆಲ್ಲ ಪಳುಗೋಂಟಿಗಳೆ; ಆದರೆ ಇದ್ದ ಪಳುವೆಲ್ಲ 
ಹಾಳಾಗಿಹೋಡದುದರಿಂದ್ರ ಅವು  ಬಯಲುಗೋಟಿಗಳಾಗಿ ಬರಿಯ 
. ನೆಲಕೋಟಿ ' ಎಂಬ ಹೆಸರನ್ನು ಪಡೆದಿವೆ. 


ಕೋಟಿಯೆಂದೊಡನೆ ಇಂದಿನ ಬಹುಜನರ ಕಣ್ಣೆದುರು ಬಂದುನಿಲ್ಲುವು 
ವೆಂದರೆ ಕೋಟಿಯ ಸುತ್ತುಗೋಡೆ, ಅಗಸೆ, ಕೊತ್ತಳ ( ಹೂಡೆಯ, 
ಬುರುಜು), ತೆನೆ, ಅಗಳ, ಬಹಳವಾದರೆ ನೆಲಮಾರ್ಗ ಇವಿಷ್ಟೆ ಕ ಕೋಟಿಯ 
ಅಂಗಾಂಗಗಳ ಪರಿಚಯವೂ ಅವುಗಳ ವಿಶಿಷ್ಠ ವಾದ ಉಪಯೋಗವೂ 
ಗೊತ್ತಿದ್ದವರು ನಮ್ಮಲ್ಲಿ ತೀರ ಕಡಮೆ ಜನರು. 


ಐತಿಹಾಸಿಕವಸ್ತುಗಳನ್ನ ವಲಂಬಿಸಿ ಹೊರಟಿ ಸಾಹಿತ್ಯವು, ನಮ್ಮಲ್ಲಿ 
ವಿವಿಧಮುಖಗಳಿಂದ ನಿರ್ಮಿತವಾಗಬೇಕಾಗಿದೆ. ಅಂತಹ ಸಾಹಿತ್ಯನಿರ್ಮಿತಿಗೆ 
ಬೇರೆ ಬೇರೆ ಐತಿಹಾಸಿಕಕಾಲದ ಎಲ್ಲ ಬಗೆಯ ಸಂಸ್ಕೃತಿಪರಂಪರೆ ಚೆನ್ನಾಗಿ 


ಕನ್ನಡಿಗರ ಕೋಟಿಗಾಳೆಗ ೫ 


ಗೊತ್ತಿರಬೇಕಾಗುವುದು. ಆದುದರಿಂದಲೆ ಹಿಂದಿನ ಕಾಲದ ರಾಜಕೀಯ 
ಜೀವನದ ಒಂದು ಪ್ರಧಾನಾಂಗವಾಗಿದ್ದ ಈ ಕೋಟಿಗಳ ರಚನಾರಹಸ್ಯವೂ, 
ಕೋಟಬಿಗಾಳೆಗದ ರೀತಿ-ನೀತಿಗಳೂ ತಿಳಿದಿರಬೇಕಾದುದು ತುಂಬ ಆವಶ್ಯಕ. 
ಐತಿಹಾಸಿಕ ಕಾದಂಬರಿಯನ್ನ ಬರೆಯಲಿ, ನಾಟಕವನ್ನೈ ಬರೆಯಲಿ, ಚಲಚ್ಮಿತ್ರ- 
ಕಥೆಗಳನ್ನೇ ಬರೆಯಲಿ-- ಅವುಗಳಲ್ಲಿ-- ಕೋಟಿಗಾಳೆಗದ ಸಂನಿವೇಶಗಳು 
ಬರುತ್ತಿರುವುದು ಅನಿವಾರ್ಯ, ಅಂತಹ ಸಂದರ್ಭಗಳಲ್ಲಿ ಕೇವಲ ಕಲ್ಪನೆ 
ಯಿಂದ ಏನನೊ ಹೊಡೆದಾಟಿ-ಬಡಿದಾಟಿಗಳನ್ನು ಬರೆದು ಮುಗಿಸಿಬಿಟ್ಟಿರೆ, 
ವಿಷಯ ಗೊತ್ತಿದ್ದವರಿಗೆ ಅದು ಆಭಾಸವಾಗಿ ಕಂಡುಬಿಡುವುದು. ಕೋಲಿ- 
ಗಾಳೆಗದ ವಿಚಾರದಲ್ಲಿ ನಮ್ಮಲ್ಲಿಯ ಬಹುಜನರಿಗೆ ಗೊತ್ತಿರುವ ಸಂಗತಿ 
ಯೆಂದರೆ ಉಡುವಿನ ಸಹಾಯದಿಂದ ಕೋಟಿಯ ಮೇಲೆ ಹತ್ತಿಹೋಗು 
ವುದು, ಪರಂಪರೆ ಗೊತ್ತಿಲ್ಲದೆ ಬರೆದ ಕೆಲವು ಮರಾಟಿ ಕಾದಂಬರಿಗಳ 
ಮೂಲಕ, ಈ ಮಾತು ಬಂದು ನಮ್ಮ ಸಾಹಿತ್ಯದಲ್ಲಿಯೂ ನುಸುಳಿಕೊಂಡಿದೆ. 
ಕೋಟಿಯೊಳಗಿನವರು ಅಜಾಗರೂಕರಾಗಿರುವಾಗ- ಕಳ್ಳತನದಿಂದ ಒಬ್ಬಿ 
ಬರು ಮಾತ್ರ- ಹತ್ತಿಹೋಗಲಿಕ್ಕೆ ಸಾಧನವಾಗಿರಬಹುದಾದ ಉಡುವೇ, 
ಕೋಟಿಗಾಳೆಗದ ಮುಖ್ಯ ಉಪಕರಣವಾಗಿ ನಮ್ಮ ಹಲವು ಜನ 
ಸಾಹಿತ್ಯಿಕರ ಮನದಲ್ಲಿ ಮನೆಮಾಡಿದೆ. ಆದರೆ ಹಗಲಿರುಳುಗಳಲ್ಲಿಯೂ 
ಕಣ್ಣಲ್ಲಿ ಎಣ್ಣೆಹಾಕಿಕೊಂಡು ಕಾಯುವ ಕೋಟಿಗಾಪಿನ ಬಂಟರು ಇರುವಲ್ಲಿ, 
ಈ ಉಡುವು ಏನುಮಾಡೀತು | ಮೇಲೆ ಏರಿಬಂದ ಈ ಬಡಪ್ರಾಣಿಯು 
ಪಾಪ ಕಾಪಿನಬಂಟರ ಸೈಗತ್ತಿಗೆ ಬಲಿಯಾದೀತು ಇಷ್ಟೇ! ಇನ್ನು 
( ಉಡುವು ಚಿಕ್ಕದು, ಎಷ್ಟೋ ಸಲ ಅದು ಕಾವಲುಗಾರರ ಕಣ್ಣಿಗೆ ಬೀಳದಿರ 
ಬಹುದು' ಎನ್ನೋಣ; ಆದರೆ ಅದರ ಹೊಟ್ಟಿಗೆ ಬಿಗಿದಿದ್ದ ಹಗ್ಗ ಮೇಲಿನ 
ವರಿಗೆ ಕಾಣದೇ ? ಅದನ್ನು ಹಿಡಿದುಕೊಂಡು ಮೇಲೆ ಹತ್ತಿಬರುವವರೇನು 
ಅದೃಶ್ಯಾಂಜನ ಹಚ್ಚಿ ಕೊಂಡಿರುವರೆ ? ಜಾಗೃತವಾದ ಕೋಟೆಯನ್ನು 
ಸಾವಿರಾರು ಜನರು ಒಮ್ಮೆಲೆ ಹತ್ತುವುದಕ್ಕೆ ಉಡುವೊಂದೇ ಸಾಧನ 
ಬೆನಿನಿಡು; ಅದಕ್ಕಾಗಿ ಅನೇಕ ಸಾಧನೆ-ಸಲಕರಣೆಗಳಿರುವುವು. ಅದರಂತೆಯೆ 
ಲಗ್ಗೆ ಬಿದ್ದ ಕೋಟೆಯ ಒಳಗಿನ ಜನರಿಗೂ-- ಹೊರಗಿನವರನ್ನು ತೊಂದರೆ 
ಗಿಡುಮಾಡುವುದಕ್ಕೆ ಅನೇಕ ತರದ ಸಾಧನ-ಸಲಕರಣೆಗಳಿರುವುವು. 
ಐತಿಹಾಸಿಕ ಸಾಹಿತ್ಯನಿರ್ಮಾಪಕನಿಗೆ ಇವೆಲ್ಲ ಗೊತ್ತಿರಬೇಕಾಡುದು ಅಗತ್ಯ. 
ಎಂತಲೆ ಕನ್ನಡ ಸಾಹಿತ್ಯಾಭ್ಯಾಸದಲ್ಲಿ ಅಲ್ಲಲ್ಲಿ ಕಂಡುಬಂದ ಕೋಟೆಯ 
ರಚನೆಯ ವಿಷಯಕವಾದ ಬಣ್ಣನೆಗಳನ್ನೂ ; ಸೋಟಿಗಾಳೆಗದ ಸಂಗತಿ 
ಗಳನ್ನೂ ಕುರಿತು ಇಲ್ಲಿ ವಿವರಿಸಬೇಕೆಂದಿರುವೆನು. 


& ಕರ್ಣಾಟಕ ಜನಜೀವನ 


೨ ವಸ್ತುಕ-ವರ್ಣಕಗಳಲ್ಲಿಯ ವಾಸ್ತವತೆ 


ಕನ್ನಡದ ಸಾಂಪ್ರದಾಯಿಕ ಕಾವ್ಯಗಳಲ್ಲಿ « ವಸ್ತು ಕ? ಎಂದೂ 
.ವರ್ಣಕ' ಎಂದೂ ಲಾಕ್ಚಣಿಕರು ಎರಡು ಜಾತಿಗಳನ್ನು ಮಾಡಿರುವರು. 
ಯಾವುದೇ ಜಾತಿಯ ಕಾವ್ಯವಿರಲಿ, ಅದು ಮಹಾಕಾವ್ಯ ಗಳ ಪಬಾಯಲ್ಲಿ 
ಸ್ಥಾನವನ್ನು ಪಡೆಯಬೇಕಾದರೆ "ಅಷ್ಟ್ರಾದಶವರ್ಣನೆ' ಸ ಅದರಲ್ಲಿ ಸ್ಕಾ ನ 
ದೊಹೆತಿರೆ ಬೇಕು. ವಸ್ತುಕ ಕೃತಿಕಾರರಲ್ಲಿಯ ನಾಲ್ಕಾರು 'ಒನರನ್ನು 
ಬಿಟ್ಟರೆ, ಮಿಕ್ಕವರ ಕೃತಿಗಳು ಕಥಾವಸ್ತುವನ್ನು ವಿವರಿಸುವುದಕ್ಕೆ ಇವೆಯೊ, 
ಕೇವಲ ಅಷ್ಟ್ರಾದಶವರ್ಣನೆಯ ಪ್ರದರ್ಶ ಸಕ್ಕಾಗಿ ಇವೆಯೊ Ra 
ವುವು. ಈ ಅಷ್ಟಾದಶವರ್ಣನೆಗಳಲ್ಲಿ ಪುರವರ್ಣನೆಗೆ ಉಪಾಂಗವಾಗಿ 
ಕೋಟಿಯ ಅಂಗಾಂಗಗಳ ವರ್ಣನೆಯೂ, ಯುದ್ಧವರ್ಣನೆಗೆ ಉಪಾಂಗವಾಗಿ 
“ಹೋಂಟಿಗಾಳೆಗ'ದ ವರ್ಣನೆಯೂ ಬಂದಿರುವುವು. ವರ್ಣಕಕವಿಗಳಲ್ಲಿಯೂ 
ಬಹುಜನರು ಈ ಅಷ್ಟೂ ಶದಶವರ್ಣನೆಗಳಿಗೆ ಅವಕಾಶವನ್ನು ಹೊಟ್ಟಿ ೈರುವರು. 
ಆದರೆ ಅವರ ಕೃತಿಗಳಲ್ಲಿ ಕಥಾವಸ ಕೈಿವಿನ ಮುಂಬರಿತಕ್ಕೆ ಪ್ರಧಾನಸ್ಥಾನ 
ವಲ್ಲದೆ, ಆಜ ೩.॥ ವರ್ಣನೆಗಳಿಗಿರುವುದಿಲ್ಲ. Eo ಕೋಟಿ, 
ಕೋಟಿಗಾಳೆಗಗಳನ್ನು ಬಣ್ಣಿಸಿರುವರು. ಆದರೆ ಇವರ ಆ ಬಣ್ಣನೆಗಳು 
ಬರಿಯೆ ಉಪಮೆ-ಉತ್ಪ್ರೇಶ್ಸೈೆ-ರೂಪಕ-ದೀಪಕಗಳಲ್ಲಿ ಹೂತುಹೋಗಿಲ್ಲ ; 
ಕಥಾಪರಿಪುಷ್ಟಿಗೆ ತುಂಬ ಸಹಾಯನೀಡುತ್ತವೆ. ವಸ್ತುಕಕಾವ್ಯಗಳ ಕಥಾ- 
ವಸ್ತುಗಳು ಪೌರಾಣಿಕಕಾಲದುವಾಡುದರಿಂದ, ಅವುಗಳಲ್ಲಿ ಕಲ್ಪನೆ- 
ಕೃತ್ರಿಮತೆ. ಕವಿಸಂಕೇತಗಳಿಗೆಯೆ ಅವಕಾಶ ಹೆಚ್ಚು. ಆದುದರಿಂದಲೆ ಕನ್ನ ಡಿ- 
ಗರ ದೈನಂದಿನ ಜೀವನಚಿತ್ರವು ಅವುಗಳಲ್ಲಿ ಅಸು ವಟಿವಾಗಿ ಮೂಡಿರುವುದು. 
ವರ್ಣಕ ಕವಿಗಳ ಪದ್ಧತಿಹಾಗಲ್ಲ; ಅವರು ಸಿ ೀಕರಿಸಿದ ಕಥಾವಸ್ತುಗಳು 
ಪೌರಾಣಿಕ ಕಾಲದುನೆ ಆಗಿದ್ದರೂ, ಅವುಗಳಲ್ಲಿ ಬಂದುಹೋಗುವ ಪಾತ್ರ 
ಗಳೆಲ್ಲ ಕನ್ನ ಡನಾಡಿನವೆ ಆಗಿರುವುವು. ಅವು ತಮ್ಮ ಕೃತಿಕಾರನ ಕಾಲದ 
ಕನ್ನಡ NES ಜಾನಪದಜೀವನಗಳಿಗೆ ಪ್ರತಿನಿಧಿಗಳಾಗಿರುವುವು. 
ಎಂತಲೆ ವರ್ಣಕಕೃತಿಗಳಲ್ಲಿ ಕನ್ನಡಿಗರ ರೀತಿ-ನೀತಿ-ಸಂಪ್ರದಾಯಗಳೂ 
ಜೀವನಸಂಸ್ಥಾರವೂ ಸು ಟಿವಾಗಿ ಮೂಡಿರುವುವು. ಈ ಮಾತಿನ ಸ ಸತ್ಯತೆ 
ಯನ್ನು $ SASHES ಇಲ್ಲಿ ವಿವರಿಸಿರುವ ಕೋಟಿಯ ವರ್ಣನೆ 
ಗಳೂ, ೋಟಿಗಾಳೆಗದ ವಿವರಣೆಗಳೂ : ಸಿದ್ಧ ಮಾಡದೆ ಇರಲಾರವೆಂದು ನನ್ನ 
ನಂಬುಗೆ. ಸಾಮಾನ್ಯವಾಗಿ « ಮಹಾಕಾವ್ಯ? ವೆನಿಸಿಕೊಳಬಹುದಾದ 


ಕನ್ನಡಿಗರ ಕೋಟಿಗಾಳೆಗ ೭ 


ಪ್ರತಿಯೊಂದು ಕೃತಿಯಲ್ಲಿ, ಈ ಕೋಟಿ-ಕೋಟಿಗಾಳೆಗಗಳ ವಿಷಯ ಬರುವು 
ದಾದರೂ, ನಾನು ನನ್ನ ಅನುಕೂಲತೆಗಾಗಿ ಇಲ್ಲಿ ಕೆಲವು ಪ್ರಾತಿನಿಧಿಕ 
ಕಾವ್ಯಗಳಲ್ಲಿಯ ವಿಷಯಗಳನ್ನು ಮಾತ್ರ ಆಯ್ಕುಸೊಂಡಿರುವೆನು. 


೩a ಕೋಟಿಯ ಪರಿಚಯ 
( ನಸ್ತುಕ ಕಾವ್ಯಗಳಲ್ಲಿ ) 


ಕೋಟಿಗಳನ್ನು ಕುರಿತು ಹೇಳಬೇಕಾದ ಸಂದರ್ಭದಲ್ಲಿ ವಸ್ತುಕಕಾವ್ಯ 
ಕರ್ತೃಗಳು ಅವಕಾಶಾಭಾವದಿಂದರೊ, ಪರಿಚಯಾಭಾವದಿಂದಲೊ-- 
ಫೋಟಿಯ ಆರೇಳು ಮುಖ್ಯಾಂಗಗಳನ್ನು ಮಾತ್ರ ತೆಗೆದುಕೊಂಡಿರುವರು. 
ಅವಾವುವೆಂದರೆ ; ೧ ಪರಿಖಾ (ಅಗಳು) ೨ ಪೊೊಂಗೋಂಟೆ, ೩ ಕೊತ್ತಳ 
೪ ಮುಗಿಲಟ್ಟಿಳೆ (ಗೋಪುರ), ೫ ಕೋಟೆಯತೆನೆ, ೬ ಪಳಯಿಗೆ, 
೭ ಪ್ರಾಕಾರ ಮೊದಲಾದುವುಗಳು, ಇವು ಹೆಸರು ಮಾತ್ರ ಗೊತ್ತಾಗುವು 
ವಲ್ಲದೆ, ಅತಿಶಯೋಕ್ತಿಯ ಮೂಲಕ ಇವುಗಳ ಸ್ವರೂಪಕಲ್ಪನೆ ಸಾಕಷ್ಟು 
ಉಂಟಾಗದು. 

ಜಃ ೫ ತ 

ನಾಗಚಂದ್ರ ಅಥವಾ ಅಭಿನವಪಂಸ (೧೧೦೫) ನು ತನ್ನ 
"ರಾಮುಚಂದ್ರಚರಿತೆ ಪುರಾಣ? ದಲ್ಲಿ ಕೋಟಿಯ ಅಂಗಾಂಗಗಳನ್ನು 
ಕುರಿತು ಹೀಗೆ ಹೇಳಿರುವನು: 

* ನಿರ್ಗಾದಿಗೆ (ಅಗಳು) 

«« ಬಡಬಾನಲನಿಗೆ ಹೆದರಿದ ಶ್ರೀರಸಮುದ್ರವು, ಅಮರಶೈಲವನ್ನು 
ಶರಣುಹೊಕ್ಕಿರುವುದೇನೊ ಎಂಬಂತೆ « ನೀರ್ಗಾದಿಗೆ' ಯು « ಹೊನ್ನ 
ಕೋಟೆ'ಯನ್ನು ಬಳಸಿಕೊಂಡಿರುವುದು. (ಅಶ್ವಾಸ ೧; ಪದ್ಮ ೧೧೩) '' 

ಅಮರಶೈಲ ಎಂದರೆ ಮೇರುಪರ್ವತ. ಅದು ಬಂಗಾರದ್ದೆಂದು ಕವಿ- 
ಸಮಯ, ಇಲ್ಲಿಯ ಎತ್ತರವಾದ ಕೋಟಿಯೂ ಬಂಗಾರದುದು. 


* ಸಾಮಾನ್ಯವಾಚಕರಿಗೆ ತೊಂದರೆಯಾಗಬಾರದೆಂದು ಚಂಪೂಕಾನ್ಯಗಳಲ್ಲಿಯ 
ಪದ್ಯಗಳನ್ನು ಕೈಯಲ್ಲಾ ದಷ್ಟು ಸುಲಭವಾಗಿ ತಿಳಿಯುವಂತೆ ಮಾಡಬೇಕೆಂದು 
ಮೂಲಕವಿಗಳ ಪದಧಾಟಿಯಲ್ಲಿಯೆ ಗದ್ಯವನ್ನಾಗಿ ಹೇಳಲಾಗಿದೆ : 


೮ ಕರ್ನಾಟಿಕ ಜನಜೀವನ 


ಮುಗಿಲಟ್ಟಿಳೆ, ಅಂಬುಗಂಡಿ, ಪಳಯಿಗೆ 


6 ಮುಗಿಲನ್ನು ಮುಟ್ಟದ «ಮುಗಿಲಟ್ಟಿಳೆ'ಗಳ ಪಕ್ಕದ "ಅಂಬು 
ಗಂಡಿ' ಗಳೊಳಗಿಂದ ನುಸುಳಿ ಮುಂದುವರಿವ ಸೂರ್ಯನ ಕುದುರೆಗಳು, 
«ಪಳಯಿಗೆ (ಧ್ವಜ)? ಗಳ ತಂಗಾಳಿಯ ತೀಟದಿಂದ ದಾರಿಯ ದಣಿವನ್ನು 
ಹೋಗಲಾಡಿಸುವುವು. (ಆಶ್ವಾಸ ೧; ಪದ್ಮ ೧೧೬) ?' 

¥ ಜಿ ಜೇ 


ಅಗ್ಗಳೆನು (೧೧೮೯) ತನ್ನ "ಚಂದ್ರಪ್ರಭಪುರಾಣ? ದಲ್ಲಿ, ಕೋಟಿ 
ಯನ್ನು ಕುರಿತು ನಾಗಚಂದ $)ನಿಗಿಂತ ವಿಶದವಾಗಿ ಹೇಳಿರುವನು: 


ಕೋಟಿ 


66 ಬ್ರಹ್ಮದೇವನು ಮೇರುಪರ್ವತವನ್ನೆ ಅಗಲವಾಗಿ ಜಗ್ಗಿ, ಈ 
ಪಟ್ಟಣಕ್ಕೆ ಪರದೆಯನ್ನಾಗಿ ಸುತ್ತಿ ರುವನೇನೋ-ಎಂಬಂತೆ, «ನವಹಾಟಕ 
ನಿರ್ಮಿತವಪ್ಪ ಕೋಂಟಿ? ಮುಗಿಲಿನುದ್ದ ಕ್ಕೂ ನಿಂತುದರಿಂದ, ಸೂರ್ಯನ 
ರಥಕ್ಕೆ ದಾರಿಯಿಲ್ಲದೆ ಹೋಯಿತು. ಅದಕ್ಕಾಗಿಯೆ ಸೂರ್ಯನು 
ಕೋಟಿಯ ಇಕ್ಕೆಲಗಳಲ್ಲಿ ಬರಹೋಗಲಾರಂಭಿಸಿದನು. ಹೀಗಲ್ಲದಿದ್ದರೆ 
ಆತನಿಗೆ ಉತ್ತರಾಯಣ-ದಕ್ಷಿಣಾಯನಗಳೇಶಕ್ಕೆ ಉಂಟಾಗುತ್ತಿದ್ದುವು? 
(ಆಶ್ವಾಸ ೧; ಪದ್ಯ ೧೧೪). 5 


ಪರಿಖೆ (ಅಗಳು) 


«« ಈ ಪುರವು ತನ್ನಂತೆಯೆ «ರತ್ನನಿಶತಿಗೆ' ನಿವಾಸವಾಯಿತೆಂಬ 
4ಸಮಗುಣಪ್ರಣಯ'ದಿಂದ, ಸಮುದ್ರವು ಬಂದು ಪಟ್ಟಣವನ್ನು ಅಪ್ಪಿ 
ಕೊಂಡಿರುವುಜೀನೊ ಎಂಬಂತೆ, ಸುತ್ತಲೂ «ಪರಿಖೆ' ಬಳಸಿರುವುದು. 
(ಆಶ್ವಾಸ ೧; ಪದ್ಯ ೧೧೫)” 


ಮುಗಿಲಟ್ವಿಳಿ 


6 ಹೊಸ ಹೊಸ ಸ್ಪಟಕದ 4 ಮುಗಿಲಟ್ವಿಳೆ'ಗಳು ಕೋಟಿಯು 
ಮೇರುಪರ್ವತವಿದೆಂಬ ಶಂಕೆಯಿಂದ ಬಂದು ನಿಂತ « ಜ್ಯೊತಿರ್ನಿಮಾನ- 
ತತಿ' ಎಂದು ಭಾವನೆಯಾಗುವಂತೆ ಅದನ್ನು ಸುತ್ತುಗಟ್ಟರುವುವು. 
( ಆಶ್ವಾಸ ೧; ಪದ್ಮ ೧೧೭)” 


ಕನ್ನಡಿಗರ ಕೋಟಿಗಾಳೆಗ ೯ 


ಕೆಕೆ, ಪಳೆಯಿಗೆ 


“ಓಡಾಡುವ ರನಿರಥದ ಗಾಲಿಗಳ ಬಿರುಸಾದ ಅಚ್ಚಿಗೆ ತಗುಲಿ, 
« ಪೊಂದೆನೆಗೊನೆಯಿಂದ' ಧೂಳಿಯೆದ್ದು ಮೇಲೆ ನಿಮಿರಿ ನಿಂತಿರುವು 
ದೇನೊ- ಎಂಬಂತೆ, ಅಟ್ಟಿಳೆಗಳ ಮೇಲೆ ಸೆಡೆದುನಿಂತ « ಕೆಂಬಳಯಿಗೆ' 
ಗಳು ಕಂಡುವು. (ಅಶ್ವಾಸ ೧; ಪದ್ಯ ೧೧೮)” 


ಪ್ರಾಕಾರ (ಆಳ್ವೇರಿ) 


4 ಆಕಾಶದ ತಾರೆಗಳು ತೆನೆಯ ತುದಿಗಳ ಮೇಲೆ ದೀಪದಂತೆ 
ಪ್ರಕಾಶಿಸುತ್ತಿರಲು, ಆ «ಪ್ರಾಕಾರ 'ವು ಅಪೂರ್ವವಾದ ದೀಪೋತ್ಸವದ 
ಭ್ರಮೆಯನ್ನು ಪೌರರಿಗೆ ಉಂಟುಮಾಡುವುದು. (ಆಶ್ವಾಸ ೧; 
ಪದ್ಧ ೧೧೯) ? 


3 ಜಃ sk 

ಜನ್ನಕನಿ (೧೩೨೦-೩೦) ತನ್ನ « ಅನಂತನಾಥಸುರಾಣ'ದಲ್ಲಿ 
ಕೋಟೆಯ pS WN ಕುರಿತು pe ಇವನು ಕೋಟೆ- 
ಗಾಳೆಗದ ವರ್ಣನೆಯನು “ಸುವಕೆಂಸಗುಹಂತೆ ಮಾಡಿರುವನಾದರೂ 


ಖಿ 
ಕೋಟೆಯ ವರ್ಣನೆಯನ್ನು ಕವಿಸಮಯಗಳಿಂದಲೆ ಹೆಣೆದುಬಟಿ ರುವನು 


ಮೊದಲು " ಪುರಪ್ರಥಿತ ಖಾತೀ-ವಪುವಿಸ್ಥಾರ' ಎಂದರೆ ಪಟ್ಟಿಣವನ್ನು 
ಬಳಸಿಕೊಂಡಿದ್ದ ಸ ಸಾರವಾದ ಅಗಳು-ಕೋಟಿಗಳನ್ನು ಬಣ್ಣಿಸಿರುವನು. 
ಆ ಮೇಲೆ: 


ಮಂಗಿಲಟ್ವಿಣೆ 


4 ಮುಗಿಲ ಮಣಿಮಂಟಪಗಳು ಆಕಾಶದಲ್ಲಿವೆಯೆಂದು ತಿಳಿದು, 
ತಂಗಾಳಿಯಲ್ಲಿದ್ದು ಕ್ರೀಡೆಯಾಡಲೆಳಸಿದ « ಖಚರ ದಂಪತಿನಿಚಯವು' 
ಮುಗಿಲು ಹರಿದುಬೀಳುವಂತೆ  ಮುಗಿಲಟ್ವಣೆಗೆ' ಹಾರಿ ಹಾರಿ 
ಹೋಗುತ್ತಿದ್ದಿತು (ಆಶ್ವಾಸ ೧; ಪದ್ಯ ೧೦೦)” 

೨ 


೧೦ ಕರ್ಣಾಟಕ ಜನಜೀವನ 


ಕೋಟಿ, ಕೊತ್ತೆಳ ತೆನೆ 


“ ಸೂರ್ಯನ ಓಡುವ ರಥವು, ಕೋಟಿಯ ಕೊತ್ತಳದಲ್ಲಿ- 
ಅಲ್ಲಿಯೆ ಕೆಚ್ಚಿ ಬಿಟ್ಟಂತೆ... ನಿಂಶುಕೊಳ್ಳೆಲು, ಅರುಣನು ಗಾಲಿಯನ್ನು 
ಮುಂದೆ ನೂಕುವುದಕ್ಕೆಂದು ಹೋಗಿ, ಕೋಟೆಯ ತೆನೆಗಳನ್ನು ಎತ್ತಿ 
ಸೂರ್ಯನನ್ನು ನಗಿಸುವನು. (ಆಶ್ವಾಸ ೧; ಪದ್ಯ ೧೦೧) ೫ 


ಪ್ರಾಕಾರ 


“ಪ್ರಾಕಾರದ ಮಣಿಮಯವಾದ ದಿಣ್ಣೆ ಯ ಎಳಬಿಸಿಲಿನಂತಹ 
ಬೆಳಕಿನ ಮೂಲಕ, ಅಲ್ಲಿ ರಾತ್ರಿಯಲ್ಲಿ ಕೂಡ ಚಕ್ರವಾಕಗಳು 
ಆಟವಾಡುತ್ತಿರುವುವು. ( ಅಶ್ವಾಸ ೧; ಪದ್ಯ ೧೦೨)” 


ಚಿ ತ x 


ಇದೇ ರೀತಿಯಲ್ಲಿ ವಸ್ತುಕಕಾವ್ಯಗಳಲ್ಲಿ ವರ್ಣಿತವಾದ ಕೋಟೆಯ 
ವರ್ಣನೆಗಳ ಉದಾಹರಣೆಗಳನ್ನೆಸ್ಕೊ ಕೊಡಬಹುದು. ಆದರೆ ಅನಿಷ್ಠ ಕ 
ರ೦ದಲೆ ಆ ಕವಿಗಳು, ಕಂಡ ಕೋಟಿಯನ್ನು ಬಣ್ಣಿಸಿರದೆ ಕಲ್ಪನೆಯ ಬಯಲು- 
ಗೋಂಟಿಯನ್ನೆ ಅವಾಸ್ತ,ವರೀತಿಯಿಂದ ಬಣ್ಣಿಸಿರುವರೆಂಬ ಮಾತು ಸ್ಪಷ್ಟ 
ವಾಗದೆ ಇರದು. ಇನ್ನು ವರ್ಣಕಕಾವ್ಯಗಳಲ್ಲಿ ಬಂದ ಒಂದೆರಡು ಕೋಟಿಯ 
ಬಣ್ಣನೆಯ ಉದಾಹರಣೆಗಳನ್ನು ನೋಡೋಣ. 


( ನರ್ಣಕಕಾವ್ಯಗಳಲ್ಲಿ) 


ಕನಕದಾಸನು (೧೫೫೦) ತನ್ನ « ಮೋಹನತರಂಗಿಣಿ' ಕಾವ್ಯದಲ್ಲಿ, 
" ಶ್ರೀಕೃಷ್ಣರಾಯನ' ದ್ವಾರಕೆಯನ್ನೂ ಬಾಣನ ಶೋಣಿತಪುರವನ್ನೂ 
ವರ್ಣಿಸುವಾಗ, ಅವುಗಳ ಕೋಟಿಯ ಅಂಗಾಂಗಗಳನ್ನು ಕಣ್ಣಿಗೆ ಕಟ್ಟು 
ವಂತಹ ಭಾಷೆಯಲ್ಲಿ ಹೇಳಿದ್ದಾನೆ. ಆತನ ಸಾಂಗತ್ಯದ ಭಾಷೆಯು ಸಾಹಿತ್ಯದ 
ಸ್ವಲ್ಪ ಪರಿಚಯವಿದ್ದವರಿಗೂ ತಿಳಿಯಬಹುದಾದುದರಿಂದ, ಆತನ ಭಾಷೆ- 
ಯಲ್ಲಿಯೆ ಆತನ ಕೋಟಿಯ ವಿಶದವರ್ಣನೆಯನ್ನು ಕೊಡುವುದು ಹೆಚ್ಚು 
ಪರಿಣಾಮಕಾರಿಯಾಗುವುದೆಂಬ ನಂಬುಗೆಯಿಂದ, ಮೂಲಪದ್ಯಗಳನ್ನೆ ಇಲ್ಲಿ 
ಕೊಡಲಾಗಿದೆ : 


ಕನ್ನಡಿಗರ ಕೋಟಿಗಾಳೆಗ ೧೧ 
ಕೋಟಿ 


4 ಸುತ್ತಣ ಮಣಿಗಲ್ಲ 4 ಹೊಂಗೋಂಟಿ' ನೋಡಲು 
ತತ್ತಳಗೆಯ್ವುದಕ್ಷಿಗಳ, ” 


ಕೊತ್ತಳ 
೧ 
“ ಕೊತ್ತಳನಿಚಯವು ಕೊಳಲುಪೋಪರಿಗಳ 
ಹೆತ್ತಳ ಗಂಡನಂತಿಹುದು. ” 
೨ 
“ ಪಂತದಿಂದವನಿಯ ಹೊತ್ತ ದಿಗ್ಗಜದಂತೆ 
ನಿಂತ "ಕೊತ್ತಳ'ಗಳೊಫ್ಪಿದುವು.'' 


ಹುಲಿಮೊಗೆ ( ಕೋಟೆಯ ಬಾಗಿಲು ) 
೧ 
“ ಬಲಿನಂದನ ಮುಖ್ಯ ಖಳರೆಂಬ ಮೃಗಕುಲ 
ಚಲಿಸಿ ತನ್ನಿದಿರ್‌ಬರೆ ಸಿಡಿದು, 
ಉಲಿದು ಹೊಯ್ಯುವೆನೆಂಬ ರೌದ್ರದಿಂ ಕೋಟಿಯ 
" ಹುಲಿಮೊಗ' ಕಣ್ಣೆ ರಂಜಿಸಿತು.” 
೨ 
ತಿಕ, ಪುಚ್ಛ, ಪಾದಚತುಷ್ಟಯ, ಗೂಢತಾ. 
ನಕವಡೆದುಭಯ ವ್ಯಾಘ್ರಗಳು 
ಪ್ರಕಟಿಸಿ ನಿಂದಂತೆ ದ್ವಿತಯ ಕೊತ್ತಳ « ಹುಲಿ. 
ಮುಖ'ನಿರ್ದುದೇನ ಬಣ್ಣಿ ಸುವೆ \ 


ಕೋಟೆಯ ಕದ 


೬ ವಿತಾಟಾದ ರಮೃ್ಯರತ್ನಗಳ ಸೊನ್ನಾರ ಕೈ- 
ಮಾಟ ನಾನಾಬಂಧಗತಿಯ 
ಕೂಟಸ್ಥ ವಾದ ಹೊನ್ನಗಸೆಯ « ತಳಿತ ಕ- 
ವಾಟ'ಗಳಿರ್ದುವೇನೆಂಬೆ !? 


೧೨ ಕರ್ಣಾಟಕ ಜನಜೀವನ 


ಮುಗಿಲಟ್ಟಿಣೆ, ಕಳಸ 


“ ಬೆಟ್ಟವ ಕಿತ್ತು ತಂದಿರಿಸಿದಂದದಿ « ಮುಗಿ- 
ಲಟ್ಟಣೆ' ತೆನೆಗಳಗ್ರದಲಿ 

ಬಟ್ಟರನ್ನಗಳ ತೆತ್ತಿಸಿದ € ಹೊಂಗಳಸಂ'ಗ- 
ಳಿಟ್ಟಿರ್ದುವೇನ ಬಣ್ಣಿಸುವೆ!” 


ಅಗಳು 
4 ನೆಗಳು, ನೀರಾನೆ, ಪಾಠೀನ, ಕಚ್ಛಪ, ಕರ್‌ 
ಯುಗಳ ಕರ್ಕಾಟಕ ನಿಚಯ, 
ಜಗಳಕ್ಕೆ ಬಪ್ಪ ಶತ್ರುಗಳ ಖಂಡಿಪೆವೆಂದು 
ಅಗಳೊಳು ಘುಳುಘುಳಿಸಿದುವು. ? 


ಡೆಂಕಣಿ, ಮರುಳ್‌ಗೈ, ಲಾಳಿ, ಬಿಲ್ಲು, ಪೆಟಲು 


4 ಅಂಕಕೆ ಬರ್ಪ ರಾಯರ ಗಂಡನೆಂದೆಂಬ 
4 ಡೆಂಕಣಿ.ಮರುಳ್ಗೈ?ಗಳೊಡನೆ 

ಭೋಂಕೆನೆ ಮಿಡಿನ « ಲಾಳಿ? ಯ  ಬಿಲ್ಲು.ಪೆಟಿಲ್‌? ಗಳ 
ಸಂಕುಲನಿರ್ದುದಲ್ಲಲ್ಲಿ!? 


ಪೆರ್ಗದ, ಲಾಳವಿಂಡಿಗೆ, ದ್ವಾರಾಷ್ಟ್ರಕ 


“ ಮದಹಸ್ತಿಗಳ ಕೈಯೆ ನೂಕಿ ಬಂಧಿಸುವ « ಪೆರ್‌ 
ಗದ' « ವಜ್ರ.-ಲಾಳವಿಂಡಿಗೆ' ಯ 

ಅದಟನ ದ್ವಾರಾಷ್ಟ್ರಕನ ವರ್ಣಿಸುವೊಡೆ 
ಪದಕವಿಗಳಿಗಗೋಚರವು!? 


ದಿಡ್ಡಿ, ಬಿಲದ್ವಾರ, ಆಕ್ಟೇರಿ 


“ ಪದಿನಾರು ದಿಡ್ಡಿ, ಬತ್ತೀಸ ಬಿಲದ್ವಾರ, 
ವಿಧುಮಿಶ್ರದುಪಲದಿಂ ಬಿಗಿದ 

ರುಧಿರಾಪುರದಾಳುವೇರಿಯ ಸೌಭಾಗ್ಯ. 
ದುದಯವನೇನ ಬಣ್ಣಿಸುವೆ! '' 


ಜೇ ಜೇ 1 


ಕನ್ನಡಿಗರ ಕೋಟಿಗಾಳೆಗ ೧೩ 


ಗೋನಿಂದ ವೈದ್ಯನು (೧೬೪೮) ತನ್ನ « ಕಂಠೀರವ ನರಸ. 
ರಾಜೇಂದ್ರ ನಿಜಯ? ಎಂಬ ಐತಿಹಾಸಿಕಕಾವ್ಯದಲ್ಲಿ ವಿವರಿಸಿದ 
ಕೋಟಿಯ ಬಣ್ಣನೆಯು, ಕನಕದಾಸನ ಕೋಟಿಯ ವಿವರಣೆಗಿಂತ ಹೆಚ್ಚಿನ 
ವಾಸ್ತವತೆಯಿಂದ ಕೂಡಿದೆ, ಇವನು ಹೇಳುವುದೇನೆಂದರೆ :- 


ಕೋಟಿ 
“4 ಅಗಲಕೆ ಭೂಮಂಡಲ *3ರಿದು, ಉಬ್ಬಲು 
ಮಿಗೆ ತಾಳವೆಂಟುದಿಳ್ಕೆಂದು, 
ನಗುತಾಗ ಮೇಲಕ್ಕೆ ಬಳೆದೋಲು ಹೊಂಗೋಂಟಿ 
ಗಗನಮಂಡಲನ ಮುಟ್ಟಹುದು'' 


ತೆನೆ 
“ ಪಾತಾಳದ ಫಣಿಪತಿ ಸಗ್ಗವ ನೋಡ. 
ಲಾತುರದಿಂ ಮೇಲಕೇಳೆ, 
ಖ್ಯಾತಿಯ ಪೆಡೆಗಳ ಸಾಲೆನೆ ಕೋಟಿಯ 
ನೂತನ ತೆನೆಗಳೊಬ್ಪಿದುವು. '' 


ಕೊತ್ತಳ 
“ ಅಷ್ಟದಿಕ್ಸಾಳರು ತಮ್ಮ ಪಟ್ಟಣಗಳಿ- 
ಗಟ್ಟುಳಿಯಾಗೆ ರಕ್ಕಸರ, 
ನೆಟ್ಟನೆ ನಿಲುವ ಶಾಣಗಳಿನೆ « ಕೊತ್ತಳ?' 
ಕಟ್ಟಿಸಕದೊಳೊಪ್ಪಿದುವು. 


ಎಂಟು ದಿಕ್ಕುಗಳಿಗೂ ಎಂಟು ಕೊತ್ತಳಗಳಿರುತ್ತಿದ್ಲುವೆಂಬುದನ್ನು 
ಹಿಂದೆ ಕನಕದಾಸನೂ ಹೇಳಿದ್ದಾನೆಂಬುದು ನೆನಪಿನಲ್ಲಿರಬಹುದು. 


ಮುಗಿಲಟ್ಟಿಣೆ 


“ ಫ್ರರವೆಂಬ ಸರಸಿಯೊಳೊಗೆದ ತಾವರೆಗಳು 
ತರಣಿಮಂಡಲವ ನೋಡುವೊಡೆ 
ನೆಕೆನಾಯುಪಥವಡರ್ದೊಲು « ಮುಗಿಲಟ್ಟಣೆ' 
ಮೆರೆದುವಾಗಸವ ಶುಡುಕುತ |? 


೧೪ 


ಕರ್ಣಾಟಕ ಜನಜೀವನ 


ಡೆಂಕಣಿ 


ನೆರೆ ನಮ್ಮಾ ಪುರದರಸಿನಗ್ಗಳಿಕೆಗೆ 
ಸರಿಯಿಲ್ಲ ಜಗದೊಳಗೆಂದು | 
ಪುರಲಕ್ಷ್ಮೀ ಕೈಗಳೆತ್ತಿದವೋಲು « ಡೆಂಕಣಿ' 
ಮೆರೆದುನೆಣ್ಣೆ ಸೆಯೊಳೇನೆಂಜಿ! * 


ಪಟ 


“ ಗಗನಗಂಗೆಯ ಕಾಲುವೆ ಬಲುಮಾರ್ಗದೆ 
ಸೊಗಸುತೈಶಂದೊಪ್ಪಿದಂತೆ 

ಮುಗಿಲ ಮುಟ್ಟುವ ಕೋಟಿದೆನೆಯೆಡೆ ಪಟಗಳು 
ರುಗರುಗಿಸಿದುವು ಶುಭ್ರದಲಿ! ? 


ಅಗಳು 


“ ಹರಿಗೆ ಹಾಸಿಗೆಯಾಗಬೇಕೆಂದು ಪಾತಾಳ. 
ಪುರದಿಂದ ಉರಗೇಂದ್ರ ಬಂದ 

ವರಮಾರ್ಗದ್ವಾರನಿದೆನೆ ಬಲುಘಾತದೆ 
ಮೆರೆದುದಗಳಡೇನನೆಂಚಿ! 


ಆಳುವೇರಿ 


«4 ಶಾಲಾವೀಧಿಯ ಬಳಸಿಕೊಂಡತುಲ ನಿ. 
ಶಾಲದೊಳಾ ಪಟ್ಟಣದ | 
ಆಳುವೇರಿಗಳೆಸೆದುವು-ನೋಳ್ಸಜನರ ಕ- 
ಣ್ಲಾಲೋಕನಕಿನಿದಾಗಿ! ?' 


ಹುಲಿಮುಖ 


«« ಮಲೆತೀ ಪುರಕೈತಹ ರಿಪುನೃಪಪಶು- 
ಕುಲಸಮೂಹವನಗಿದುಗುಳ್ಳ 

ಸಲೆ ಶಾರ್ಯೂಲವದನವೆನೆ « ಹುಲಿಮುಖ' 
ಬಲು ಭಯಂಕರವ ಜೀರುವುವು. '' 


ಕನ್ನಡಿಗರ ಕೋಟಿೆಗಾಳೆಗ ೧೫ 


ಬಾಗಿಲ ಸೆಜ್ಜೆ (ಅಗಸೆಯ ಮೇಲಿನ ಗೋಪುರ) 


«« ಆ ಪುರದತುಳ ಭಾಗ್ಯ ಕೀರ್ತಿಯ ನಗುತಾಗ 
ಗೋಪತಿಗರುಹುವಂದದಲಿ 

ತಾ ಹಿರಿದಾಗಿ ಬಾಗಿಲಸೆಜ್ಞೆಯಭ್ರವ 
ವ್ಯಾಪಿಸಿದುವು ಶುಭ್ರವಿಡಿದು ! '' 

ಶತಸ್ಸಿ 

«« ಪುರಕ್ಕೆದಿ ಬಹರಿಪು ಜಲಧಿಯನುಸಿರ್ಗಿಚ್ಚಿ 
ನುರುಹೆಂದು ಪಲವು ಬಾಡಬರ 

ಪರಮೇಷ್ಠಿ ನಿರ್ಮಿಸಿ ಕಳುಹಿದ ತೆರದಂತೆ 
ಮೆರೆದುವು ಬಲು «ಶತಥ್ಲಿ' ಗಳು! '' 


ಫಿರಂಗಿ 


«6 ನರ ಸುಧನ್ವನ ಶಿರಕೆಚ್ಚ ಮೂರ್ತಿತ್ರಯ- 
ನೆರೆದ ಶಕ್ತಿಯ ತೆರದಂತೆ, 

ಪುರದ ಕೋಟಿಯ ಸುತ್ತಣ ಕೊತ್ತಳಗಳೊಳು 
ಮೆರೆದುವು ಬಲು ಫಿರಂಗಿಗಳು!” 


ಫಿರಂಗಿಗಳ ಬೇರೆ ಬೇರೆ ಹೆಸರು 


«« ರಾಮಬಾಣವು, ಭೂತನಾಥ್ಯ ಲಂಕೆಯ ನಿರ್‌ 
ಧೂಮಧಾಮನು, ಹನುಮಂತ, 

ಚಾಮುಂಡಿ, ಸಿಡಿಲ ಜಂಗುಳಿ, ಮೇಘನಾದ ನಿ 
ಸ್ಸೀಮ ಫಿರಂಗಿಗಳಿಹವು!'' 


ಕೋವಿಗಳು (ಸಣ್ಣ ತೋಫು) 


ಕೋಟಿ ಕೋಲಾಹಲ, ಕಲಿನೀರಭದ್ರನು, 
ಲೂಟಿಯ ರಣಭೈರವನ್ಕು 

ನಿನಾಬಿನ ರಂಗನಾಥನು ವೈರಿಭಟ ಕುರು 
ಪಾಟದ ಬಲ್ಲೋವಿಯಿಹುವು! '' 


೧೬ ಕರ್ಣಾಟಕ ಜನಜೀವನ 


ಕೋಟಿಯ ಮೇಲಿನ ಬೇರೆ ಉಪಕರಣಗಳು 


ಒಡ್ಡಿದ « ಶೂಲ' « ವರಾಹನ ಶಲೆ' « ನೂಂಕು- 
ವಡ್ಡವಲಗೆ' ಳವಣೆ' ಗಳು 

" ಅಡ್ಡಾಯಖಧ' « ಗರೆಗಸ' " ಮೊನೆಗಲ್ಲು' ಕ- 
ಣೆ ಡ್ಡನಾಗಿಯೆ ರಾಜಿಸುವುವು !'' 


4 ಚೇಳುಬಾಣಗಳ ರಾಟಳೆ' ಉರಿಪೊಟ್ಟಿಣ 
ವೇಳುವ « ಜಂತ್ರದದಗಳು ()).' 

ತೂಳುವ « ಗುಂಡುಗಲ್ಲಳೆ ರಾಶಿ' ಪಟ್ಟಿಣ- 
ದಾಳುವೇರಿಯ ತುಂಬಿಹವು! 


« ವಿಷದ ಜೀರ್ಕೊಳನಿ' « ಮಳೆಲರಾಶಿ' ಉಕ್ಕಿನ 
ಮಸೆದಲಗಿನ " ಸಾಲಸಬಳ' 

ಎಸೆವ «4 ಕೀಲಾಯುಧ' ಬಲಿದ « ಅಡ್ಡ ದೊಲೆ ' ಕ್ತ 
ಣ್ಗೆ ಸೆದುವು ತೆನೆಯ ಸಂದಿಯಲಿ!? 


ವರ್ಣಕಕವಿಗಳು ಹೇಳಿದ ಕೋಟೆಯ ವಿವರಣೆಯ ಮಾಡದರಿಗಳಿವು. 
« ಇಂತಪ್ಪ ಪುರದ ಜೌದೆಸೆಯ ಬಾಗಿಲುಗಳ ಮುಂತಿಹ « ಚಾವಡಿ' ಗಳಲಿ, 
ದಿವ್ಯಾಯುಧಗಳನಾಂತು, ಹೊಂತಕಾರಿಗಳು ಪಂಥದೊಳು' ಹಗಲಿರುಳೂ 
ಸಂರಕ್ಸಿ ಸುತ್ತಿರುವರು. ಎಂದ ಮೇಲೆ ಇಲ್ಲಿ ಉಡುಗಳ ಏರಾಟ ನಡೆವ ಬಗೆ 
ಹೇಗೆ? 


ಮೇಲೆ ಹೇಳಿದ ಉದಾಹರಣೆಗಳನ್ನೆ ಲ್ಲ ಸೂಕ್ಸ್ಮ್ಮವಾಗಿ ಅವಲೋಕಿಸಿ 
ದಲ್ಲಿ, ಆಳವಾದ ಅಗಳು ಬಳಸಿದ ಎತ್ತರವಾದ ಆಳ್ವೇರಿಗಳುಳ್ಳ ಕೋಟಿ, ದಿಕ್ಕು 
ದಿಕ್ಕಿನಲ್ಲಿ ಭವ್ಯವಾಗಿ ನಿಂತಿರುವ ಕೊತ್ತಳಗಳು, ಆಳ್ಲೇರಿಯ ಮೇಲೆ ಸಾಲು- 
ಸಾಲಾಗಿ ನಿಂತ ತೆನೆಗಳು, ವೈರಿಗಳು ಬರುವ ಸುಳುಹನ್ನು ದೂರದಿಂದಲೆ 
ಕಂಡು ಹಿಡಿಯುವುದಕ್ಕಾಗಿ ಅನುಗೊಳಿಸಿದ ಮುಗಿಲಟ್ಟಿಣೆಗಳು ( ಮಂಚಿಕೆ ), 
ಎರಡೂ ಬದಿಗೆ ಹುಲಿಗಳಂತೆ ನಿಂತಿದ್ದ ಕೊತ್ತಳಗಳ ನಡುವಿನ ಹೆಬ್ಬಾಗಿಲು, 
ಆನೆಗಳಿಂದ ನೂಕಿಸಿದಾಗಲೆ ಮುಚ್ಚಲಿಕ್ಕಾಗುವಂತಹ ಭದ್ರವಾದ ಕದಗಳು, 
ಲಾಳವಿಂಡಿಗೆ (ಅಗಳಿ), ಕೊತ್ತಳಗಳ ಮೇಲೆ ನಿಡಿದಾಗಿ ನಿಂತ ಡೆಂಕಣಿಗಳು, 
ಮರುಳ್ಗೆ ಗಳು, ಧ್ವೃಜ-ಕೇತನಗಳು ಇವೆಲ್ಲ ಕಣ್ಣೆದುರು ಬಂದು ನಿಲ್ಲದೆ 


ಕನ್ನಡಿಗರ ಕೋಟಿಗಾಳೆಗ ೧& 


ಇರವು. ಇದೆಲ್ಲ ಯುದ್ಧವಿಲ್ಲದಾಗಿನ ಬರಿಯೆ ಕೋಟಿಯ ಬಣ್ಣನೆಯಾಯಿತು. 
ಇನ್ನು ಯುದ್ಧ ನಡೆಯಬಹುದಾದಾಗ ಕೋಟಿಗಾಳೆಗದ « ಸಂವರಣೆ' 
(ಪೂರ್ವ ಸಿದ್ಧತೆ) ಯನ್ನು ಯಾವ ರೀತಿಯಿಂದ ಮಾಡಲಾಗುತ್ತಿ ದ್ವಿತೆಂಬು 
ದನ್ನು, ಬೇರೆ ಬೇರೆ ಕಾಲದ *ೆಲವು ಕವಿಗಳ ಮಾತುಗಳ ಮೂಲಕ ಅರಿತು 
ಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. 


೪,  ಕೋಟಿಗಾಳೆಗಕ್ಕೆ ಮೊದಲು 


I ಲಗ್ಗೆಯಿಕ್ಕಿದವರ ಸಿದ್ಧತೆ 


ಕೋಟಿಗಾಳೆಗ ಆರಂಭವಾಗು ವುದಕ್ಕೆ ಮೊದಲು ಎರಡು ಪಕ್ಷ ಗಳಲ್ಲಿಯೂ 
ಸಮರಸಿದ್ದತೆಗಳು ನಡೆಯಬೇಕಲ್ಲವೆ! ಹೊರಗಣಿಂದ ಬಂದು ಮುತ್ತಿಗೆ 
ಹಾಕಲಿರುವವರ ಸಿದ್ಧತೆಗಳು ಒಂದು ಚಾತಿಯವಾದರೆ, ಕೋಟೆಯೊಳಗೆ 
ಇದ್ದವರ ಸಾಧನ-ಸಿದ್ಧತೆಗಳು ಮತ್ತೊಂದು ಜಾತಿಯವಾಗಿರುವುವು, 
ಮೊದಲು ಮುತ್ತಿಗೆ ಹಾಕಿದವರ ಸಮರಸಿದ್ಧತೆಯನ್ನು ಪ್ರುಕಟಿಗೊಳಿಸು 
ವಂತಹ ಉದಾಹರಣೆಗಳನ್ನು ನೋಡೋಣ! ಒಂದು ವಿಷಯ: ಕೋಟಿಯ 
ವರ್ಣನೆಗಳಂತೆ ಈ ವರ್ಣನೆಗಳು ವಸ್ತುಕಕಾವ್ಯಗಳೊಳಗಿನವೂ- ಕೃತ್ರಿಮ 
ವಾಗಿ ಇಲ್ಲ; ಇಷೆ ಟೇ ವಸ್ಲುಕಗಳಲ್ಲಿ ಸಂಕ್ಸೇಪವಾಗಿದ್ಕರೆ ವರ್ಣಕಗಳಲ್ಲಿ 
ವಿಶದವಾಗಿವೆ. ಎರಡರಲ್ಲಿಯೂ ಕನ್ನಡಿಗರ ಸಮರಜೀವನದ ವಾಸ್ತವತೆ 
ಯನ್ನು ಕಂಡುಕೊಳ್ಳ ಬಹುದಾಗಿದೆ. 


# ಜಿ ೫ 
ಜನ್ಮಕವಿ (೧೨೨೦-೩೦) ತನ್ನ " ಅನಂತನಾಥ ಪುರಾಣ? ದಲ್ಲಿ 
ವಸುಷೇಣನ ಮುತ್ತಿಗೆಯನ್ನು--ಸ್ವಲ್ಪ ಮಾತುಗಳಲ್ಲಿಯೆ-- ಸುಂದರವಾಗಿ 
ಚಿತ್ರಿಸಿರುವನು. ಅದು ಹೇಗೆಂದರೆ :-- 


4 ಹೀಗೆ ಮೂರು ಬಳಸುಗಳಿಂದ ಬಳಸಿ ಬೀಡುಬಿಟ್ಟು, ಮರುದಿನವೆ 
ಲಗ್ಗೆ ಯನ್ನಿ ಕ್ಕಬೇಕಾದ ದಿನವಾದುದರಿಂದ ವಸುಷೇಣರಾಜನು, ಕೋಟಿಯ 
6 ಸದರನಿದರಮುಮಂ೦ ( ಅನುಕೂಲ - ಪ್ರತಿಕೂಲ ಸ್ಫಳಗಳನ್ನೂ ) 
ಜಂತ್ರದ ಒಡವಣೆಗಳುಮಂ ( ಕೋಟಿಯ ವ್ಯೂಹದ ರೀತಿಗಳನ್ನೂ )» 

೩4-೨೨೨೨. 


೧೮ 


ಕೌಮುದಿ? ಎಂಬ ಗ್ರಂಥದಲ್ಲಿ ಲಗ್ಗೆ ಗಾರನ ಸನ್ನ ಹವನ 


ಕೆರ್ಣಾಟಿಕ ಜನಜೇವನೆ 


ಭೂಮಾನಮುಮಂ ( ಭೂಮಿಯ ಅಳಕತೆಗಳನ್ನೂ) ಪುಗುವ ಪೊರ 
ಮಡುವ ನೀರಕಂಡಿ-ಕುದುರೆಗಂಡಿಯ ತೆರಪುಗಳುಮಂ ' ಸುತ್ತಿ ಸುತ್ತಿ 
ನೋಡುತ್ತ ಬರುತ್ತಿರುವಾಗ « ಏರಿಸಿದ ತಿಮಿರೊಳಂ, ಇಟ್ಟ ತಿಲಕ 
ದೊಳಂ, ಕಟ್ಟಿದ ದೆಂಡೆಯೊಳಂ, ಅರ್ಚಿಸಿದ ಕೊತ್ತಳದೊಳಂ ಅಮರ್ಚಿ 
ಸಿದ ಅಟ್ಟಳೆಯೊಳಂ, ಎತ್ತಿದ ಪತಾಕೆಯೊಳಂ, ಸುತ್ತಿದ ಬೇವಿನ 
ದಂಡೆಯೊಳಂ, ಸೆಟಿಗೆಯ್ದ ಸಖೌಯೊಳಂ, ಪೊಯಿಸಿದ ಗಾಲಿಯೊಳಂ, 
ನಿಜಚಕಿಸಿದ ಬಸಿಯೊಳಂ, ಪೂಸಿದ ಡೆಂಕಣಿಯೊಳಂ, ಗುಡಿಸಿದೆ ಗುಂಡಿ 
ನೊಳಂ, ಪಣ್ಣಿದ ಸಾರಮಾರಿಯೊಳಂ, ಪುರಿದ ಮಣಲೊಳಂ, ಬಿರ್ಜಿದ 
ಬೇರ್ಕೆಯೊಳಂ, ಚಿಯ್ದಾಡುವ ಕಹಳೆಯೊಳಂ, ಪೊಯ್ದು ಬೊಬ್ಬಿರಿವ 
ಪಲ ಯೊಳೆಂ, ತೆನೆಯಂ ತಳ್ತ ಪರಿಗೆಯೊಳಂ, ಮೊನೆಯಂಪೂಣಿಸಿದ 
ಕೊಂತದೊಳಂ ಕೈಗೆಯ್ದು ಕಟ್ಟಾಸುರಮಾಗೆ, ಮಸೆದ ಜವದಾಡೆಯಂತೆ- 
ಮಸಗಿದ ರಕ್ಕಸರ ಮಾಡದಂತೆ ಎ ನೋಡಲರಿದೆನಿಸಿದ ಮಕರಮುಖ 
ದಾಡಾಯಗ್ಗ ದ ಅಗ್ಗ ಳಿಕೆಯಂ ಕಂಡು? ತುಂಬ ಕೋಪಗೊಂಡನು.? 


ಜೇ ಜೇ ಜೇ 


ಮೂರನೆಯ ಮಂಗರಸನು (೧೫೦೯) ಸ್ನ 4 ಸಮ್ಯಕ್ತ 


ಕಿವ 


ಹೀಗೆಂದು 


ಹೇಳಿದ್ದಾನೆ : 


4 ಅರವೆಯ ತೊರೆದು, *ರೆಗಳನೊಡೆದು, ಸುಟ್ಟಿಗ್ರ- 

ಹಾರ ಮೊದಲಾದೂರುಗಳನು, ತುರುಸೆರೆಯ ಹಿಡಿ 
ದಾರಯ್ಯದಿದಿರಾದ ಬಲುದುರ್ಗಗಳನು ಧೂಳೀಪಟ್ಟಮಂ ಮಾಡುತ, 
ಆರುಭಟಿಯಿಂದ ದಾಳಿಯನಿಟ್ಟು, ನಿಸ್ಪಾಣ- 

ಜೇರಿ-ದುಂದುಭಿಯ ರವ ಘೂರ್ಣಿಸಲ್‌, ಮೂವಳಸಿ 
ವಾರಣಾಸೀಪುರವ ಮುತ್ತಿದಂ ಜೇನಹುಳು ರಂಕರಿಸಿ ಮುಶ್ತುವಂತೆ | 


ಮುತ್ತಿ ಕೋಟಿಯ ಏರ್ಪಾಡುಗಳನ್ನೆಲ್ಲ ನೋಡುತ್ತಿರುವಾಗ ಃ 


« ನೆಲಕೆ ಬಾಗಿಸಿದ ಪಲವರಿಯ ಡೆಂಕಣಿ, ಕನಣೆ, 

ತೊಲೆ, ಸಬಳ, ಹೇರಿಟ್ಟ, ದಸಿ, ಗುಂಡು, ಕಾಸುವಂ- 

ಬಲಿ, ಸಾರವರಾರಿ, ನೆಲಗುಮ್ಮ, ಬಿಸಿಯೆಣ್ಣೆ, ಹುರಿಮಳೆಲು, 
ಹಾನಿನಹೇಳಿಗೆ, | 


ಕನ್ನಡಿಗರ ಕೋಟಿಗಾಳೆಗ ೧೯ 


ಬಲು ಹುಲ್ಬದೊಂದಿ, ಬಿಲ್‌, ಅಂಬು, ಕತ್ತರಿ, ಪಂದಿ- 

ದಲೈ, ಹಾರೆ, ಬಿರಿಕೊರಡು, ಪೆಟಲ್ಕು ತಿರುಗಣಿ, ಬೀಸು- 

ವಲ, ಶಳಿಯನುರದೆ ಗೊಂದಣದ ಸಂವರಣೆಯಿಂದಾ ಕೋಟಿ 
ಕಣ್ಗೊಬ್ಸಿತು! 


11 ಕೋಟಿಯೊಳಗಿನನರ ಸಿದ್ಧತೆ. 


ಮೇಲಿನ ವರ್ಣನೆಯಲ್ಲಿ-- ಆನುಷಂಗಿಕವಾಗಿ --ಕೋಟಿೆಯೊಳಗಿನ 
ಜನರು ಮಾಡಿಕೊಂಡಿರುವ « ಸಂವರಣೆ' ಯ ವಿಚಾರವೂ ಸ್ವಲ್ಪದರಲ್ಲಿ 
ಬಂದಿದೆ. ಈಗ ಆ ವಿಚಾರವನ್ನೆ ಕುರಿತು ಹೆಚ್ಚಿಗೆ ವಿವರ-ವಿವರವಾಗಿ ಹೇಳಿ 
ದವರ ಕೃತಿಗಳಿಂದ ಕೆಲವು ಉದಾಹರಣೆಗಳನ್ನು ಕೊಡಲಿರುನೆನು. 


* ೫ ೫ 
ಎರಡನೆಯ ಗುಣವರ್ಮನು, ( ೧೨೩೦) ತನ್ನ ( ಪುಷ್ಪದಂತ 
ಪುರಾಣ' ದಲ್ಲಿ ಕೋಟಿಯೊಳಗಿನವರ ಸಂವರಣೆಗಳನ್ನು ಈ ರೀತಿ 
ಹೇಳಿರುವನು : 


“ ಅಷ್ಟರಲ್ಲಿಯೆ ಆತನ (ಮೈರಿರಾಜನ) ಬರವನ್ನು ಅರಿತುಕೊಂಡು 
" ಬಳಖಾತಿಕೆ ' ಗಳನ್ನು ತುಂಬಿಸಿಯೂ, ತುಂಬ ಗಟ್ಟಿ ಮುಬಟ್ಲಾ ದ € ಜಾಳಂ 
ಗಳಿಂ (ತಂತಿಯ ಬಲೆಗಳಿಂದ) ಮೇಳೆಯಮಂ ಓಳಿಗೊಳಿಸಿ ' ಯೂ, ವಿಷಮ 
ವಿಟಿಂಕದಂಷ್ಟ್ರಾ )೦ಕುರದಂತೆ' ಭಯಂಕರವಾಗಿರುವ ವಿಷಲತಾ-ಗುಲ್ಮ 
ಕಂಟಕಂಗಳಂ' ವ್ಯವಸ್ಥಿತವಾಗಿ ಅಳವಡಿಸಿಯೂ, ವೈರಿಸೈನಿಕರ ಮೊಣ- 
ಕಾಲುಗಳು ಒಡೆದು ಛಿನ್ನವಿಚ್ಛಿನ್ನ ವಾಗಿ ಹೋಗುವಂತೆ « ದಸಿಗಳಂ 
( ಚೂಪಾದ ಗೂಟಗಳನ್ನು ) ' ಕೆತ್ತಿಸಿ ನೆಡಿಸಿಯೂ, ಅಡಿಗಳನ್ನು ಮುಂದಿ 
ರಿಸಿ ನಡೆಯಲಿಕ್ಕೆ ಬಾರದಂತೆ «ವಬ್ರಸೂಜಿ' ಗಳನ್ನು ಮೇಲುಮೊಗವಾಗಿ 
ನಿಲ್ಲಿಸಿಯೂ, ಮದ್ದಾನೆಗಳ ಅಡಿಗಳಡಿಯನ್ನು ತೊಂದರೆಗೀಡುಮಾಡುವ 
" ಶೃಂಗಾಟಿಕ ( ಒಂದು ಜಾತಿಯ ಮುಳ್ಳಿನ ಬಳ್ಳಿ) ಗಳನ್ನು ದಾರಿದಾರಿ 
ಗಳಲ್ಲಿ ಹರಡಿಸಿಯೂ, « ಪ್ರಳಯ ಶಿಖಿಯ ದಳ್ಳುರಿಯ ಬಳ್ಳಿಯಂತೆ ಮಿಳ್ಳಿಸುವ 
ಮಸಕದ ಉರಿಯೆಣ್ಣೆಯಂ' ಸಿದ್ಧಗೊಳಿಸಿಯೂ, ಮೈರಿಗಳ ಏಟುಗಳನ್ನು 
ನಿವಾರಿಸಲು ಸಮರ್ಥವಾದ « ಆಳ್ವೇರಿ' ಯ ಸಮೂಹವನ್ನು ಬೇರೆ ಬೇರೆ 
ಯುದ್ದೋಪಕರಣಗಳಿಂದ ತುಂಬಿಯೂ, ಲಗ್ಗೆಯಲ್ಲಿ ಮೇಲೇರಿ ಬರುವ 


೨೦ ಕರ್ಣಾಟಕ ಜನಜೀನನ 


ಬಂಟಿರನ್ನು ತಿವಿದು ಹಿಂದಟಿ ),ಸುವಂತಹ « ಅಂಕುಶಗಳನು' ಸಜ ಶಿ 
ಗೊಳಿಸಿಯೂ, ಬೆಂಗುಂಡುಗೊಂಡ-ಗಂಡಗತ್ತರಿಯ ಸಂಸರ್ಗದ ಅರ್ಗಳಮಂ 
( ಅಗಳಿಯನ್ನು ) ' ಗಟ್ಟಿಯಾಗಿ ಕೂಡಿಸಿಯೂ, ಬಾಗಿಲುಗಳನ್ನೆಲ್ಲ ಮುಚ್ಚಿ 
ಸಿಯೂ, ಶತ್ರುಸೈನ್ಯದ ವಿಶಿಷ್ಠ ಕ ಪರಿಸ್ಥಿತಿಗಳನ್ನು ತಿಳಿದುಕೊಂಡು ಅವರ 
ಶಕ್ತಿಯನ್ನು ಕುಗ್ಗಿಸುವಂತೆ « ಕಟು ನಿಟ ಳಂ ' ಮಾಡಿಸಿಯೂ, ಅಲ್ಲಲ್ಲಿ 
4 ಜಾವಮುಕ್ಕಡ » «ಗರವಟಿಗೆ' «ತಳವರಿಕೆ' ಗಳನ್ನು ಅನುಗೊಳಿನಿ 
ಅಲ್ಲಿಯ ಕಾಪಿನವರು ಆಗಾಗ ಶತ್ರುಸೈನ್ಯದ " ಠಾಣಾಂತರ' ವನ್ನು ತಿಳುಹ 
ಬೇಕೆಂದು ಅಪ್ಪಣೆಮಾಡಿಯೂ ಯುದ್ಧಕ್ಕೆ ಸನ್ನದ "ರಾಗಿ ನಿಂತರು. ( ೭ನೆಯ 


೧. 


ಅಶ್ವಾಸದ ೬೯ನೆಯ ಪದ್ಯದ ಮುಂದಿನ ವಚನದ ಭಾನಾರ್ಥನಿದು. ) 


ತ ಜೇ ತ 


ನಿರೂಪಾಕ್ಷ ಪಂಡಿತನು (೧೫೮೫) ತನ್ನ « ಚೆನ್ನ ಬಸನಸುರಾಣ' 
ದಲ್ಲಿ ಕೋಟಿಯ ಸಂವರಣೆಯನ್ನು ಕಣ್ಣಾರೆ ಕಂಡವನಾಗಿ ವರ್ಣಿನಿರುವನು. 
ನಿಜವಾಗಿ ನೋಡಿದರೆ ಅವನಿಗೆ ವರ್ಣ್ಯವಿಷಯವಾಗಿದ್ದ ಕೋಟೆಗಾಳೆಗವು, 
ದೇವತೆಗಳೊಡನೆ ಶ್ರೀಶಂಕರನು ಹೊರಟು ತ್ರಿಪುರಕ್ಕೆ ಮುತ್ತಿಗೆ ಹಾಕಿದ- 
ಕೇವಲ ಪೌರಾಣಿಕ-ಕತೆಯನ್ನೊಳಗೊಂಡುದು; ಆದರೆ ಅವನು ದೇವತೆಗಳ 
ಮುತ್ತಿಗೆಯನ್ನಾಗಿ ಅದನ್ನು ಬಣ್ಣಿಸಿಲ್ಲ; ತೆನ್ನು ಕಾಲನ ಯಾವನಾದರೊಬ್ಬ 
ರಾಜನು, ಸೈನ್ಯಸಮೇತನಾಗಿ- ಇನ್ನಾವುದೋ ರಾಜನ ರಾಜಧಾನಿಯನ್ನು 
ಮುತ್ತಿದ ಐತಿಹಾಸಿಕವಸ್ತುವಿನಂತೆ ವರ್ಣಿಸಿದ್ದಾನೆ. ಆದುದರಿಂದಲೆ ಇವನ 
ಕೋಟಿಗಾಳೆಗದಲ್ಲಿ, ವಿಜಯನಗರದ ಸೈನ್ಯದಲ್ಲಿ ಪ ಶ್ರಚಾರಗೊಂಡಿದ್ದ 
« ಪೆಟೆಲು' 4 ಗುಂಡುಗೋವಿ? «ಫಿರಂಗಿ' ಇನೆಲ್ಲ ಬಂದಿರುವುದನ್ನು ನೋಡ 
ಬಹುದು. ತಾರಕಾಶ್ಷ್ಚನ ಕೋಟಿಯ ಸಂರಕ್ಷಣೆಯ ಸಿದೃತೆಯನ 
ವಿರೂಪಾಕ ಸ್ಸ ಪಂಡಿತ ಹೀಗೆ ವಿವರಿಸಿದ್ದಾನೆ: 


ಸ್ಸ 


ರ 
“4 ಗರ್ಜಿಸುವ ಸುಭಟರಂ ನಿಲಿಸಿ, ಓಲಗಮಂ ಏನ 
ಸರ್ಜಿಸಿ, ಅಸುರತ್ರಯದ ಕೋಂಟಿಗಾವಲ ಪಟು ಭ- 


ಟರ್‌ ಜತನನೆಂದು ನೇಮಿಸಿ, ತಾರಕಾಶ್ಷನರಮನೆ ಪೊಕ್ಕನಾ 
ಕ್ಷಣದೊಳು ! 


1 ನ್ನಡಿಗರ ಕೋಟಿಗಾಳೆಗ 3) 


ದುರ್ಜಯರ್‌ ಬಡಿವ ಹರೆಗಳ, ಕೈಗಳೊಳಗಾಂತ 

ಪೆರ್ಜೊಡರ ಗಡಣದಿಂ, ಪ್ರಹರಿಪೊದಕುಳಿಯಿಂದೆ 

ವರ್ಜಿತಸ್ವಾಪರುರೆ ಭೋಯೆನುತೆ ಮುಪ್ಸುರಿಯ ಕೋಂಟಿಯಂ 
ಕಾದಿರ್ದರು. ( ಸಂ. ೪೨. ಪ. ೯) 


ರ 


ಬಿಡದೆ ಕೂಗುವ ಪಹರಿ, ತಿರುಗುತಿಹೆ ಪಂಜುಗಳ್‌, 

ಗಡಬಡಿಪ ಕೋಂಟಿವರೆ, ದನಿಗೆಯ್ವ ಪೆಟಲುಗಳ್‌, 

ಇಡನೊಡನೆ ಸುಳಿವ ಮೇಲಪಹರಿಯಾಳ್ಗರ್ಳ, ಚೀರುತಿಹ 
ಕಹಳೆಗಳ್‌, ಭರಡೊಳು- 


ಪೊಡೆವ ಶಂಬಟಿರವಂ, ಮೋಸವೋಗದಿರೆನುತ 

ಅಡಿಗಡಿಗೆ ಸುಯ್ದಾ ನಮಂ ಮಾಳ್ಪ ಭಟರವಂ 

ಗಡಮೆಸೆದುದಾಗಳಾ ಶ್ರಿಪುರದಾಳ್ವೇರಿಯೆಡೆಯೆಡೆಯೊಳತಿ 
ನಿಬಿಡಮಾಗಿ! ( ಸಂ. ೪೨. ಪದ್ಯ ೧೦) 


ರ 


ಹುರಿನ ಮಳಲಿನ, ಕಾಸುವಂಬಲಿಯ, ಬಿಸಿಯೆಣೆ - 

ವರವಿಗಳ, ಪುದಿದ ಪುಲ್‌ಜೊಂಜಿಗಳ, ತರತರದೊ- 

ಳಿರಿಸಿರ್ದ ಬಲ್ಲೊಲೆಯ, ಡೆಂಕಣಿಯ, ಮರುಳ ಕೈಗಳ, ನೆಟ್ಟ 
ಬಲ್ಲಸಿಗಳ ಕಿ 


ಪರಿಪರಿಯ ಗುಂಡುಗೋವಿಗಳ, ಕುದಿನ ಸುಣ ಗಳ, 
೧೦ 
ಪಿರಿದಾದ ಗುಂಡುಗಳ, ಕವಣೆಗಳ, ಸಬಳಗಳ, 
ಸುರಿದ ಕಲ್ಲಳ, ಪಂದಿದಲೆಯ ಮೊತ್ತಂಗಳಾಳ್ವೇರಿಯೊಳ್‌ 
ವನ್ಯೊರೆದುವಂದು, (ಸಂ. ೪೨; ಪದ್ಮ ೧೧ 


ಹೀಗೆ ಅಸುರರು ತಮ್ಮ ಸ್ಹಧುರಸಿದ್ದತೆಯನ್ನು ಮಾಡಿಕೊಳ್ಳುತ್ತ 
ತುಂಬ ಎಚ್ಚರಿಕೆಯಿಂದ ನೋಡಿಕೊಂಡಿರುವಾಗಲೆ, ದೇವತೆಗಳ ಸೈನ್ಸಾಧಿ - 
ಪತಿಯಾದ ದೇವೇಂದ್ರನು ಬೇಗನೆ ಎದ್ದು, " ತ್ರಿಪುರಕ್ಕೆ ಲಗ್ಗೆಯಿಕ್ಕುವು 
ದಕಜ್ವಗಿ ಎಲ್ಲರೂ ಎಲ್ಲ ಬಗೆಯಿಂದ ಸನ್ನಾಹ ಮಾಡಿಕೊಂಡು ಹೊರಡ. 


೨೨ ಕರ್ಣಾಟಕ ಜನಜೀವನ 


ಬೇಕು !' ಎಂದು ಪಾಳೆಯದೊಳಗೆಲ್ಲ ಡಂಗುರವನ್ನು ಹೊಡೆಯಿಸಿದನು. 
ಆಗ: 

“ ಆನೆಗಳ್ಗೆ ಗುಳೆಮನಿಕ್ಕಿದರು. ಕುದುರೆಗಳ್ಳೆ ಇರದೆ ಪಲ್ಲಣಮಂ 
ಅಳವಡಿಸಿದರು, ತೇರ್ಗಂ ಐದೆ ವಾಜಿಗಳಂ ಕಟ್ಟದರು. ಕಾಲಾಳ್ಗೆಳುಂ 
ಸಂಜೋಗೆಮಾಗಿ ಪೊರಮಟ್ಟರು. ಭೇರಿ, ದುಂದುಭಿ, ಢಕ್ಕೆ, ಡೌಡೆ, 
ಬೊಂಬುಳಿಕರಡಿ, ನಿಸ್ಸಾಳ ಎಂಬ ವಾದ್ಯಪ್ರತತಿ ಮೊಳಗಿದುದು. ಪರಿ 
ಗಣನೆಗರಿಡೆಂದೆನಲ್‌ ಚತುರಂಗಸೇನೆ ತವಕದಿಂದ ಶತಳರ್ದುದು.'' 


ಸೈನ್ಯದೊಡನೆ ಬಂದ ದೇವೇಂದ್ರನು ಆ ಯುದ್ದಸ ಸನ್ನ ದೃ-ಕೋಂಟಿ 
ಯನ್ನು ನೋಡಲುತೊಡಗಿದ. ಆಗ: 


ಸಾಲ ಮುಗಿಲಟ್ಟ ಣೆಯ, ಡೆಂಕಣಿಯ, ಪಂದಿದಲೆ. 
ಯೋಳಿಗಳೆ, ಮರುಳಕ್ಕೆಗಳ, ಶೂಗುದೊಲೆಯ, ಧ್ವ- 


ಜಾಳಿಗಳ, ನೆಟ್ಟಿ ಸಬಳೆಗಳ, ನಿಡುಗುಂಡುಗಳ ಸಂದಣಿಯ 
ಸನ್ನಾ ಹದ. 


ಸ್ಕೂಲಮಾಗಿರ್ದ ತೆನೆಗಳೆ, ಕನಕರತ್ನ ಪ್ರ- 

ಭಾಲಹರಿಯೊಬ್ಬುಳಿಯ, ಘಾತಮಾದಗಳಿನ, ನಿ- 

ಶಾಲಶಾಲಮನಿರದೆ ದಿನಿಜಪತಿ ಕಂಡು ತನ್ನವರ ಕೂಡಿಂತೆಂದನು.'' 
( ಸಂಧಿ ೪೨; ಪದ್ಯ ೨೨) 


ಬೇಗನೆ ಮುತ್ತಿಗೆ ಹಾಕಿ ತ್ರಿಪುರದ ಕೋಟಿಯನ್ನು ವಶಪಡಿಸಿ 
ಕೊಳ್ಳಬೇಕು ' ಎಂನು ಕೆಟ್ಟಿಳೆಮಾಡಿದ ದೇವೇಂದ್ರನ ಆಶಯವನ್ನ ರಿತು 
ಎಲ್ಲರೂ ಸಂಭ್ರಮದಿಂದ ಮುಂದುವರಿದರು. 


ಜೇ ಜ್ರ ಜಾ 


ಗೋವಿಂದನೈದ್ಯನು (ಎ್ಟಳರ) ತನ್ನ « ಕಂಠೀರವ ನರಸ 
ರಾಜೇಂದ್ರನಿಜಯು' ಕಾವ್ಯದಲ್ಲಿ ೂ ಕೋಟಿಯೊಳಗಿನವರ ಸನ್ನಾಹ 
ವನ್ನು ಕ ಗೆ ಕಟ್ಟುವಂತೆ- ವರ್ಣಿಸಿದಾ ನೆ. ಹೇಳಿ ಕೇಳಿ ಐತಿಹಾಸಿಕ 
ಸಂಗತಿಗಳನ್ನು ಸ ಕಾವ್ಯವದು. ಅದರಲ್ಲಿಯ ಕೋಟಿ ಕನ್ನ ಡಿಗ 
ರದು, ಕೋಟಿಯ ಸಂವರಣೆಯ ರೀತಿ-ನೀತಿಗಳೆಲ್ಲ ಕನ್ನಡಿಗರವು; ವಡಿ 
ರಿಂದಲೆ ಅವನ ವರ್ಣನೆಯಲ್ಲಿ ಕೃತಕಕಲ್ಪನೆಯ ಅಂಶ ಕೊಂಚವೂ ಇರದೆ, 






ಕನ್ನಡಿಗರ ಕೋಟೆಗಾಳೆಗ 34 


ಕೇವಲ ಕಣ್ಣಾರೆ ಕಂಡ ವಾಸ್ತವಾಂಶವೇ ಹೆಚ್ಚಾಗಿ ಇದೆ. ಆದುದರಿಂದಲೆ 
ಆಧುನಿಕನಾದ ಗೋವಿಂದಮೈದ್ಯನ ಕೋಟಜಿಗಾಳೆಗದ ಕತೆಯು ನಮಗೆ 
ಅಳೆಗೋಲೋ, ಒರೆಗಲ್ಲೋ ಆಗಿನಿಲ್ಲುವುದು. ಅದರ ಮೂಲಕ ಆತನಿ 
ಗಿಂತ ಹಿಂದೆ ಆಗಿಹೋದ-ಬೇರೆ ಬೇರೆ ಶತಮಾನಗಳ-ಕನ್ನಡ ಕನಿಗಳ ಕೃತಿ 
ಗಳಲ್ಲಿಯ ಕೋಟಿಗಾಳೆಗದ ಸಂದರ್ಭಗಳನ್ನು ವಿಮರ್ಶಿಸಲಿಕ್ಕೆ ಅನುಕೂಲ 
ವಾಗುವುದು. ಗೋವಿಂದವೈದ್ಯನ  ಕೋಟೆಗಾಳೆಗದ ಬಣ್ಣನೆಯನ್ನು 
ಚೆನ್ನಾಗಿ ನೋಡಿದವರಿಗೆ, ಹಿಂದಣ ಕವಿಗಳ ಕೃತಿಗಳಲ್ಲಿ ಬರುವ ಕೋಟಿಗಾಳಿ- 
ಗದ ವಿವರಣೆಗಳಲ್ಲಿ « ಕೃತಕವೆಷ್ಟು? ಮಾಸ್ತವವೆಷ್ಟು?' ಎಂಬುದು ಸಹಜ 
ವಾಗಿ ಕಂಡುಬರುವಂತಿದೆ. ಇದರ ಮೂಲಕವಾಗಿಯೆ ಕನ್ನಡ ಪ್ರಾಚೀನ 
ಸಾಹಿತ್ಯದಲ್ಲಿ ಅಲ್ಲಲ್ಲಿ ಮೂಡಿನಿಂತಿರುವ ಕೋಟಿಗಾಳೆಗದ ಚಿತ್ರವು. ಕೇವಲ 
ಕನ್ನಡಿಗರ ಕೋಜಿಗಾಳೆಗದ ಪರಂಪರೆಗೇ ಸೇರಿದುದೆಂಬುದರ ಮನವರಿಕೆ 
ಖಂಡಿತವಾಗುವುದು. 


ವಿಜಾಪುರದ ಬಾದಶಹನಿಂದ ಕರ್ಣಾಟಕವನ್ನು ಗೆಲ್ಲುವ ಅಪ್ಪಣೆ 
ಪಡೆದು « ರಣಧೂಳಿಖಾನ ( ರಣದುಲ್ಲಾಖಾನ್‌ )' ನೆಂಬವನು ದಂಡೆತ್ತಿ 
ದಕ್ಷಿಣಕ್ಕೆ ಬರುವನು, ಒಂದರ ಹಿಂದೊಂದು ಕೋಟಿಗಳನ್ನು ವಶಪಡಿಸಿ 
ಕೊಳ್ಳುತ್ತ, ಆಗಿನ ಮೈಸೂರರಸರ ರಾಜಧಾನಿಯಾದ 6್ರೀರಂಗ ಪಟ್ಟಣ 
ವನ್ನು ಸವಿರಾಪಿಸುವನು. ಈ ವರ್ತಮಾನ " ದೊರೆರಾಯ ಕಂಠೀರವ 
ನರಸರಾಜೇಂದ್ರ' ನಿಗೆ ಗೊತ್ತಾಯಿತು. ಆಗ: 


ಪಟ್ಟಣ ಮೊದಲಾದ ಗಡಿಯ ದುರ್ಗಂಗಳಿ- 
ಗೊಟ್ಟಿಸಿ ಸಂವರಣೆಗಳ | 
ಕಟ್ಟಿ ಚ್ಚರೊಳಿರಿಸೆಂದು ನಂಜೇಂದ್ರಗೆ 
ಸೃಷ್ಟೀಶ್ವರ ನೇಮಿಸಿದ. ॥ 
ಆಗ ಮಂತ್ರಿಯಾದ ನಂಜರಾಜನು ಎಲ್ಲ ಗಡಿಯ ದುರ್ಗಗಳನ್ನೂ ಹೇಗೆ 
( ಸ೦ವರಣೆಗೊಳಿಸಿದ' ನೆಂಬುದನ್ನು ನೋಡಿ: 


ರ 
“ ಮುಗಿಲ ಮುಟ್ಟುವ ಕೋಟಿಯ ತೆನೆಯೆಡೆಯೆಡೆ 
ಹೊಗರೆದ್ದ ದಸ, ಮೊನ್ನೆ ಶೂಲ, 
ರುಗರುಗಿಸುವ ಹೇರಿಟ್ಟ, ಮರುಳುಗೈಗ. 
ಳುಗುಳುತಿರ್ದುವು ಕೆಂಗಿಡಿಗಳೆ 


ಕರ್ಣಾಟಕ ಜನಜೀವ 


ರೆ 
ಭೂರಿಭೀಕರ ವರಾಹನ ಶಲೆ, ಸಿಲು8ಟ್ಟ, 
ಪೂರೈಪ ನಿಷದ ಜೀರ್ಕೊಳವೆ, 
ಮಾರಿಮೊಗದ ಡೆಂಕಣಿ, ಮಸೆದಲಗುಗಳ್‌ 
ತೋರಿದುವತಿ ಭಯಂಕರವ! 


ರೆ 
ಕರಿಯ ಮದ್ದಿನ ಪೊಟ್ಟಣ, ಕಟ್ಟಿ ದಂಬಿನ 
ಹೊರೆ, ಹುರಿಮರಳಿನ ರಾಶಿ, 
ಅಕೆದ ಸಾಸಿವೆಗೊಡ, ಕಾದಂಬಲಿಯ ಬಹು 
ಹರನಿಗಳೊಪ್ಪಿದ್ದುವಾಗ ! 


ರೆ 
ಚೇಳುಬಾಣಗಳ ರಾಟಳ, ಉಪ್ಪಿನ ತಿತ್ತಿ, 
ಸಾಲುವಿಡಿದ ಕವೆಗೋಲು, 
ಬೇಳುವೆಗಳ ಭಸ್ಮದ ಕೊಪ್ಪರಿಗೆಯ 
ಸಾಲೊಪ್ಪಿದುವು ದುರ್ಗದೊಳಗೆ! 


ರೆ 
ಎತ್ತು ಗಲ್ಲುಗಳ್‌, ಏರುಗಲ್ಲು, ಕವಣೆಗಲ್ಲು, 
ಬಿತ್ತ ರದರೆಗಲ್ಲುಗಳು, 
ಮೊತ್ತದಸಿಯ ಕಲ್ಲು, ಕೊರಳಿಗೆ ಬೀರುವ 
ಜೊತ್ತಿಗೆ ಮೆರೆದುವರ್ಥಿಯಲಿ! 


ರೆ 
ಸಾಲುವಿಡಿದ ಕೊತ್ತಳ ಕುಟ್ಟಮಗಳ 
ಮೇಲೊಸ್ಪ್ಸುವ ಶತಥ್ಲಿಗಳು, 
ಕಾಲನ ದಂಡದಂದದ ಕೈಗುದಿಗೆಯ 
ಖೇಳಲಳನೆ ದುರ್ಗದೊಳಗೆ? 


ಶೇ 
ಚೋರಕ್ಶಕಂಡಿಗಳಂಬುಕಂಡಿಗಳೊಳು ಗುರಿ 
ಯೆರಿಸಿ ಮೆರೆವ ಕೈಗೋನಿ; 


ಕನ್ನಡಿಗರ ಕೋಟಿಗಾಳೆಗ ೨೫ 


ನೀರ ತುಂಬುವ ದಿಡ್ಡಿ, ಒಳಸುರಂಗದ್ವಾರ 
ತೋರಿತು ಕಣ್ಣೆ ಕೌತುಕವ! 


ರ್ಥ 
ಅಗಳಾಳ್ವೇರಿ, ಕೊತ್ತಳ, ಹುಲಿಮುಖದೊಳು 
ಜಗಳದಂಕೆಯ ಬಲ್ಲ ಭಟರ 
ನಿಂಗೆ ಬಲಿದಾಗ ದುರ್ಗದ ಸಂವರಣೆಯ 
ಬಗೆಯ ಬಿನ್ಸೈಸಿದ ನೃಪಗೆ.” 


ಕೋಟಿಯ ಸಂವರಣೆಯನ್ನು ಹೀಗೆ ಹೇಳಿದ ಗೋವಿಂದವೈದ್ಯನು 
ಮುಂದೆ ಕೋಟಿಯ ಕಾಪಿನಾಳುಗಳನ್ನು ಕಣ್ಣೆದುರು ತಂದು ನಿಲ್ಲಿಸುತ್ತಾನೆ. 
ಇಂದಿನ ಐತಿಹಾಸಿಕ ಕಥಾ-ನಾಟಿಕ- ಕಾದಂಬರೀ ಲೇಖಕರಿಗೆ, ಅವರ ವೇಷ- 
ಭೂಷಣಗಳ ಪರಿಚಯವನ್ನೂ ಕೂಲಂಕಷವಾಗಿ ಮಾಡಿಕೊಟಿ ಶರುತ್ತಾನೆ : 


2 


6 ಹೊಡೆವ ಹೆಬ್ಬರೆ, ಜಾವಗಹಳೆ, ತಂಬಟಿಗಳ 
ಕಡುರವ; ಒಳರುಗುದಿಗೆಯ- 

ಜಡಿವ ದನಿಗಳಿಂದ ತಳವಾರರುಗಳ 
ಪಡೆ ತಿರುಗುವುದು ದುರ್ಗದಲಿ! 


ರೆ 


ಕರೆದಲ್ಲಿ ಪಿಡಿದ ಗುರಾಣಿ-ಕೈಗತ್ತಿಯ 
ಗರುವ ಮನ್ನೆಯರ ಸಂದಣಿಯ 

ಪರಿನಿಡಿಯಿಂದಲಾ ದುರ್ಗ ನೋಳ್ಬರ ಕಣ್ಣೆ 
ನಿರಿದು ಭೀತಿಯನು ಪುಟ್ಟಸಿತು ! 


ರ 


ಕರಡಿಯ ಮೈ ಜೋಡು, ಕಾರ್ಪಾಸ ಕುಪ್ಪಸ, 
ಬಿರುದಿನ ತೋಳ ಪಾವಡೆಯ 
ದುರಗಲಿಗಳು ದುರ್ಗದಾಳ್ವೇರಿಯ ಮೇಲೆ 
ಪರಿಶೋಭಿಸಿದರುಬ್ಬಿ ನಲಿ ) 
೪.೨೨೨, 


೨೬ ಕರ್ಣಾಟಿಕ ಜನಜೀವನ 


ರ 


ಜನದಾಡೆ- ಜಲ್ಲಿಯ ಬಿಲ್ಲು-ಕೈಗತ್ತಿಯ 
ಬವರಿಗರತಿ ಹರುಷದಲಿ 

ತವಕದೊಳಾ ದುರ್ಗದ ಕೋಟಿಯ ಸುತ್ತ 
ಸುವಿಲಾಸದೊಳೊಪ್ಪಿ ಹರು. 


ರ 


ಒರೆಗಳನುಗಿದ ಖಂಡೆಯ-ಕೈಸುರಗಿಯ, 
ಸೊರಟಯ ಕತ್ತಿ-ಬಾಕುಗಳ 

ಪರಿವಿಡಿಗಾರರು ಪುರದಾಳುವೇರಿಯೊ ಳ್‌ 
ಚರಿಸುತಿರ್ದರು ಮೊತ್ತದಿಂದ | 


ರೆ 


ಜಾಡಿಯ ಹರಿಗೆ, ಸಿಂಗಾಡಿ, ಕರಾಚೂರಿ, 
ನೀಡುವ ಬಾಳಗತ್ತಿಗಳ 

ಪಾಡುಪಂಥದ ಸುಭಟರು ಕೋಟಿಯನಾಗ 
ರೂಢಿಯೊಳಗೆ ಕಾದಿಹರು.? 


[3 ಬೇ + 


ಇದುವರೆಗಿನ ಎಲ್ಲ ವಿವರಣೆಗಳಿಂದ, ಸುಮಾರು ಕ್ರಿ. ಶ. ೧೨ ನೆಯ 
ಶತಮಾನದ ಆರಂಭದಿಂದ ಕ್ರಿ. ಶ. ೧೭ನೆಯ ಶತಮಾನದ ವರೆಗಾದ 
ನೋಟಿಗಾಳೆಗದ «ಸಂನರಣೆ' ಯ ಮುಂಬರಿತವನ್ನು ಕಂಡುಕೊಳ್ಳ 
ಬಹುದಾಗಿದೆ. ಮಂಗರಸನ ಕಾಲದ ವರೆಗೆ ಎಂದರೆ ಕ್ರಿ. ಶ ೧೪ನೆಯ 
ಶತಮಾನಗಳು ಮುಗಿಯುವ ವರೆಗೆ " ಪೆಟಿಲು' ನಮ್ಮ ಬನಕ್ಕೆ ಗೊತ್ತಿರ 
ಲಿಲ್ಲ. ಅದರಂತೆ ೧೬-೧೭ ನೆಯ ಶತಮಾನದಲ್ಲಿ ಕಂಡು ಬರುವ "ಫಿರಂಗಿ' 
" ಗುಂಡುಗೋವಿ' ಮದ್ದಿನ ಸೊಟ್ಟಿಣ' « ಶತಫ್ಲಿ' « ಉಪ್ಪಿನತಿತ್ತಿ 
ಇವು ಮಂಗರೆಸನಿಗೆ ಗೊತ್ತಿಲ್ಲ. ೧೨-೧೩ನೆಯ ಶತಮಾನಗಳಿಂದ ೧೫ನೆಯ. 
ಶತಮಾನದ ವರೆಗೆ ನಡೆದುಕೊಂಡು ಬಂದ « ಸಾರಮಾರಿ' ಎಂಬ”ಆಯುದಧ- 
ವಿಶೇಷವು ೧೬ ನೆಯ ಶತಮಾನದಲ್ಲಿಯೆ ಕಣ್ಮರೆಯಾಗಿದೆ. ಗೋವಿಂದ 
ವೈದ್ಯನ ಕಾಲ (೧೬೪೮) ದಲ್ಲಂತೂ ಹೊಸ ಹೊಸ ಯುದ್ಧೋಪಕರಣಗಳ. 
ಸಾಕಷ್ಟು ಬಂದಿವೆ, ಮಂಗರಸನ ಕಾಲದ ವರೆಗೆ ನಡೆದುಕೊಂಡು ಬಂದ 


ಕನ್ನಡಿಗರ ಕೋಟಿಗಾಳೆಗ ೨೭ 


" ಹಾವಿನ ಹೇಳಿಗೆ' ಯ ಪರಂಪರೆಯು ೧೬ ನೆಯ ಶತಮಾನದಲ್ಲಿ ನಷ್ಟ 
ವಾದಂತಿದೆ. ಬಹುಶಃ ಮದ್ದು-ಗುಂಡುಗಳ ಉಪಯೋಗವು ವಿಶೇಷ 
ಪ್ರಚಾರದಲ್ಲಿ ಬಂದುದರಿಂದಲೆ, ಹಾವುಗಳನ್ನು ಹಿಡಿದು ಹಿಡಿದು ಪೆಟ್ಟಿಗೆಗಳಲ್ಲಿ 
ಹಾಕಿ ಇಡುವ ಕಷ್ಟಸಾಧ್ಯವೂ, ಆಜಾ ಸ ಆದ ಪದ್ಧ ಗ ನಿಂತು 
ಹೋಗಿರಬೇಕು. 


೫. ಪಾಳೆಯಸಂರಕ್ಷಕ ಸಾಧನೆಗಳು 


ಕೋಟಿಯ ಮುತ್ತಿಗೆಗೆಂದು ವತ್ತಿ ಬಂದವರು, ಅಲ್ಲಲ್ಲಿ ಬೀಡು ಬಿಡು 
ವಾಗಲೂ ಮುತ್ತಿಗೆ ಹಾಕಿದಾಗಲೂ, ತಮಗೆ ಇನ್ನಾರಿಂದಲೂ ತೊಂನರೆ 
ಯುಂಟಾಗದಂತೆ, ತಮ್ಮ ಪಾಳೆಯದ ಸುತ್ತಲೂ ತಳಿ ' ಮುಳುನೇಲಿ' 
ಗಳನ್ನು ಬಲಿಯುತ್ತಿದ್ದರೆಂಬ ಮಾತು--ವಿಶೇಷವಾಗಿ --ವರ್ಣಕಕಾಮ್ಯಗಳಲ್ಲಿ 
ಹಡು ಬರುವುದು. ಮುತ್ತಿಗೆಯ ಕಾಲವ ಯುದ್ಧದ ಹುರುಪಿನಲ್ಲಿ, ಅಗಳಿ 
ನಿಂದ ಸುರಕ್ಷಿತತೆ ಬೇಕೆಂದು ಅಗಳಿನ ಸುತ್ತಲು ಕೂಡ ಈ « ತಳಿ' «ಮುಳು 
ನೇಲಿ' ಗಳನ್ನು ಬಲಿಯುತ್ತಿದ್ದರಂತೆ, " ಪಡಿಗೊಂಟೆ' ಯ ವಿಚಾರವು 
ವಸ್ತುಕ-ವರ್ಣಕಗಳೆರಡರಲ್ಲಿಯೂ ಬರುವುದು. * ಸಡಿಗೋಂಟ' ಎಂದರೆ 
« ಪ್ರತಿದುರ್ಗೆ' ಎಂದರೆ ರಚನೆ ಮಾಡಿದ ಕೃತ್ರಿಮ ದುರ್ಗ. ಇವು ಯುದ್ಧ- 
ಕಾಲದಲ್ಲಿ ಮೇಲೆ ಏರಿ ನಿಂತು ಯುದ್ಧ ಮಾಡಲಿಕ್ಕೆ ಅನುಕೂಲವಾಗಬೇಕೆಂದೆ 
ಇರುತ್ತಿ ದ್ದು ವಲ್ಲದೆ, ಸೈನ್ಯದ ಸಂರಕ್ಷ ಣೆಗಾಗಿಯೂ ಇವುಗಳ ಉಪಯೋಗ 
ವಾಗುತ್ತಿ ಜೂ ಈ "ಸಡಿಗೋಂಟಿ' ಯೆ ಮುಂದೆ ೧: ನೆಯ ಶತಮಾನ 
ದಲ್ಲಿ " ಮೇರುನೆ? ಎಂಬ ಹೆಸರನ್ನು ಪಡೆದಿದೆ. ಇನ್ನೊ. ೦ದು: ವರ್ಣಕ 
ಕಾವ್ಯಗಳಲ್ಲಿ ( ನಡೆಗೋಟೆ'ಯ ಡಿಸ ರು ನಿಡುವ, ಈ " ನಡೆ- 
ಗೋಟಿ' ಗಳು « ತಳಿ' « ಮುಳುವೇಲಿ' ಗಳಂತೆ ಪಾಳೆಯದ ಸಂರಕ್ಷಣೆ 
ಗಾಗಿಯೂ ಇದ್ದಿರಬಹುದು... 4ನಡೆಗೋಟಿ' « ಪಡಿಗೋಟಿೆ' ಗಳ 
ಸುತ್ತಲೂ 4 ಪಡಿಯುಗಳ ' ನ್ನೂ ರಚಿಸುತ್ತಿದ್ದರು. 


x ಜೇ ತ 


ಕುಮಾರನ್ಯಾ ಸಕನಿಯು (೧೪೩೦) ತ ತನ್ನು « ಮಹಾಭಾರತ'ದ 
" ಭೀಷ್ಮಸರ್ವ' ದಲ್ಲಿ ಪಾಳೆಯ ಸಂರಕ್ಷಕ ಸಾಧನಗಳ ವಿಷಯಕ್ಕೆ ಹೀಗೆ 
ಫಲರುವನುನ 


೨೮ 


ಕರ್ಣಾಟಕ ಜನಜೀವನ 


6 ಗುಡಿಗಳನು ಬೀಸಿದರು; ಲೋಹದ 
ತಡಿಕೆಗಳನಳವಡಿಸಿ ಬೀಡಿನ 
ನಡುವೆ ರಚಿಸಿದರವನಿಪಾಲನ ರಾಜಮಂದಿರವ, 


(ಸಂಧಿ ೧; ಪದ್ಯ ೫೧) 
ಅಳನಿ ನಾಲ್ವತ್ತೆಂಟರೊಳಗಿ- 


ಟ್ವಳಿಸಿ ಬಿಟ್ಟುದು ಸೇನೆ; ಕೋಟಾ. 
ವಳಯ, ಅಗಳಲ್ಲಲ್ಲಿ; ತಳ್ಳಿ ಮುಳುನೇಲ್ಮಿ ಪಡಿಯಗಳು; 


ಕೆಲದೊಳೊಪ್ಪುವ ಭೋಗವತಿ ನಿ- 
ರ್ಮಲ ಗಭೀರೋದಕದ ನದಿ; ಕುರು- 
ಬಲದ ಪಾಳೆಯದಂಗನಿದು ಕೇಳ್ಳಿ ಮಹಿಪಾಲ |'' 


(ಸಂಧಿ ೧ ಪದ್ಯ ೫೨) 


4 # pS 


ವಿರೂಪಾಕ್ಷಪಂಡಿತನು (೧೫೮೫) * ಚೆನ್ನಬಸವ ಪುರಾಣ? ದಲ್ಲಿ 


ಹೀಗೆ ಬಣ್ಣಿಸಿರುವನು : 


6 ಲಗ್ಗೆ ವರೆ ಮೊಳಗಿದುವು; ಕೂಗಿದುವು ತಮತಮಗೆ 
ಬೊಗ್ಗು ಹೆಗ್ಗಾಳೆಗಳ್‌ ; ಬಿಡದೆ « ನಡೆಗೋಂಬೆ' ಗಳ 
ಮೊಗ್ಗ ರಂ ನೂಂಕಿದುವು; ಪುರದ ಫೊರಬಳಸಿನೊಳ್‌ 

4 ಪಡಿಯಟ್ಟಿಣೆ ' ಗಳೆದ್ದುವು; 
ಒಗ್ಗಿ ನಿಂ « ಬದ್ದರ' ದ ಬಂಡಿನಿಂಡೈದಿದುವು; 
ವೆಗ್ಗಳಿನ ಬಿರುದಿನಾಳ್‌ « ತೆಳಿ?ಯನಗಳಿನ ಸರಿಸ- 
ಕಗ್ಗಳಿಕೆಯಿಂ ಸೇರಿಸುತ್ತಿರ್ದರೆಲೆ ಸಿದ್ಧರಾಮ ಕೇಳಚ್ಚರಿಯನು. 

( ಸಂಧಿ ೪೨ ಪದ್ಮ ೨೪ 


ಜೀ ೫ೇ ೫ 


ಗೋನಿಂದ ವೈದ್ಯನ (೧೬೪೮) « ಕಂಠೀರವ ನರಸರಾಜ 


ವಿಜಯ? ದಲ್ಲಂತೂ ಈ € ತಳಿ? « ಮುಳುವೇಲಿ' « ಮೇರುವೆ? ಗಳ 
ಸಂದರ್ಭ ಆರೇಳು ಸಲ ಬಂದಿರುವುದು : 


ಕನ್ನ ಡಿಗರ ಕೋಟಿಗಾಳೆಗ ೨೯ 


66 ತಳಿ, ಮುಳುವೇಲಿ, ಮೇರುವೆ ಫಿರಂಗಿಗಳಿಗಾ- 
ಗಳವಟ್ಟ ತವಗ, ಸುರಂಗ, 
ಬಳಸಿಯೊನ್ಸಿ ದುವಾ ಕೋಟಿಯಗಳ ಹೊರ. 
ವಳಯದೊಳತಿ ಚೋದ್ಯವಾಗಿ! (ಸಂಧಿ ೧೨, ಪದ್ಕ ೧೬) 


ಇತ್ತರಿಸಿಯೆ ತಳಿ-ಮೇರುವೆಗಳನಿಟ್ಟು, 
ಮುತ್ತಿಗೆಯಿಕ್ಕಿದ ಬಲವ 
ಮತ್ತೆ ಕಂಠೀರವೇಶ್ವರ ಕಂಡು ದಳವಾಯ 
ಹತ್ತಿರ ಕರೆದು ಇಂತೆಂದ : ( ಸಂಧಿ ೧೩, ಪದ್ಯ ೪೮) 


ಪಿರಿದಾದ ತಳಿ-ಮೇರುವೆಗಳನಡಸಿಯೆ 
ಕಿರಿದಾಗಿಸಿದ ದುರ್ಗವನು! ( ಸಂಧಿ ೧೬; ಪದ್ಯ ೩೪ ) 


ಖಳುವೇಲಿ, ಮೇರುವೈೆ ತಳಿ. ಸುರಂಗಗಳಿಂದೆ 
ಬಳಸಿ ಬಂಧಿಸಲಾ ಪುರನ” (ಸಂಧಿ ೧೬; ಪದ್ಯ ೬೩) 


(ಮೇರುವೆ' « ತಳಿ' ಗಳ ವಾಸ್ತವರೂಪವನ 


ಕೆಳಗಿನ ಪದ್ಮ 
ಗಳಲ್ಲಿ ನಿಚ್ಚಳವಾಗಿ ಕಂಡುಕೊಳ್ಳಬಹುದು : | 


ಟ್ಟ 


4 ಗಗನ ಮಾರ್ಗವ ತುಡುಕುವ « ಮೇರುವೆ' ಗಳ 
ಮಿಗೆ ಚೌದೆಸೆಯಲಿ ಬಲಿದು ( ಸಂಧಿ ೧೬ ಪದ್ಯ ೭೫) 


ಬಳಿಕಾಗ ಪುರದ ಚೌಜಿಸೆಯಲಿ ತಳಿಗಳ. 
ನಳವಡಿಸಿಯೆ ಮನ್ನೆಯರು ( ಸಂಧಿ ೧೮ ಪದ್ಯ ೧೦) 


ಇರುಹೆ ನುಸುಳಲಳವಲ್ಲದ ಮುಳುನೇಲಿ, 
ಗರುಡನ ಮಾರ್ಗವನಡರ್ವ 
ಪಿರಿದಪ್ಪ ಮೇರುವೆಗಳು ಲೆಕ್ಕವಿಲ್ಲದೆ 
ಪುರನ ಬಂಧಿಸಿದುವೇವೇಳ್ವೆ! (ಸಂಧಿ ೧೮; ಪದ್ಯ ೬೮) 


ಸೈನ್ಯದಲ್ಲಿಯ ಮುಖ್ಯಮುಖ್ಯ ಅಧಿಕಾರಿಗಳಿಗೆಲ್ಲ--ಒಬ್ಬೊಬ್ಬರಿಗೆ 
ಒಂದೊಂದರಂತೆ--ಬೇಕೆಬೇರೆ « ಮೇರುನೆ? ಗಳಿರುತ್ತಿದ್ದುವು. ಈ ವಿಷಯ 
$ ಕಂಠೀರವ ನರಸರಾಜ ನಿಜಯ' ದಿಂದ ಮಾತ್ರ ಗೊತ್ತಾಗುವುದು : 


ತಿಂ ಕರ್ಣಾಟಕ ಜನೆಜೀವನ 


* ಒಡನೆ ಈಶಾನ್ಯಭಾಗದೊಳಂಬರವನ್ನು 
ತುಡುಕುತ ಸರ್ವಸನ್ನಹದೆ 
ಕಡುಗಲಿ ದಳವಾಯ ಮೇರುನೆಯೊಪ್ಪಿತು 
ಪಡಿಯಾಗಿ ಕೈಲಾಸಗಿರಿಗೆ! 


ಬಳಿಕ ಉತ್ತರ ದೆಸೆಯಲಿ ಲಿಂಗರಾಜೇಂದ್ರ 
ತಳುವದಂಡೊಲಿಡಿತ್ತಿಸಿದ 

ಬಲನಾಂತ ಮೇರುನೆ ಗೋವರ್ಧನಾದ್ರಿಯೊಲ್‌ 
ಸಲೆ ರಂಜಿಸಿತು ಉನ್ನತದೆ! 


ವರ ಚೆನ್ನರಾಯ ಪಟ್ಟಣದ ದೊಡ್ಡೇಂದ್ರನು 
ತುರುಗೆಕೆಯಾಳ್ವ ಹಂಪೇಂದ್ರ 
ಸಿರಿದೆತ್ತಿಸಿದ ಬಲುಮೇರುನೆ ಮೆರೆದುದು 
ಸುರುಚಿರ ನಿಲಾದ್ರಿಯಂತೆ |? 
( ಸಂಧಿ ೧೮; ಪದ್ಯ ೬೯-೭೦-೭೧) 


ಫಿರಂಗಿಗಳೂ ತುಬಾಕಿಗಳೊ ನಮ್ಮಲ್ಲಿ ಪ ್ರಚಾರಕ್ಕೆ ಬಂದಮೇಲೆ 
ಅವುಗಳನ್ನು ಹೇಗೆ ಹೇಗೆ ಇರಿಸುತ್ತಿದ್ದರು. . ಆ ವಿಷಯ ತಿಳಿಯಬೇಕಾದರೂ 
ನಮಗೆ « ಕಂಠೀರವ ನರಸರಾಜ ನಿಜಯ' ವನ್ನು ಓದಬೇಕಾಗುವುದು : 


6 ಬಿಡದೆ ಬಳಸಿದ ಕಾವಲ ಹೂಡೆಯ ಮೇ. 
ಲಿಡುವ ಫಿರಂಗಿಯ ತವಗ, 
ಒಡನೆ ಚೌಜಿಸೆಯೊಳೊಪ್ಪುವ ಸುರಂಗದ್ವಾರ 
ಕಡುಭಯಂಕರವ ಬೀರಿದುವು. (ಸಂಧಿ ೧೮, ಪದ್ಯ ೭೪) 


ಇಲ್ಲಿ " ಫಿರೆಂಗಿಯ ತೆವಗ' ಎಂದರೆ ತೋಫುಗಳನ್ನು ಇರಿಸುವು 
ದಕ್ಕೆ ರಚಿಸಿದ ಎತ್ತರವಾದ ಪೀಠ ಎಂದರ್ಥ. « ಸುರಂಗದ್ವಾರ' ಎಂದರೆ 
ನೆಲದೊಳಗಿಂದ ರಚಿಸಿದ-ಕೋಟೆಯೊಳಕ್ಕೆ ಹೋಗುವ-ದಾರಿಗಳು. ಈ 
ದಾರಿಗಳಲ್ಲಿ ಮಡ್ಮನ್ನು ತುಂಬಿ ಬೆಂಕಿಕೊಟ್ಟು ಸ ಕೋಟೆಯ ಗೋಡೆಗಳನ್ನು 
ಸಡಲಿಸುತ್ತಲೂ ಇದ್ದರು, 


ಕನ್ನಡಿಗರ ಕೋಟಿಗಾಳೆಗೆ ೩6 


4 ಮೇರುವೆಗಳ ಮೇಲೆ ಒಡನೆ ತುಪಾಕಿಯ 
ಸೇರಿಸುತೆದೆಯೊಳಗಾಗ 

ಊರೊಳು ಸಂಚರಿಪರನಿಟ್ಟು ಕೆಡಹಲು 
ಜೀರದಿಂ ಕಾಪಿನ ಭಟಿರು” 


ಕೋಟಿಗಾಳಗದ ಪೂರ್ವಸಿದ್ಧತೆಯೆಲ್ಲವೂ ಆದಂತಾಯಿತು. ಇನ್ನು 
ಕಾಳೆಗಕ್ಕೇ ಆರಂಭವಾಗಬೇಕಲ್ಲವೆ? ಸರಿ! ನಾವೂ ಈಗ ಬೇರೆ ಬೇರೆ 
ಶತಮಾನಗಳಲ್ಲಿ ನಡೆದ ಕೋಟಿಗಾಳೆಗಗಳನ್ನೆ ಒಂದೊಂದಾಗಿ ನೋಡುತ್ತ 
ಹೋಗೋಣ. ಕನ್ನಡಿಗರಲ್ಲಿ " ಅಹಿಂಸಾಪ್ರಿಯೆ? ರಾದ ಜೈನರೂ ಕೋಟಿ- 
ಗಾಳೆಗವಾಡಿದುದುಂಟು; ಯುದ್ಧಜೀವಿಗಳಾದ ವೈದಿಕ ಕ್ಲೃತ್ರಯರೂ 
ಹೋಟಿಗಾಳೆಗಮಾಡಿದುದುಂಟಿ. 


೬. ಕೋಟಬಿಗಾಳೆಗ 


( ಕ್ರಿ. ಶೆ. ೧೨ನೆಯ ಶತಮಾನ ) 


ಅಗ್ಗಳಕನಿ (೧೧೮೯) ಯ « ಚಂದ್ರಪ್ರಭ ಪುರಾಣ' ದಲ್ಲಿಯ 
ಕಾವ್ಯನಾಯಕನು, ದೇಶಸ ಸಂಚಾರ ಮಾಡುತ್ತ ತ (ನಿಪುಳನಗರ' ದ 
ಬಳಿ ಬರುವನು; ಆಗ ಅವನು ಶತ್ರುಗಳ ಭೀತಿಯಿಂದ ನೆಲೆ-ನಿವಾಸ 
ಗಳನ್ನು ಬಟ್ಟು ಓಡಿಹೋಗುತ್ತಿರುವ ಜನರನ್ನು ನೋಡುವನು. ಅವರ 
ಮುಖದಿಂದ ವಿಪ್ರಳನಗರದ ಜಯವರ್ಮ ರಾಜನ ವಿಚಾರವೂ, ಆತನ 
ಮಗಳು ಶಶಿಪ ಸ್ರಭೆಯನ್ನು ಕಾಮಿನಿ ಮಹೇಂದ್ರ ನೆಂಬ ದೊರೆ ದಂಡೆತ್ತಿ, 
ಬಂದು ಚ ಫಿ ಗೆ ಹಾಕಿದ ನ ಗೊತ್ತಾಗುವುದು. 
ಅನೀತಿವಂತನಾದ ಮಹೇಂದ್ರನಿಂದ ಜಯವರ್ಮನನ್ನು ಉಳುಹಬೇಕೆಂಬ 
ಆತುರದಿಂದ, ಕಾವ್ಯನಾಯಕನು ವಿಪುಳಾವತಿಗೆ ಬಂದು, ಅಲ್ಲಿ ತುಮುಲವಾಗಿ 
ನಡೆದ ಕೋಟಿಗಾಳೆಗವನ್ನು ನೋಡಿದನು. ಅದು ಅಗ್ಗಳನು ಕಂಡ ಕನ್ನಡಿ 
ಗರ ಕೋಟಿಗಾಳೆಗವೆ! ಅದು ಹೇಗಿದ್ದಿತೆಂದರೆ 1-- 


66 ಬಡುವುರಿಯೆಣ್ಣೆ, ಸೂಸುವ ಕವಲ್ಲಿಡಿ, ಬೀಸುವ ಪಾಶನೋಕೆಯಿಂ. 


~~ « ಇ _.)_ SS TS SS ಠಜಿ | 8. _ ಲ ವಂ ಶಯ 2 ಕಸು 


43 ಕರ್ಣಾಟಕ ಜನಟೀನನ 


ಕಡೆಸಿರಗೆಯ್ಯ ನೂಂಕುದಳಿಯಿಕ್ಕುವ ಬಲ್ಲಸಿ, ಭೀತಿಯಂ ಮನ 
ಕ್ಯೊಡರಿಸಿ ಲಗ್ಗೆ ಯೊಟ್ಟಳದೊಳಿಟ್ಟಳವಾದುದು ಕೋಂಟಿಗಾಳೆಗಂ ॥ 


(ಅಶ್ವಾಸ ೫. ಪದ್ಯ ೧೦೫) 


(ಸುರಿಯು ತ್ತಿರುವ ಉರಿಯೆಣ್ಣೈಗಳಿಂದಲೂ, ಸೂಸುತ್ತಿರುವ ಬೆಂಕಿಯ 
ಕಿಡಿಗಳಿಂದಲೂ, ಬೀಸುವ ಪಾಶಗಳಿಂದಲೂ, ಅಡ್ಡವಾಗಿ ನಿಂತು ಒಗೆಯುವ 
ಬಂಡೆಗಲ್ಲುಗಳಿಂದಲೂ, ಹೊಡೆಯುವ ಕತ್ತರಿಯಂತಹ ಆಯಭಧದಿಂದಲೂ, 
ಚುಚ್ಚುವ ಭಲ್ಲೆಯಗಳಿಂದಲೂ, ತಲೆಯನ್ನೊಡೆದು ಬಿಡುವ (!) " ನೂಂಕು 
ದಳಿ' ಗಳಿಂದಲೂ, ಚುಚ್ಚುವ ಚೂಪಾದ ಗೂಟಿಗಳಿಂದಲೂ ಕೋಟಿಗಾಳಿಗವು 
ಭಯವನ್ನುಂಟುಮಾಡುತ್ತ, ರಭಸದಿಂದ ನಡೆದಿದ್ದಿತು.) 


«« ಇಡಿಸುವ ಡೆಂಕಣಕ್ಕೆ, ನೆಲೆವಾಳಿಗೆ ಕೊತ್ತಳದಂಬುಗಂಡಿಯಿಂ- 
ದುಡುಗದೆ ಪಾಯ್ವ ಕೂರ್ಗಣೆಗೆ ಬದ್ದರಮೊಡ್ಡಿಪ ಕೋಂಟಿಗಾನಗಂ | 
ಕೆಡಫುವ ಗೆಗ್ಗೆ ವಂಕದರದಿಂ ಪೊಣಮಟ್ಟಿ ಆಿವಾಳ್ಗ ಳಂಕೆಯೊಳ್‌ 
ಗಡಣಿಸಿ ಕಾದುತಿರ್ದುದು ಮಹೇಂದ್ರಸತಾಕಿನಿ ಮುತ್ತಿ ಸುತ್ತಲುಂ || 


(ಆಶ್ವಾಸ ೫ ಪದ್ಮ ೧೦೬) 


( ಮೇಲಿನಿಂದ ಹೊಡೆಯಿಸುತ್ತಿರುವ " ಡೆಂಕಣ ' ಗಳಿಗೂ, ನೆಲೆವಾಳಿಗೆ- 
ಕೊತ್ತಳಗಳ ಅಂಬುಗಂಡಿಯಿಂದ ಎಡೆಬಿಡದೆ ಹಾಯ್ದು ಬರುತ್ತಿರುವ 
ಕೊರ್ಗಣೆಗಳಿಗೂ- ಅವುಗಳ ಏಟುತಗಲದಂತೆ"ಬದ್ಧರ' ಒಡ್ಡಿಸುತ್ತಲೂ; 
ಅಗಳನ್ನು ದಾಂಟಿ ಹೋಗುವುದಕ್ಕಾಗಿ ಫೆಡಪಿದ « ಗೆಗ್ಗೆ' ಯ ಮೂಲಕ 
ವಾಗಿಯೂ ವಕ್ರದ್ವಾರಗಳ ಮೂಲಕವಾಗಿಯೂ ಒಂದೆ ಸವನೆ ಕೋಟಿಗೆ 
ನುಗ್ಗಿ, ಅಲ್ಲಿ ಸುತ್ತಲೂ ಗುಂಪುಗೂಡಿ ಮುತ್ತಿ ಯುದ್ಧಮಾಡುತ್ತಲೂ ಆ 
ಮಹೇಂದ್ರರಾಜನ ಸೇನೆಯು ಇದ್ದಿತು.) 


( ಕ್ರಿ. ಶ. ೧೩ನೆಯ ಶತಮಾನ ) 


ಜನ್ನಕನಿ (೧೨೨೦-೩೦) ಯ " ಅನಂತನಾಥ ಪುರಾಣ? ದಲ್ಲಿ 
ವಸುಷೇಣ ರಾಜನು ಚೆಂಡಶಾಸನನ ರಾಜಧಾನಿಯಾದ ಮಾಣಿಕ್ಯನಗರಿಗೆ 
ಮುತ್ತಿಗೆ ಹಾಕಿದ ಸಂಗತಿಯಿದೆ. ಜಂಡಶಾಸನನು ಮಿತ್ರಭಾವದಿಂದ 
ವಸುಷೇಣನಲ್ಲಿಗೆ ಬಂದಾಗ, ಆತನ ಹೆಂಡತಿ ಸುನಂದೆಯ ಸೌಂದರ್ಯಕ್ಕೆ 


ಕನ್ನಡಿಗರ ಕೋಟಿಗಾಳೆಗ ೩ 


ಮನಸೋತು, ನಂಬಿಸಿ ಮೋಸಮಾಡಿ, ಅವಳನ್ನು ತನ್ನ ರಾಜಧಾನಿಗೆ 
ತೆಗೆದುಕೊಂಡು ಹೋಗಿರುವನು. ಆಗ ದಂಡೆತ್ತಿ ಬಂದ ವಸುಷೇಣನು, 
ಕೋಟೆಯ ಗುಟ್ಟು -ಗುರಿಗಳನ್ನೆ ಲ್ಲ ನಿರೀಕ್ಷಿಸಿ ಅರಿತುಕೊಂಡು  ಕೋಟಿ- 
ಗಾಳೆಗಕ್ಕೆ ತೊಡಗಿದನು. ಹೇಗೆಂದರೆ: 


“ ನೊಣೆಯಲ್‌ ನುಂಗಲಿಳಾತಳಂ ಮುರಿದು ಮೂರಿಟ್ಟಂತೆ ದುರ್ಗಕ್ಕೆ ನ್ಡ 
ಚ್ಚಣಿ, ಸಾರ್ಚುಂದೊಲ್ಕೆ ನೀರಸೇತು, ನಡೆಸಾರಂ, ಬದ್ದರಂ, ಗೆಗ್ಗೆ, ಡೆಂ- 
ಕಣಿ, ಗುಮ್ಮುಂ, ಪಡಿಗೋಂಟಿಯೆಂಬಬಹುಕೋಟಾಯಂತ್ರ ಸಾಮಗ್ರಿ ತಿಂ- 
ತಿಣಿಗೊಂಡಾಂತಿಕೆ, ಲಗ್ಗೆ ಗಾರ್ದು ವಸುಷೇಣಂ ಸಾರ್ದುಸೂಲಕ್ಕಿಸಿದಂ. ॥ 


( ಆಶ್ವಾಸ ೧೧, ಪದ್ಯ ೮೩) 


( ಕೋಟಿಯನ್ನು ನುಂಗಿ ನೊಣೆಯುವುದಕ್ಕೆಂದು ಭೂಮಿಯು ಬಿರಿದು 
ಬಾಯನ್ನು ಬಿಟ್ಟಿಂತೆ ನಿಚ್ಚಣಿಕೆ, ಏರಿಹೋಗುವುದಕ್ಕಾಗಿ ಕೋಟಿಗೆ ಆನಿಸಿ 
ನಿಲ್ಲಿಸಿದ ತೊಲೆ, ಅಗಳನ್ನು ದಾಟುವುದಕ್ಕಾಗಿ ಮಾಡಿದ « ವೀರಸೇತು' 
« ನಡೆಸಾರ' ಗಳು, ಮೇಲಿನವರ ಆಘಾತಗಳನ್ನು ತಪ್ಪಿಸಿಕೊಳ್ಳು ೃವುದಕ್ಕೆಂ 
ದಿದ್ದ « ಬದ್ಧರ? « ಗೆಗ್ಗೆ' ಗಳು, ಡೆಂಕಣಿ, ಗುಮ್ಮ ( ಬಡಿಮಣೆ), ಪಡಿ- 
ಗೋಟಿ ಇವೇ ಮೊದಲಾದ ಕೋಟಾಯಂತ್ರ ಸಾಮಗ್ರಿ ಸಮೂಹವು, 
ಕೋಟಿಗೆ ಸುತ್ತುವರಿದು ಹೊಂದಿ ನಿಂತಿದ್ದುವು ಆಗ ವಸುಷೇಣನು 
ಕೋಟಿಗಾಳೆಗವನ್ನಾ ರಂಭಿಸಿದನು. ) 


“ ಅಂತು ಸೂಲಕ್ಕಿಸುವ ನಿಸ್ಸಾಳ-ಭೇರೀ-ಢಕ್ಕಾ-ಮೃದಂಗ 
ಕೋಳಾೂಹಳಂ ಎತ್ತಿ ಪೊತ್ತುತಂದಿಲಪುದುದೆನಿಸಿ; ಗುಡನಿಡಂಚಿತ 
ಪಿಪೀಲಿಕಾಜಾಲದಂತೆ ಮುತ್ತಿ ಮುಸುರಿ; ಪತ್ತೆ ಪಳಂಚೆ ಕೋಟೆಯ 
ಕೊತ್ತಳದ ಆಳ್ವೇರಿಯ ಜೆಟ್ಟಿಗರೊಳ' ಶಸ್ತ್ರಾಶಸ್ತ್ರಿಯುಂ, ಖಡ್ಗಾ- 
ಖಡ್ಗಿಯುಂ, ದಂಡಾದಂಡಿಯುಂ, ಕಚಾಕಚಿಯುಂ ಆಗಿ ತಳ್ತಿಅಕಿವ 
ವಸುಸೇಣನೃಪನ ವೀರಭಟಕೋಟಯ ಲಗ್ಗೆ ಯಗ್ಗಳಿಕೆಯೋಳಗೆಲ 
ಲಸಿಯಡುಗೆಯಂತಿರೆ ಅಟ್ಟಳೆಯೊಡೆದು, ಬಣಜಿಗನ ಬಳಕೆಯಂತೆ 
ಕೊತ್ತಳಂ ಬರಿದಾಗಿ, ಬಲಲ್ಲ ಬಡಗೊಂಡೆಯಂತಿಕೆ ಆಳ್ಟೇರಿಯ ಬಂದು, 
ಕಡುಗೊಯ್ಯಲಾದ *ೆಯ್ಕಂತೆ ತೆನೆಮುರಿದು, ಜೀಸರವರಾದ ರಾಶಿಯಂತೆ 
ಪುಲಿನೊಗಂಗೆಟ್ಟು, ಕಟ್ಟುಗೊಂಡು ತಟ್ಟುತ್ತಿರುವ ಕಟ್ಟಾಯದ ಕಡುಗಲಿ 
ಗಳೆಲ್ಲಂ ಅಣ್ಮಣ್ಣಿನಿಂದು, ಮುಮ್ಮಳಿಯಾಗೆ « ಫಪೋಯ್ತುವಮೋಯ್ತು 

೫,೨೨೨ 


4೪ ಕರ್ಣಾಟಕ ಜನಜೀವನ 


ದುರ್ಗಂ, ಇನ್ನೇಂ!? ಎಂದು ಒಳಗೆ ಎಲ್ಲಂ ಎಯ್ದೆ ಸರಕುಗಟ್ಟ, 
ಪೊರಗೆ ಎಲ್ಲಂ ಎಯ್ದೆ ಗುಡಿಗಟ್ಟ, ಸೀ ಯಂ ಬೀಸಿ ಬೊಬ್ಬಿಅಂದಾಟಕೆ. .' 


ಈ ವಚನದಲ್ಲಿಯ ವಸುಷೇಣನ ಭಟಿರ ಯುದ್ಧದ ಚಿತ್ರ ಮನಂಗೊಳಿಸು 
ವಂತಹದಾಗಿದೆ. ನಡುವೆ ಉಪಯೋಗಿಸಿದ ಉಪಮೆಗಳು ಕೇವಲ ಕವಿ- 
ಸಾಮಯಿಕ ಉಪಮೆಗಳಾಗಿರದೆ, ವಾಸ್ತವವಾದ ಜಾನಪದ ಉಪಮೆ 
ಗಳಾಗಿವೆ. ವಸುಷೇಣನ ಬಲದ ಏರಿಕೆಯನ್ನು ಕಂಡ ಚಂಡಶಾಸನನು 
ಯುದ ಸನ್ನದ್ಧ ನಾಗಿ ಬಂದು; 


“,,.,ಬೀಳ್ವ ಕಂಡಿಗಳಂ ಹೆಣದ ಪೇರಟ್ಟಿಯೊಟ್ಟಲಿಂ ಮುರ್ಜಿ, 
ಮತ್ತಪತ್ತಿಭಿತ್ತಿಗರ ಮೊತ್ತಂ ಬಿಡೆ ಉರಿನೆಣ್ನೆಯೊಳಂ ಮುರಿದುರು- 
ಳೆಯುಂ, ಉರಿವ ಮಣಲೊಳ್‌ ಸಿಡಿಮಿಡಿಗೊಂಡು ಸುರುಳೆಯುಂ, 
ಕಣೆಯ ಕಲ್ಲೊರಲೆ ಡೆಂಕಣಿಯಾಗೆಯುಂ, ಸಾರನರಾರಿಯ ಪೊಯ್ಲೊಳ್‌ 
ಓರಣಿಕೆಗೆಡೆಯುಂ, ತೆತ್ತಿಸಿದ ಗಾಳೆದೊಳ್‌ ಎತ್ತಿದ ಪಾಪೆಯಂತೆ 
ಎಳಲೆಯುಂ, ಕುತ್ತಿದ ಕೊಂತದೊಳ್‌ ಕೋಲ ಸುಂಟಿಗೆಯಂತೆ ಸಾಲಿಟ್ಟು 
ಬೀಳೆಯುಂ, ಮೇಲ್ಲಾದಿ ನಿಂದು ಫೋಗದೆ ಗಟಾಗಟ್ಟಿನಿಂದ ರಿಪುನೀರ- 
ದುರ್ಗಂ, ಆಳ್ವೇರಿಯ ಮೇಲೆ ಅಲಗನೂರಿ ತೂಗಾಡುತಿರ್ದ ಪುಣ್ಣ 
ಉಣ್ಣಂಗಳಿಂ, ಪೂತ ಮುತ್ತದ ಪೂವುಮೊರಡಿಯಂತಿರ್ದ ಅಟ್ಟಳೆ 
ಗಳೊಳಗೆ ನಿಂದ ಅಟ್ಟಿಗಳಿಂ, ಒಗೆವ ನೆತ್ತರ ಸುಟ್ಟುಆಕಿಗಳಿಂ, ಜೀಸಗೆ 
ಯುರಿ ಪತ್ತಿದ ಚಿಟ್ಟಿದಂತಿರ್ದುದು. ಕೊತ್ತಳೆದೊಳ್‌ ಇತ್ತಿನ ತೆನೆಯ 
ಸಂದಿಗಳೊಳ್‌ ಸಂದಣಿಸಿ ನೇಲ್ವ ನೀರಭಟಕುಣಪಂಗಳಿಂ, ಪೆಣೆದ 
ಸೆರ್ಮಲಕಿಯಂ ಕಲೆವ ವಿಳಯ ಜಳೆಧರದ ಇಡ್ಡಿ ನಂತೆ ದೊಡ್ಡಿ ಗೊಂಡು 
ಇರ್ದುದು'' 


ಇಲ್ಲಿಯ ಬಣ್ಣನೆ ಅಂದಿನ ಕನ್ನಡಿಗರ ಸೋಟಿಗಾಳೆಗವನೆ ಕಣ್ಣೆದುರು 
ತಂದು ನಿಲ್ಲಿಸುವುದು. ಇಲ್ಲಿಯ ಕೆಲವೊಂದು ಉಪಮೆಗಳು ರುದ್ರಹಾಸ್ಯ- 
ಮಯವಾಗಿನೆ. ಗಾಳಕ್ಕೆ ಸಿಕ್ಕಿಸಿ ಮೇಲಕ್ಕೆ ವತ್ಲಿದ ಸೈನಿಕರು «ಎತ್ತಿದ 
ಪಾಪೆ ( ಗೊಂಬೆ) ' ಯಂತೆ ನೇತಾಡುತ್ತಿದ್ದರಂತೆ. ಭಲ್ಲೆಯದಿಂದ ಚುಚ್ಚಿ 
ಸಾಲಾಗಿ ಬಿದ್ದವರು, ಮಾಂಸದ ಅಂಗಡಿಯಲ್ಲಿ ಕೋಲಿಗೆ ಕಟ್ಟಿ ನೇತ್ಸ 
ಹಾಕಿದ " ಸುಂಟಗೆ' ಗಳಂತೆ ಕಂಡರಂತೆ. ದುರ್ಗದ ಆಳೆ ಸರಿಯ. ಮೇಲೆ 
ನಿಂತ ಭಟರ ಮೈಯ ಗಾಯಗಳ ಕೆಂಪು ಬಣ್ಣದ ಮೂಲಕ ತೆ ಹೂವಾದ 


ಕನ್ನಡಿಗರ ಕೋಟಿಗಾಳೆಗ ೩೫ 


ಮುತ್ತಲು ಗಿಡಗಳುಳ್ಳ ಮೊರಡಿಯಂತೆ ಕಾಣುತ್ತಿದ್ದಿತಂತೆ. ಅಟ್ಟಳಿಗಳಲ್ಲಿ 
ನಿಂತವರ ಅಟ್ಟೆಗಳಿಂದ ಛಿಲ್ಲೆಂದು ನೆಗೆಯುವ «ನೆತ್ತರ ಸುಟ್ಟುರೆ' ಗಳಿಂದ 
ಅವು ಬೇಸಗೆಯ ಕಾಳ್ಗಿಚ್ಚು ಹತ್ತಿದ ಬೆಟ್ಟಿ ದಂತೆ ಕಾಣಿಸಿದುವಂತೆ. ಜನ್ನನ 
ಈ ಕೋಟಿಗಾಳೆಗದ ಬಣ್ಣನೆ ಕೂಡ ಆತನ ಕಾಲದ ಕೋಟಿಗಾಳೆಗದ 
ಪ್ರಾತಿನಿಧ್ಯವನ್ನು ಮಾಡುವಂತಿದೆ. 


ಜೀ ಜೀ kd 


ಎರಡನೆಯ ಗುಣವರ್ಮ (೧೨೩೦) ನ ಪುಷ್ಪದಂತ 
ಪ್ರರಾಣ' ದಲ್ಲಿಯೂ ಸುಮಾರಾಗಿ ಇದೇ ಜಾತಿಯ ವರ್ಣನೆಯಿದೆ. 
ಯಾದರೂ, ಅದರಲ್ಲಿ "ಅನಂತನಾಥ ಪುರಾಣ? ದಲ್ಲಿ ಹೇಳಿದುದಕ್ಕಿಂತ ಹೆಚ್ಚಾಗಿ 
" ಕಕ್ಕಡೆ' ಎಂಬ ಆಯುಧದ ಹೆಸರೂ ( ಪಾರ್ದಿಸುವ ಕಕ್ಕಡೆ), ಕವಣೆ- 
ಗಲ್ಲಿನ ಹೆಸರೂ (ಇಕ್ಕುವ ಒಳ್ಳೆ ವಣೆ) ಬಂದಿರುವುವು. ಗುಣವರ್ಮನೂ 
೧೩ನೆಯ ಶತಮಾನದವನಾದುದರಿಂದ, ಆತನ ವರ್ಣನೆಯನ್ನು ವಿಶದವಾಗಿ 
ಕೊಡಬೇಕಾದ ಕಾರಣವಿಲ್ಲ. ( ಜೀಕಾದನರು ಅವನ ಆ ಕಾವ್ಯದಲ್ಲಿಯ 
೩ನೆಯ ಆಶ್ವಾಸದ ೭೪, ೭೫, ೭೬ನೆಯ ಪದ್ಯಗಳನ್ನು ಓದಿ ನೋಡಬೇಕು.) 


(ಕ್ರಿ. ಶೆ. ೧೫ನೆಯ ಶತಮಾನ ) 


ಮೂರನೆಯ ಮಂಗರಸ (೧೫೦೯) ನು ಹದಿನಾರನೆಯ ಶತಮಾನದ 
ತೀರ ಪ್ರಾರಂಭವಾದವನಾದುದರಿಂದ, ಹದಿನೈದನೆಯ ಶತಮಾನಕ್ಕೂ 
ಅವನನ್ನು ಪ್ರತಿನಿಧಿಯೆಂದು ಭಾವಿಸಿದರೆ ತಪ್ಪೆನಿಸದು. ಅವನ « ಸಮೃಕ್ತ್ಯ- 
ಹೌಮುದಿ' ಎಂಬ ಗ್ರಂಥದ ಆನೆಯ ಸಂಧಿಯಲ್ಲಿ-ವರ್ಣಕ ಕವಿಗಳ 


ರೀತಿಯನ್ನ ನುಸರಿಸಿ-- ಕೋಟಿಗಾಳೆಗದ ವಿಶದವಾದ ವರ್ಣನೆಯಿದೆ : 


. ವಾರಣಾಸಿ? ಎಂಬುದೊಂದು ರಾಜಧಾನಿ. ಅಲ್ಲಿಯ ಅರಸು 
. ಜಿತಶತ್ರು' ಎಂಬ ಹೆಸರಿನವನು. ಆತನಿಗೆ ಸುಂದರಿಯಾದ ಮಗಳೊಬ್ಬ 
ಳಿದ್ದಳು, ಚಕ್ರ ಕೋಟಾಪುರದ ದೊರೆಯಾದ ಭೆಗೆದತ್ತೆನೆಂಬವನು 
ಅವಳನ್ನು ಮದುವೆಗಾಗಿ ಕೇಳಲು ಜಿತಶತ್ರು ಸಮ್ಮತಿಸಲಿಲ್ಲ. ಸರಿ! 
ಕೂಡಲೆ ಭಗದತ್ತನು ದಂಡೆತ್ತಿಬಂದು, ವಾರಣಾಸಿ ದುರ್ಗವನ್ನು ಮುತ್ತಿ 
ಕೋಟಿಗಾಳಿಗಳ್ಕೆ ಅಣಿಯಾದನು. ಹೇಗೆಂದರೆ: 


ಕರ್ಣಾಟಕ ಜನಜೀನನ 


೬ ಹೂಳಿಯಗಳಂ ಹುಲ್ಲಹಾಕಿ, ಡೆಂಕಣಿಗಳಂ 
ಮೇಳಯಿಸಿ, ನಡೆಚೆಪ್ಪರನನು ನಡೆಯಿಸಿ, ಕೋಂಟಿ- 
ಯಾಳು ಶಲೆಯೆತ್ತಲೊಡನಾ ಬದ್ದರದ ಮರೆಯೊಳಿದ್ದ ಬಿಲ್ಲಾಳ್ಗಳೆಲ್ಲ || 


ಬೀಳಲಿಸೆಡೆಗ್ಗೆಯಂ ನೂಂಕಿ, ಸೇತುವನೊಟ್ಟ, 
ಆಳೋಚನೆಯ ಮಾಡದಿಕ್ಕಿ ನಿಚ್ಚಣಿಕೆಯಂ, 
ದೂಳಿಗೋಂಟಿಯ ಕೊಳ್ಳಬೇಕೆಂಬ ಪಡಿಯರರ ಕಲಕಲಂ ಕರನೊಪ್ರಿತು. 


( ಸಂಧಿ ಲ್ಕ ಪದ್ಯ ೨೯) 


* * ಬಳಿಕ ಎಂತೆಂತಹ ದೊರೆಗಳಿಗೂ ಅಸಾಧ್ಯವಾಗಿರುವ ಕೋಟಿ- 
ಯನ್ನು ನೋಡಿ, ರೋಷಾವೇಶಗೊಂಡವರಾಗಿ ಆ ವೀರರೆಲ್ಲರೂ 
ತಂತಮ್ಮ « ಕರಿ-ತುರಗ-ರಥ ಸಂತತಿ' ಯಿಂದ ಇಳಿದು, ಸೀಸಕ 
( ಶಿರಸ್ತ್ರಾಣ) ಜೋಡುಸವಗೆ (ಚಿಲಖತ್ತು ) ಗಳನ್ನು ತೊಟ್ಟು- 
ಕೊಂಡು, ಕೂಡಲೆ ಅಗಳಿನ ಸನಿಖಾಪದ ದಿಣ್ಣೆಗೆ ಬಂದು, « ಬದ್ದರ' ದ 
ಮರೆಯಲ್ಲಿ ನೂಲೇಣಿಯನ್ನು ಹಿಡಿದುಕೊಂಡು ನಿಂತು «ಹತ್ತಿರಿ 
ಹತ್ತಿರಿ' ಎಂದು ಒಬ್ಬರನ್ನೊಬ್ಬರು ಹುರುಪಿಗೆಬ್ಬಿಸುತ್ತಿದ್ದರು.” 


* ಯಾವ ಬಗೆಯಲ್ಲಿಯೂ ಹಿಂದೆಮುಂದೆ ನೋಡದೆ ಕೋಲಿಗೆ 
ನಿಚ್ಚಣಿಕೆಗಳನ್ನು ಹಚ್ಚಿಯೂ, ಒಬ್ಬರ ತಲೆಯ ಮೇಲೆ ಒಬ್ಬರು ಏರಿ 
ನಿಂತೂ--ಮೇಲಿಂದ ಬರುವ  ಕಲ್ಲು-ಬಿಲ್ಲು-ದಸಿಗಳ ಅದೊಂದು 
ಖುರಪಾಟಕೆ' ಸ್ವಲ್ಪವೂ ಬೆದರದೆಯೂ-- ಮುಂದೆ ಬಿದ್ದ ಹೆಣಗಳನ್ನು 
ತುಳಿಯುತ್ತಲೆ ಕೋಟಿಯನ್ನು ಹತ್ತಿ ಮೇಲಕ್ಕೆ ಬಂದ ಆ ವೀರರ 
ಪರಿವಾರವು-- ಸ್ವರ್ಗಕ್ಕೆ ದಾಳಿಯಿಡಲು ಹೊರಟಂತೆ ತೆನೆಗಳ 


ಮೇಲೆ ಕಾಲಿಟ್ಟು ನಿಂತಿತು.” 


* «ಹುರುಪಿನಿಂದ ಕೋಟಿಯ ಮೇಲೆ ಹತ್ತಿದ ವೀರರು 

. ಕುದುರೆಗಾಲನ್ನು ' ಇಡುವುದೇ ತಡ ; ಅಡಗಿಕೊಂಡು ಕುಳಿತಿದ್ದ 
ಕಾಪಿನವರು ಕಂಡು ಒಳಗಿನಿಂದ ಬಂದು, ಅವರನ್ನು ಕೆಳಕ್ಕೆ ಬೀಳು 
ವಂತೆ ನೂಕಿ ಬಿಡುವರು. ಆಗ ಮೇಲೆ ಹತ್ತಿ ಬಂದಿದ್ದವರು ಚಳಕ- 
ದಿಂದ ಕಾಲುಗಳನ್ನು ತೆನೆಗಳಿಗೆ ಬಿಗಿಯಾಗಿ ತೊಡಿಸಿ, ತಲೆಕೆಳಗಾಗಿ 


* ಮೂಲ ಪದ್ಮದ ಗದ್ಯಾನುವಾಧನಿದು, 


ಕನ್ನಡಿಗರ ಕೋಟಿಗಾಳೆಗ ೩೭ 


ಜೋಲಾಡುತ್ತಿರುವರು. ಅಂತಹದರಲ್ಲಿಯೂ ಅವರು, ಕೆಳಗಡೆಯಿಂದ 
ಹತ್ತಿಬರುವವರಿಗೆ « ಬೆದರಬೇಡಿ; ಅಂಜದೆ ಹತ್ತಿ' ಎಂದು ಕೈ- 
ಗೊಟ್ಟು ಹತ್ತಿಸಿಕೊಳ್ಳುತ್ತಿರುವರು. ? 

ಅಬ್ಬಾ! ಎಂತಹ ಸಾಹಸಸಂದರ್ಭದ ಸುಂದರ ಚಿತ್ರವಿದು ! 

* ಆಗ ಮೇಲಿನ ಜನರು “ಹುರಿದ ಮಳಲಂ ಹುಯ್ದು, ಹುಲ್ಲ 
ಕಿಚ್ಚಂ ಹಿಡಿದು, ಹರಿವ ಹಾವಂ ಹಾಯ್ಕಿ, ಕಾಸಿದಂಬಲಿಯ ಎರೆದು, 
ಪರಿಪರಿಯ ಡೆಂಕಣಿಗಳಿಂದ ತಲೆವೊರೆಯಿಂದ ಕೈಯಿಂದ ಕವಣೆಯಿಂದ 
ಕಲ್ಲಂ ಸುರುಹಿ, ಪಂದಿದಲೆ-ಅಂಬು-ಫೆಟೆಲು-ದಸಿಮರ-ಸಾರಮಾರಿ- 
ಯಿಂದ, ಹತ್ತುವ ಆಳ್ಗಳಂ ಧರೆಗೆ ಉರುಳು ತೆರದಿ ಆ ಪರಿಖೆ (ಅಗಳು) 
ಪೂಳು (ತುಂಬು) ವಂತೆ ಕೊಂದಿಕ್ಕಿದರು.” 


* “ ಸಡೆಜೆಪ್ಪರಗಳನ್ನು ನಡೆಯಿಸುತ್ತ, « ಲಗ್ಗೆವರೆ' ಗಳನ್ನು 
ಬಡಿದು ಹೊಡೆಯಿಸುತ್ತಿರುವ ರಭಸಕ್ಕೂ, « ಬಡ್ಡರಗಳೊಳಗೆ ಅಡಗಿ ' 
ಗುದ್ದಲಿ ಹಾರೆಗಳಿಂದ ಎಡೆಬಿಡದೆ ಆಗೆಯುವ ರಭಸಕ್ಕೂ, ಪೆಟಿಲು- 
ಗುಂಡುಗಳನ್ನು ಹಾರಿಸುವ ನಿಬ್ಬರಕ್ಕೂ ಬೀಳುತ್ತಿರುವ ಕೋಟಿ- 
ಯನ್ನು ಕಂಡು, ಒಳಗಿನವರು ಕೂಡಲೆ ಅಲ್ಲಲ್ಲಿ « ತಳಿಯಂ ನೆಡುತ್ತ? 
ಹೊರಗಿನವರು ಒಳಕ್ಕೆ ಬಾರದಂತೆ ನೋಡಿಕೊಳ್ಳುತ್ತಿದ್ದರು.” 


4 ಶಲೆಸಳಿತು ಕೈಮರೆದರಂತೆ ಎಸುವಾಳುಗಳ್‌ 
ನಿಲೆ, ಕಂಡು « ಕೋಟಿ ಹೋಯ್ತೇಳೇಳಿ' ಎನುತಿರದೆ 
ಕುಲಿಲಿಯೆಂದಾರಿ ಬೊಬ್ಬಿರಿದು ಹುಲಿಮೊಗದೊಳೆಗೆ ಹೊಗಲೊಡನೆ 


ಸೂತ್ರವಿಡಿದು ; 
ಬಲೆಯ ಬಲಿದೆತ್ತಲ್‌ ಆಗಸಕೇಳುವಾ ಭಟಾ- 


ವಳಿಯುಮಂ ಕಾಣುುತಾ ಕದನಮಂ ನೋಳ್ಳೆ ಅಮರ- 
ಲಲನೆಯರ್‌ « ಇವಂ ನನಗೆ ಇವಂ ನನಗೆ' ಎನುತ್ತ ಪಸುಗೆಯ ಮಾಡಿ 
ಕೊಳುತಿರ್ದ್ದರು, 


*  ಪ್ರುಹರಿಸುತ್ತಿರುವ 4 ಡೆಂಕಣಿಗೈ ' ಗಳನ್ನು ಮುರಿಯುವ, 
ಹೂಡೆಯ (ಕೊತ್ತಳ) ಗಳನ್ನು ಹುಡಿಹುಡಿಯಾಗಿ ಮಾಡುವ, "ಹುಲಿ- 


* ಮೂಲ ಪದ್ಮದ ಗದ್ಮಾನುವಾಧವಿದು, 


ತಿಲ ಕರ್ಣಾಟಕ ಜನಜೀನನ 


ಮೊಗದ ಅಂಕಮಂ ( ಹೆಬ್ಬಾಗಿಲ ಕದಗಳನ್ನು ) ' ನುಗುನುಗ್ಗಾಗು- 
ವಂತೆ ಹೊಡೆಯುತ್ತಿರುವ, ಊರೊಳಗೆ ಒಬ್ಬರೂ ಅಡ್ಡಹಾಯದಂತೆ 
ಎಡೆಬಿಡದೆ ಧಡಧಡಿಸುವ «ಲೋಹಯಂತ್ರ ಗಳ ಗರ್ಜನೆಯು-- 
ಕಡೆಗಾಲದ ಸಿಡಿಲ ದಂಡು ಬಂದು ಹೊರಗಡೆ ಪಾಳೆಯವನ್ನು 
ಬಿಟ್ಟಿರುವುದೇನೋ--ಎಂಬ ಭ್ರಮೆಯನ್ನುಂಟುಮಾಡುತ್ತ, ಘೂರ್ಣಿ 
ಸುತ್ತಿದ್ದಿತು.” 


ಮುಂದೆ ಮಂಗರಸನು ರಾಹುಕೇತುಗಳ ಉಪಮೆಯನ್ನು ಕೊಟ್ಟು ಶೆ 
« ಗಡಿಯಿಲ್ಲದೆ ಅಲ್ಲಲ್ಲಿ ಹಾಯಿಸುವ « ಡೆಗ್ಗೆವರಂ' ಅತಿ ಭೀಕರಂ ಬಡೆ 
ದುವು” ಎಂದು ಹೇಳಿದ್ದಾನೆ. ಈ « ಡೆಗ್ಗೆವರಂ' ಎಂಬ ರಾಹು-ಕೇತುಗಳು 
4 ಫೊಳಲೆಂಬ ಭಾಸ್ಕ್ರರನನ್ನು ತುಡುಕಲೆಂದೆನುತ ಮಾಮಸಕದಿಂ ಬಹು 
ರೂಪುವಡೆದು. ನಡೆಜೆಪ್ಪರಗಳೆಂಬ ಬಿಲದಿಂ ವೊರಮಟ್ಟು '' ಬಂದು, 
ಕೋಟಿಗೆ ತಾಗುತ್ತಿದ್ದು ವೆಂ. ಇದರ ಪರಿಣಾಮವಾಗಿ : 


ಈ ಸತ್ತವಗ್ಗ ೯ಡಿಯಿಲ್ಲ ; ಸಾವವರ್ಗ್ಗಡಿಯಿಲ್ಲ ಗ 

ಹೊತ್ತಗಾಯದೊಳುರುಳಿ ಜೀಳುವರ್ಗ್ಗಡಿಯಿಲ್ಲ; 
ಶತ್ತರಂದರಿಯಿಸಿಕೊಳುತ್ತ ಹೊಯ್ದ್ಹಾಡುವರ್ಗ್ಗಡಿಯಿಲ್ಲ; ತೆನೆಯ ಒಡಿದು- 
ಹತ್ತುವರ್ಗ್ಗಡಿಯಿಲ್ಲ; ನಿಚ್ಚಣಿಗೆಯಂ ಹಾಕಿ 

ಹತ್ತೆಸಾರುವರಿಗಡಿಯಿಲ್ಲ; ಅದರಿಂ ಕೋಂಟಿ. 

ಮುತ್ತಿಗೆಯ ಸುತ್ತುವೊತ್ತಂಬರವನೇನಂತುಬಂತುಟಿಂದೆನಲುಬಹುದೆ?'' 


ಮಂಗರಸನ ಕಾಲವೆಂದರೆ ವಿಜಯನಗರ ಸಾಮ್ರಾಜ್ಯದ ಉಚ್ಛ್ರಾಯ 
ಕೂಲ; ಊರೂರಿಗೆ ಕೋಟಿಕೊತ್ತಳಗಳ ಬಲ್ಬಿನ ಸಂರಕ್ಷ ಸ್ಲಣೆಯಿರುವ ಸಾಲ; 
ಕೋಟಿಗಾಳಿಗಗಳು ನಿತ್ಯವೂ ಕಣ್ಣಿಗೆ ಬೀಳುವ 'ಉತ್ಪಾ ಹದ ಕಾಲ, 
ಅಲ್ಲದೆ “ ಈತನು ಜೆಂಗಾಳ್ವರಾಜರ ಮಂತ್ರಿಗಳ ವಂಶದಲ್ಲಿ ನಟ 
ಈತನ ಪಿತಾಮಹನು ಮಾಧವರಾಯ ; ತಂದೆ ವಿಜಯರಾಯ. ಇವರು 
ಹೊಯ್ಸಳ ದೇಶದ ಹೊಸವೃತ್ತಿ ಯ ನಾಡಿನ ( ಕಲ್ಲಹಳ್ಳಿ ) ಧಾತುಪುರ- 
ದರಸರು.''ಎಂದಮೇಲೆ ಮಂಗರಸನಿಗೆ ಕನ ಸ ಡಿಗರ ಕೋಟಿಗಾಳೆಗದ ಪರಿಚಯ 
ವಿಶೇಷವಾಗಿ ಇದ್ದಿರಬೇಕು, ಇದ್ದಿರಬೇಕೆಂಬ ಸಂದೇಹದ ಮಾತಾದರೂ 
ಏತಕ್ಕೆ? ಇದ್ದೇ ಇದ್ದಿ ತೆಂಬುದಕ್ಕೆ ಆತನ ಕೋಟಿಗಾಳೆಗದ ವರ್ಣನೆಯ 
ವಾಸ್ತ್ಯ ತೆಯ ಪ ಪ್ರತ್ಯಕ್ಷ ಪು ಗ 


ಕನ್ನಡಿಗರ ಕೋಟಿಗಾಳೆಗ ಕೀ 


(ಕ್ರಿ. ಶೆ. ೧೬ನೆಯ ಶತಮಾನ) 

ವಿರೂಪಾಕ್ಷ ಪಂಡಿತ (೧೫೮೫) ನ « ಚೆನ್ನಬಸವ ಪುರಾಣ ' ದಲ್ಲಿ 
(೪೨ನೆಯ ಸಂಧಿ) ಕೋಟೆಗಾಳೆಗ ಯಾವ ಸಂದರ್ಭದಲ್ಲಿ ಬಂದಿದೆಯೆಂಬು- 
ದನ್ನೂ ಅದರ ವೈಶಿಷ್ಟ್ಯವೇನೆಂಬುದನ್ನೂ ಹಿಂದೆಯೆ ಹೇಳಲಾಗಿದೆ. 
ತ್ರಿಪುರದ ಕೋಟೆಯ ಲಗ್ಗೆಗೆ ಬಂದ ದೇವತೆಗಳ ಸೈನ್ಯದ ಚಲನವಲನವನ್ನು 
ರಾಕ್ಷಸರು ನೋಡಿದರು. ನೋಡಿ " ಆಖಂಡಲಾದೈರ್‌ ಕೋಂಟಿಗಾಳೆಗವನ್‌ 
ಈಗ ಕೈಕೊಂಡಕ್ಕೆ! ತಪ್ಪಾವುದು?' ಆದರೆ « ಎಚ್ಚರಿಕೆ!? ಎಂದು 
ಎಲ್ಲರಿಗೂ ಕೂಗಿ ಕೂಗಿ ಹೇಳುತ್ತಿರಲು ಇತ್ತ  ಖಂಡೆಯದ ಪೊಳಸಿನ 


ಭಟಾಳಿ ಭೋ ಎನುತು ಅಲಿಕೊಂಡು ( ಆರ್ದು), ಪುರದ ಸರಿಸದೊಳ್‌ 
ತಲೆದೋರ್ದುದು.? 


* " ಅಗ ಕೆಲರ್‌ ತಲೆವರಿಗೆಯಿಂದೆ ಅಗಳ ಸರಿಸದೊಳ್‌ ತಲೆ 
ದೋರಿದರ”. ಮಾವುತರ್‌ ಬಿಗಿದ ರೆಂಜೆಗಳ ಮರೆಯೊಳಗಡಗಿ, ಬೇಗ- 
ದಿಂದೆ ಪುಲಿಮುಖಕೆ ನೂಂಕಿದರ್‌. ಆಗ ಆ ಸುರಭಟರ್‌ " ಎಲೆಲೆ 
ಸುಮನಸರ್‌ ಅಗಳದಿಡ್ಜೆಯಂ ಸೇರಿದರ್‌ '  « ಚಲಿಸದಿರಿ' ಎಂದು 
ಬೊಬ್ಬಿರಿದು, ಅಸಿ-ಮುಸುಂಡಿ-ಮುದ್ಧರ-ಗದಾವಳಿಯಿಂದ ಸುರ- 
ಭಟರನು ಹೂಣಲಿಡುತಿರ್ದರ್‌.” 


ರಾಕ್ಸಸಭಟರು ಇಷ್ಟೊಂದು ತೊಂದರೆಕೊಡುತ್ತಲಿದ್ದರೂ ದೇವ- 
ಸೈನಿಕರು : 

* “ ತೊಲಗದೆ ಕೆಲರ್‌ ಇಡುಕಿನೊಳ್‌ ಅಂಡಿನಿದರ್‌ ( ಅಡಗಿ 
ಕುಳಿತರು). ಕೆಲರ್‌ ಆಗಳೆ ತಳಿಗಳೊಳ್‌ ಪೊಕ್ಕು ಮೈಗರೆದರ್‌. 
ಕೆಲರ್‌ ಆಕ್ಟ್ಟ್ಮಣಂ ಬಲಿದ ಬದ್ದರಗಳಂ ಮರೆಗೊಂಡರ್‌. ಕೆಲರ್‌ ನಡೆ- 
ಗೋಂಟಿಯ ಬಳಿಯೊಳಿರ್ದರ್‌. *ೆಲಕೆಲರ್‌ ಲಾಗಿನಿಂ ಲಳಿಯೆದ್ದು 
( ಚಪಲತನದಿಂದ) ಸುಳಿದಾಡಿದರ್‌. ಕೆಲಬರು ಬೀಳ್ವ ಕವಣೆಗಲ್ಲಳ- 
ಬೀರುಗುಂಡುಗಳ ಘಾತಿಯಿಂ ಬಸವಳಿದು ಬೀಳುತಿರ್ದರ್‌. 


ಇತ್ತೆ ರಾಶ್ಟ್ರಸರು 
* ದಿಡ್ಡಿಗಳೊಳ್‌ ಗುಪ್ತದಿಂ ಐತಂದು, ಅಗಳದಿಡ್ಡೆ (ದಿಣ್ಣೆ) 
ಯೊಳ್‌ ಸಾಲ್ಗೊಂಡು, ತರತರದ ಪೆರ್ದಳಿಯ ದಡ್ಡಿಗಳಂ ಉರೆಮುರಿದು , 


ಕಾರಾ ಜಾ 


೫ ಮೂಲಪದ್ಯದ ಗದ್ಯಾನುವಾದವಿದು, 


೪0 


ಕರ್ಣಾಟಕ ಜನಜೇವಸನೆ 


ಮರೆಯೊಳಗೆ ಮೈಗರೆದ ವೀರರಂ ಸಂಹರಿಸುತೆ, ಬಡ್ಡು-ಬಣಗುಗಳಂ 
ಓಡಿಸಿ, ತಳಿಗಳಂ ಮುರಿದುಕೊಂಡು ಮುಗ್ಗುವ ಅಮರರಂ ಕಡ್ಡಿಗೆಣಿ- 
ಸದೆ, ಅಗಳೊಳ್‌ ಅಡ್ಡಲಾದ ಅಮರರಂ ತರಿವುತುಂ (ಮತ್ತೆ) ಆ 
ಸ್ಲಣದೊಳು ಪುರವಂ ಒಳಪೊಗುತಿರ್ದರು. ? 


ಇನ್ನೊಂದು ಕಡೆಗೆ ದೇವತೆಗಳ ಸೈನ್ಯದಲ್ಲಿ 


* £ ಸಲ್ಲು, ಕೊರಡು, ಸದೆ-ಸಟ್ಟು, ಪುಲ್ವೊರೆಗಳಾಂತವರ್‌ 
ಪುರದ ಅಗಳಂ ನಿಲ್ಕಿದರ್‌. ಏಣಿಯಂ ಪೊತ್ತವರ ಸಾಲು ಕದಲಿ- 
ದುದು. ಪೊರಗಣ ಅಟ್ಟಿಣೆಯ ಮೇಲಿನವರು, ಆ ತ್ರಿಪುರದವರನು 
ನಾಲ್ಕು ದಿಕ್ಕಿನ ಸುರಂಗಗಳಿಂದ ಇಟಿ ರು. ಪುರಂದರನ ಸೇನೆಯೊಳ್‌ 
ಮೇಲುಕೀಳಂಬ ಭೇದಮಂ ಅರಿಯೆಂ; ಅವರ ಭರವಸಕೆ ನಿಲ್ವಡೆಯ 
ಕಾಣೆಂ; (ಎಂತಲೆ) ಎಲ್ಲಾ ಭಟಿರ್‌ ಭರದೊಳು ಮುಸುಕಿದರ್‌.” 


ಮುಂದೆ ದೇವತೆಗಳು ಪುರದ ಅಗಳನ್ನು ಹೂಳಿದ ಬಗೆಯನ್ನು ಕವಿ 


ಸೊಗಸಾಗಿ ಹೇಳಿದ್ದಾನೆ. ಹೇಗೆಂದರೆ : -- 


೫ ಇರದೆ ಪದಹತಿಯ ಧೂಳಿಯಿಂದೆ ಪಿರಿದಹ ಸಪ್ಮಶರಧಿಯಂ 
ಪೂಳ್ರರ್ಗೆ, ಪುರದ ಅಗಳನು ಪೂಳ್ತುದು ಏನರಿದು ? ನಿಮಿಷಾರ್ಧ- 
ದೊಳ್‌ ಮಡಿದ ಪೆಣಗಳನು ಎಳೆದು ತುಂಬಿದರ್‌. ಫುಲ್ವ್ಟೊರೆಗಳಂ 
ಕೊರಡುಗಳಂ ಒಟ್ಟಿದರ್‌. ಕಲ್‌, ಗುಂಡು, ಮಣ್ಣಳಂ ತುಂಬಿ ನೆಲಸರಿ 
ಮಾಡಿದರ್‌, ಖಳರ ಫೊಯಿಲ್ಲಳಂ ಸರಕುಮಾಡದೆ ಆ ದಿವಿಜಭಟರು, 
ತ್ರಿಪುರಮಂ ಸುತ್ತಲೂ ಮುಗ್ಗಿ ಕವಿದರ್‌.' 


ಆಗ ಕೋಟಿಯ ಮೇಲಣವರು ಸುಮ್ಮಗಿದ್ದರೇನು ? ಸುಮ್ಮಗಿದ್ದೇನು 


ಮಾಡುವರು ! ಅವರೂ ಪ್ರತೀಕಾರೋಪಾಯಗಳನ್ನು ಮಾಡಲು ತೊಡ 
ಗಿದರು; ಅದರ ಪರಿಣಾಮವಾಗಿ :- 


* " ಡೆಂಕಣಿಗಳು ಅಲ್ಲಲ್ಲಿ ಆಡಿದುವು. ಮರುಳ ಕೈ ನೀಡಿದುವು. 
ಕವಣೆಗಲ್‌ ಸೂಸಿದುವು. ಕಾಯ್ದೆಣ್ಣೆ ಗೂಡಿ ಮಳಲು; ಅರಗುಗಳೂ ; 
ಸಾಸಿವೆಗದಡು, ಸುಣ್ಣ. ಕಲ್ಲು, ಅಂಬಲಿಗಳೂ ಸುರಿದುವು. ಪೆಟಲ್ಲಳು 


+ ಮೂಲಪದ್ಯದ ಗದ್ಯಾನುವಾದವಿದು, 


ಕನ್ನಡಿಗರ ಕೋಟಿಗಾಳಿಗೆ 


ಹೂಡಿದುವು. ಇಕ್ಕುವ ದಸಿಗಳ್‌ ಓಲಾಡಿದುವು. ಪೇರೆತ್ತು- 
ಗುಂಡುಗಳ್‌ ಭರದೊಳ್‌ ಒತ್ಕಾಡಿದುವು. ಆಗ (ಈ ಏಟುಗಳಿಗಾಗಿ) 
ಶವಿಕವಿದು ಬೀಳ್ತ ದಿವಿಜಾಳಿ ಭಟಿರ ಮೋರೆಗಳ್‌ ಬಾಡಿದುವು.” 


ರಾಕ್ಚಸಭಟರು ಇನ್ನೇನು ಮಾಡಿದರೆಂಬುದು ಗೊತ್ತೇ? 


* 4 ದಿವಿಜರಂ ನಿ್ಚಣಿಕೆಯಂ ಪತ್ರೆ ಬೇಗ ಪುಲ್‌ದೊಂದೆಗಳ 
ಶೆಚ್ಚಿನಿಂ ಸೀದರ್‌; ಎಡಬಲದೊಳ್‌ ಇಟ್ಟಣಿಪರಂ ಕಲ್ಲುಂಡು ಮಳೆ- 
ಗಳಿಂ ಮುಚ್ಚೆದರ್‌ ; ಪಂದಿದಲೆಗಳೊಳಿಟ್ಟು ಬೊಬ್ಬಿರಿದರ್‌; ಕತ್ತಿ- 
ಕೈದುಗಳಿಂದೆ ಕೊಚ್ಚಿದರ್‌, ಪೆಣಗಳಂ ಭೂತ-ವೇತಾಳ ಸಂಕುಲಕೆ 
ಪಚ್ಚಿದರ್‌; ಒಂದೆ ನಿಮಿಷದೊಳ್‌ ದಿವಿಜರಂ ಹುಚ್ಚು ಮಾಡಿದರ್‌.'' 


ದೇವತೆಗಳ ಸೈನ್ಯದ ಅವಸ್ಸೆ ಯನಾ ತಗ ಅವರನ್ನು "ಅಮರ? 
ನ್ಲಾಗಿ ಮಾಡಿದ ದೇವರೇ ಕೇಳಬೇಕು ತ 


* “ ಕಾಸಿದ ಎಣ್ಣೆಯ ಫೊಯಿಲ್ಲೆ ಪಟುಭಟರ ಮೈದೊಗಲು 
ಕೇನಿದುದು; ಮಳಲ ಮಳೆಯಿಂದ ಪ್ರಣ್ಣಾದುವು; (ಎಡೆಬಿಡದೆ ) 
ಸೂಸುತಿಹ ಸುಣ್ಣಗಳ ಸೋಂಕಿನಿಂ ಕಣ್ಣ ರಳ, ಬಾಯಿಬೆಂದು, 
( ಅವರು) ಬಸ ಸವಸತ ಸಾಸಿವೆಯ ಬಹಿಗಡಡ ು ಬೀಳೆ, ಜಠರಾಗ್ನಿ 
ಯೊಳ್‌ ಸೇಸುರಿಗಳು ಸುವಿ ಕಲ್ಲುಂಡುಗಳ ಹತಿಯೊಳ್‌ 
ಓಸರಿಪ ದಿವಿಜರಂ ಕಂಡು, ಸುರ ರಪಸು ಅತಿ ಕೋಪದಿಂದ 
ಮೂದಲಿಸಿದಂ. * 


ದೇವೆಂದ್ರನು ಮನಸ್ಸಿಗೆ ಹತ್ತುವಂತೆ ಅಣಕಿಸಿ ಟಟ ಖ್ಯ 


ದೇವ ಸೈನಿಕರಿಗೆ ಮುತ್ತೆ ಚಿತ್ತ ದಾನೇಶಂ ಉಬ್ಬ ರಿಸಿದುಡು.' ಮತ್ತೆ 
ಫು. 


ತಮ್ಮಿಂದ ತಾವೆ ಕೊತ್ತಳ-ಹುಲಿಮುಖ- ದಿಡ್ಡಿಗಳ ಬಳಿಯಲ್ಲಿ ಗುಂ 


೪೧ 


98) 


ಗೂಡಿದರು. ಸಾಲ ನಿಚ್ಚಣಿಕೆಗಳ ಮೇಲೆ ಹತ್ತಲು ತೊಡಗಿದರು. ಆಗ 
ಶರಧಿನಿರ್ಫೋಷದಂತೆ ಇತ್ತಂಡದಲ್ಲಿಯೂ ವಾದ್ಯಗಳು ಮೊರೆಯುತ್ತಿದ್ದುವು. 
ದೇವತೆಗಳ ಈ ಮರುಮುತ್ತಿಗೆಯನ್ನು ಕಂಡು ರಾಕ್ಟಸರೂ ಮತ್ತೆ 


ತಡೆಗಟ್ಟುವ ಹವಣಿಕೆಗೆ ತೊಡಗಿದರು. ಹೇಗೆಂದರೆ :-- 


ಕ ಕಾಸರ ಕ ಕಿರ ಸತ ಸಿ ಪಿಂಡ ,,ಈ,್ಠ್ಮ್ಠೂೂೂ 


ತ ಮೂಲಪದ್ಯದ ಗದ್ಯಾನುವಾದವಿದು. 
೬ ..-೨೨೨೨. 


೪೨ ಕರ್ನಾಟಿಕ ಜನಜೀವನ 


* 4 ಫಂಗಮಂ ಸೂಸಿದರು; ಬಲ್‌ ಗವಣೆಕಲ್ಲಳಂ ಬೀಸಿದರು; 
ಬಿಸಿಯ ಮೇಣಮಂ ಎರೆದು ತನುವನು ಕಾಸಿದರು; ಬೀರ್ವಗ್ಗಮುಂ 
ಹಾಕಿ ಸೇದಿದರು. ಮರುಳ್‌ಗೈಗಳಿಂ ತೂಂತರು ( ಗಾಯಗೊಳಿಸಿ 
ದರು); ಕಾರ್ಬೊಗೆಯ ಮರ್ಬಿನಿಂ ಮಾಸಿದರು. ಈ ಬಲ್ಕೊಲೆಗೆ 
ಸುರರು ಹೇಸಿದರು. ಕೆಲರು ಅಗಳದಿಡ್ಮಿಯೊಳ್‌ ಕೈಗಳಂ ಪಾಸಿದರು. 
ಕೆಲರು ಉರುಬಿ ಕಾದುತ್ತಿರ್ದರು.'' 


ಆಗ ದೇವತೆಗಳ ಸೈನಿಕರೂ ಪಟುಭಟರೂ--ಮೇಲುಗಡೆಯಿಂದ 
ಸೆಂಡಗಳು ಬೀಳಲು ಹಲುಬಿ ಹಮ್ಮೈೈಸಿದರು. ಕೇಸುರಿಯಿ೦ದ ಮುಖವೆಲ್ಲ 
ಸುಟ್ಟು ಹೋಗಿ ನೆಲಕ್ಕೆ ಬಿದ್ದರು. ತೊಲೆಗಳು ಉರುಳುರುಳಿ ಬೀಳಲು ಸ್ಫ- 
ಕಾಲುಗಳು ಮುರಿದು ಕೆಡೆದರು. ಪಂದಿದಲೆಯು ತಾಕಲು ಜರ್ಬರಿಶತನು 
ಗಳಾದರು. ದೊಡ್ಡ ದೊಡ್ಡ ದಸಿಗಳು ಮೈಯೊಳಗೆ ನಾಂಟಿಲು ಕಳವಳಿ 
ಸಿದರು. ಹೀಗೆ ಪರಿಪರಿಯ ಸಮರಸಾಧನಗಳಿಂದ. ಒಬ್ಬರ ಹಿಂದೊಬ್ಬರಂತೆ 
ಕ್ರಮಕ್ರಮವಾಗಿ ದೇವಸೈನಿಕರು ಬೀಳುತ್ತಿದ್ದರು. 


6 ಸುರಗಿಯಿಂದಿರಿದು, ಶೂಲದಿ ತಿವಿದು, ಖಡ್ಗ ದಿಂ- 

ದಿರದೆ ಕತ್ತರಿಸಿ, ಕೊಡಲಿಗಳಿಂದೆ ಕಡಿದು ಮು. 

ದರದಿಂದ ಮೋದಿ, ಮುಸಲದೊಳಿಟ್ಟು, ಗದೆಗಳಿಂದಪ್ಪಳಿಸಿ, 

ಸಬಳದಿಂದೆ 

ಶಿರವನಿರಿದೆತ್ತಿ, ಚಕ್ರದಿನರಿದು, ಮಿಕ್ಕ ಪರಿ. 

ಕರದಿಂದೆ ದೈತ್ಯನಾಯಕರಾರ್ದು ಕೊಲುಕಿರಲ್‌, 

ಪರಿಕಿಸಲ್‌ ದೀಪಮಂ ಸೋಂಕುವ ಪತಂಗಮಾದರ್‌ ದಿವಿಜ 
ಸುಭಟರಂದು? 


ಆಗ ಅಷ ಸ ದಿಕ್ಸಾಲಕರೆಲ್ಲ ತಂತಮ್ಮ ಮಾಹನಗಳಿಂಬಿಳಿದು, ಕಾಲ್ನಡಿಗೆ 
ಯಂದ ನಡೆಯುತ್ತ, ಕೈಯಲ್ಲಿ ಕತ್ತಿ-ಧಾಲುಗಳನ್ನು ಹಿಡಿದುಕೊಂಡು 
ಬಂದು, ಹೂಳಿದ ಅಗಳಿನಲ್ಲಿ ನಿಂತುಕೊಂಡು, ಓಡಿಹೋಗುವ ಅಮರರನ್ನೆ ಲ್ಲ 
ಬಾಯಿಗೆ ಬಂದಂತೆ ಜರಿಯುತ್ತ ತಾವೆ ಮುಂದೆ ನುಗ್ಗಿದರು ; ಅಲ್ಲಲ್ಲ 
ಕೈಕಾಲೊಡೆದು ಬಿದ್ದವರನ್ನು ಎಳೆದೆಳೆದು ಹಾಕಿಸುತ್ತ, ಸ್ವತಃ ಕೋಟೆಯನ್ನು 





* ಮೂಲ ಪದ್ಮದ ಗದ್ಯಾನುವಾದವಿದು, 


ಕನ್ನಡಿಗರ ಕೋಟಿಗಾಳೆಗ 4೩ 


ಹತ್ತಿನಿಂತರು. ಆಗ ಸುರರ ಸೈನ್ಯತ್ಕೆಲ್ಲ ಹೊಸ ಉತ್ಸಾಹ ಬಂದಂತಾಯಿತು. 
ಶಾಕ ಸರೂ ಎಚ್ಚರಿಕೆಯಿಂದ ಯುದ್ಧಮಾಡಲು ತೊಡಗಿದರು. ಆಗಃ 


ಸುರರು ಅಸುರರಂ, ಮುಂದಲೆಯಂ ಪಿಡಿದು ಆಳ್ವೇರಿ- 
ಯಿಂದ ಅಗಳೊಳಗೆ ಕೆಡಪುವರ್‌; ( ಅಸುರರು) ದಿವಿಜರಂ ಮೇಲ- 
ಕಡರದಂತಿರೆ ಇರಿದು ನೂಂಕುವರ್‌. ಉರಿವ ಮದಿ ನ ತಿತ್ತಿಯಂ 
ಹಾಯ್ಯುವರ್‌. (ಹೀಗೆಯೆ ) ಉಳಿದ ಸಮರಸಾಧನದಿಂದೆ ದಿವಿಜರಂ 
ಮಡಿಪುತಿರೆ ಮತ್ತೆ ಮತ್ತೆ ಉರವಣಿಸಿ ಅಮರವ್ರಾತ ದೈತ್ಯರಂ 
ಗಡಣಗೊಳ್ಳದೆ ಪತ್ತುತಿರ್ದುದು.” 


ಗ ಪಟ್ಟಣದಲ್ಲಿ ತುಂಬ ಗಲಾಬೆಯೆದ್ದಿತು. ಪಟ್ಟಿ ಣಿಗರು ಸ 
ಆಳ್ಲೇರಿಯನ್ನು ಹತ್ತಿದರು. ಶಿವಶಿವಾ ದುರ್ಗಗಳಿರಡೆ ಕೋಳ್ತೋದುವು 
ಬಂದು ಬೀದಿ ಬೀದಿಗಳಲ್ಲಿಯೂ ಕೂಗಲು ತೊಡಗಿದರು. ಕೋಳ್ಪೋದ 
ದುರ್ಗದ ಬಣ್ಣನೆಯೂ ಈ ಕಾವ್ಯದಲ್ಲಿ ಬೇಕಾದಸಿ, ದೆ. 


ಆಯಿತು; ಮುಂದೆ ತ್ರಿಪುರದ ಕೋಟೆ ನಾಶವಾಗಿ ರಾಸ್ಚ್ರ್ಮಸರನ್ನು 
ದೇವತೆಗಳು ಜಯಿಸಿದರು. ಆ ಮಾತು ನಮಗೀಗ ಬೇಕಾಗಿಲ್ಲ. ನಮಗೆ 
ಬೇಕಾದುದು ಕೋಟಿಗಾಳೆಗದ ವಿಷಯ ಮಾತ್ರೆ. 


ಹದಿನಾರನೆಯ ಶತಮಾನದ ಕೊನೆಯ ಭಾಗದಲ್ಲಿ ಬದುಕಿದ ನಿರೊಪಾಕ್ಷ 
ಪಂಡಿತನಿಗೆ ಕೋಟಿಗಾಳೆಗ ಅರಿಯದ ವಿಷಯವೇ?  ಕೋಟಿಗಾಳೆಗದ 
ಪ್ರತಿಯೊಂಡು ಅಂಗವನ್ನೂ ಕಣ್ಣಿಗೆ ಕಟ್ಟುವಂತೆ ಸಂಪೂರ್ಣವಾಗಿ ಚಿತ್ರಿಸಿದ 

ವನೆಂದರೆ--ನಮಗೆ ಚ ದ್ರ ಮಟ್ಟಿ ಗೆ 0 ಶತಮಾನದ ಕವಿಗಳಲ್ಲಿ ಲ 
ವಿರೂಪಾಕ್ಸೈ 3 ಪಂಡಿತನು ಒಬ್ಬನೇ ಒಬ್ಬ ಬಂದು ಹೇಳಬಹುದು. ರಾಸ್ಟ್ರಸ 
ರಿಗೂ-ದೇವತೆಗಳಿಗೂ ನಡದ ಆಕಾಶದಲ್ಲಿಯ ಯುದ್ದದಲ್ಲಿ, ಈ ವೀರಕವಿ 
ಕನ್ನಡಿಗರ ಘಕೊಂಟಿಗಾಲೆಗದ ಜೀವವನ್ನು ತುಂಬಿ, ಅದನ್ನು ಅಮರವಾಗಿ 
ಸಿದ್ಧಾನೆ. ಕನ್ನಡಿಗರೂ ಕನ್ನಡಿಗರ ಸಂಸ್ಥ ಸ ತಿಯೂ ಜಗತ್ತಿ ನಲ್ಲಿ ಇರುವ 
ವರೆಗೂ ವಿರೂಪಾಕ್ಷ ಪಂಡಿತೆನ ಹೆಸರು, "ಅತನ "ಚೆನ್ನ ಬಸವಪುರಾಣ' 
ದಲ್ಲಿಯ ತ್ರಿ ಪುರದ ಮುತ್ತಿಗೆಯ ಕತೆ ಇವು ೫ ಉಳಿದೇ 
ಇ ಜಳಕ 


* ಮೂಲ ಪದ್ಮದ ಗದ್ಯಾನುವಾದವಿದು. 


೪೪ ಕರ್ಣಾಟಕ ಜನಜೀವನ 


( ಕ್ರಿ. ಶೆ. ೧೭ನೆಯ ಶತಮಾನ ) 


« ಕಂಠೀರವ ನರಸರಾಜ ನಿಜಯ' ವನ್ನು ಬರೆದ, ಗೋವಿಂದ 
ವೈದ್ಯ (೧೬೪೮) ನು, ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡು ಆಳಿದ ಮೈಸೂರುದೊರೆ ಶ್ರೀಕಂಠೀರವ ನರಸರಾಜರ 
ಆಸ್ಕಾನಕವಿಯು. ಕಂಠೀರವ ನರಸರಾಜರ ಕಾಲವೆಂದರೆ ಅದು ನಾಡಿನಲ್ಲಿಯ 
ತುಂಬ ಅಶಾಂತಿಯ ಕಾಲ. ಆದುದರಿಂದಲೆ ಈ ದೊರೆಯ ಜರಿತ್ರವೆಂದರೆ 
ಬರಿಯೆ ಚಿಕ್ಕದೊಡ್ಡ ಯುದ್ಧಗಳಿಂದಲೆ ತುಂಬಿದೆ. ಇವೆಲ್ಲ ಯುದ್ಧಗಳನ್ನೂ 
ಗೋವಿಂದವೈದ್ಯನು ಕಣ್ಣಾರೆ ಕಂಡವನಾಗಿಯೆ ಇರಬೇಕು. ಇವನ 
ಕಾವ್ಯದ ವಸ್ತು ಐತಿಹಾಸಿಕವಾದುದರಿಂದ, ವರ್ಣನೆಗಳು ಕೇವಲ ವಾಸ್ತವ 
ಏಷಯಗಳಿಂದಲೆ ತುಂಬಿವೆ. . « ಕಂಠೀರವ ನರಸರಾಜ ವಿಜಯ' ದಲ್ಲಿ 
ಕೋಟಿಗಾಳೆಗದ ವರ್ಣನೆಯ ಸಂದರ್ಭಗಳು ನಾಲ್ಕೆಂಟು ಇವೆಯಾದರೂ, 
ಸಂಪೂರ್ಣ ವರ್ಣನೆ ಸಿಕ್ಕುವುದು ಆ ಕಾವ್ಯದ ೧೪ನೆಯ ಸಂಧಿಯಲ್ಲಿ. ಈ 
ಸಂಧಿಯಲ್ಲಿರುವ ೯೮ ಸಾಂಗತ್ಯಗಳು ಒಂದೊಂದೂ  ಕೋಟೆಗಾಳೆಗದ 
ವರ್ಣನೆಗೆ ಪರಿಪೋಷಕವಾಗಿರುವುವು. ಈ ಸಂಧಿಯುದ್ಧಕ್ಕೂ ಶ್ರೀರಂಗ 
ಪಟ್ಟಣಕ್ಕೆ ಲಗ್ಗೆ ಬಿದ್ದ ಸಂಗತಿಯು *ಥಿತವಾಗಿದೆ. ಲಗ್ಗೆ ಹಾಕಿದವನು 
ವಿಜಾಪುರದ ಬಾದಶಹನ ಸರದಾರನಾದ « ರಣಧೂಳಿಖಾನ್‌ ' ಎಂಬವನು. 
ಆತನಿಗೆ ದೇಶೀಯರಾದ ಕೆಲವು ಜನ ಕನ್ನಡ ಪಾಳೆಯಗಾರರೂ ನೆರವಾಗಿ 
ಬಂದಿದ್ದರು. ಲಗ್ಗೆ ಗೆ ಪ್ರಾರಂಭಿನಿರೆಂಡು ಖಾನನು ಸೈನ್ಯಕ್ಕೆ ಆಪ್ಟಣೆ 
ಯಿತ್ತೊಡನೆಯೆ :-- 


“ ಬಡಿದರು ಸನ್ನೆಯ ಭೇರಿ; ಡಮಾಮಿಯ 
ಕಡುರಭಸಕೆ ಬ್ರಹ್ಮಾಂಡ 

ಒಡೆಯಲು, ಚೌದೆಸೆ ಜಡಿಯಲು, ಭೂತಳ 
ನಡುಗುವಂದವನೇವೇಳ್ಸ್ಳೆ ! 


ಚಂಬಕ, ಡವುಡ್ಕೆ ನಪಿರಿ, ಬುರುಗಗಳುರೆ 
ಕೊಂಬಿನ ಕಾಳೆ, ಮವುರಿಯ, 

ಬೊಂಬುಳಿಡೋಳು, ನಿಸ್ಸಾಳಗಳಬ್ಬರ 
ತುಂಬಿತಾಕಾಶಮಂಡಲವ! ? 


ಕನ್ನಡಿಗರ ಕೋಟಿಗಾಳೆಗ ೪೫ 


ಈ ವಾದ್ಯಗಳ ಮೊರೆತವಲ್ಲದೆ 


66 ಬಿಲ್ಲ ಜೇವಡೆ, ಪಟುಭಟರ ಬೊಬ್ಬೆಯ ಬಲು 
ಘಲ್ಲಣೆ, ಹಯಹೇಷಾನಿನದ, 

ಕೊಲ್ಲಾರ ಬಂಡಿಯ ಚೀತ್ಕೃತಿ ತ್ರಿಜಗಕೆ 
ತಲ್ಲಣವಿತ್ತುವಾಶ್ರಣದೆ. 


ಮಹಮ್ಮದೀಯ ಸೈನಿಕರ ಕೂಗಾಟವನ್ನೂ ಕಾರ್ಯವನ್ನೂ 
ಕೂಡಿಯೆ ಹೇಳಿದ ಕವಿಯ ಪದ್ಯಗಳನ್ನು;ಅವನ ಭಾಷೆಯಲ್ಲಿಯೆ ಗದ್ದವನಾಗ್ನಿ 
ಳಗೆ ಕೊಡಲಾಗಿದೆ : 


«« ಜೀಗ ಫಿರಂಗಿಯ ಇಡು! ನಿಚ್ಛಣಿಕೆಯ ಪಿಡಿ! ಗುರಾಣಿ- 
ಖಂಡೆಯವ ತುಡುಕು! ಬಲು « ಜಬರುಜಂಗಿ' ಯಲಿ ಕೋಟಿಯನು 
ಹೊಡೆ! ಎಂಬ ಕಡುರಭಸಗಳು ಒಪ್ಪಿದುವು. ಸೊಪ್ಪಿನ ಹೊರೆಯಲಿ 
ಅಗಳ ಹೊಳಿಬಿಡು! ಆರ್ಭಟಿಯ ಬಾಣಗಳ ಮೇಲಕೇಳಿಸು! ಪೆಟಲ 
ಗುಂಡುಗಳಂ ತೂಳಿಸು! ಎಂಬ ಕೋಳಾಹಳ ಒಪ್ಪಿತು. ಕರಿಗಳ 
ಕೈಯಿಂದ ಕೋಟಿಯ ಕೆಡಹು! ಮೇಲಕೆ ಉರವಣಿಸಿ ಏರು! ಕಾಹಿ- 
ನವರ ತರಿ, ಇರಿ, ಹೊಡೆ! ಎಂಬ ಅಬ್ಬರ ಚೌದೆಸೆಯೊಳೆಗೆ ಮೆರೆದುದು, 
ಶರಾಗ್ರದಲಿ ತುಂಬಿದ ಕರಿಯ ಮದ್ದಿನ ಪೊಟ್ಟಣಗಳನು ಇಂಬು. 
ಗೊಳಿಸು! ಬಲುಸುರಂಗದ್ವಾರಗಳಿಗೆಲ್ಲ ತುಂಬಿಸು! ಎಂಬ ರಭಸವು 
ಒಪ್ಪಿತು. ತಳಮುಟ್ಟ ಕೋಟಿಯ ಅಗೆ! ದ್ವಾರಗಳ ಮಾಡಿ ಹೊಗು! 
ಅಡ್ಡಲಾದ ಅರಿಭಟರ ಮಿಗೆ ಬೀಳಲಿರಿ!- ಎಂಬ ಖಾನರ ಇಅಬ್ಬರವು 
ಗಗನಮಂಡಲದಿ ಮೊಳಗಿದುದು. ? 


ಮಹಮ್ಮದೀಯರ ಸೈನ್ಯವು ಲಗ್ಗೆಗೆ ಸನ್ನದ್ಧವಾದುದು ನಟಿ ೈರುಳಲ್ಲಿ 
ಎಂಬ ಮಾತು ಗೊತ್ತಿರಲಿ! ಆದುದರಿಂದಲೆ ಎಲ್ಲೆಲ್ಲಿಯೂ ದೀವಟಿಗೆಗಳು 
ಕಂಗೊಳಿಸುತ್ತಿದ್ದುವು. ಹೇಗೆಂದರೆ :-- 


6 ಖಳರ ಕೋಪಾಗ್ನಿ ನಾನಾಜಿಸೆಯೊಳಗಾಗ 
ಪಲವು ರೂಪಾದಂದದಲಿ | 
ತಳಿತುವು ಲಕ್ಕ ಸಂಖ್ಯೆಯಲಿ ಬೊಂಬಾಳದ 
ಹೊಳೆವ ದೀವಜಗೆಗಳಾಗ, ॥ 


೪೬ 


ಕರ್ಣಾಟಕ ಜನಜೀವನ 


ಕರಿಗಳಿಗೆಂಟು, ಕಾಲಾಳಿಗೆರಡು, ಬಲು. 
ತುರಗಕೆ ನಾಲ್ಕು, ಕೊಲ್ಲಾರ- 

ಹರಿವ ಬಂಡಿಗೆ ಹತ್ತು ದೀನಟಿಗೆಯ ಬಲು 
ಪರಿಗಣನೆಗಳೊಪ್ಪಿದುವು 1” 


2೬ 


ಪ ಭವ್ಯವಾದ ಬೆಳಕಿನಲ್ಲಿ ಖಾನ 


“4 ಜಿಸೆದೆಸೆಗೆ ಎರಡುಸಾಸಿರ ಏಣಿಗಳನು ಮಸಗಿ, ಮುಸುಕಿ, 
ಚೌದಿಕ್ಕಿನ ಕೋಟಿಯ ತೆನೆಗೆ ಸಂದಿಸಿ ಜೊಬ್ಬಿರಿದರು. ( ಅಲ್ಲದೆ) 
ಆಗಸವನು ತುಡುಕುವ ಮೇರುವೆಗಳ ಮೇಗೆ ಏರಿ, ಜೀಗದೆ ಪೆಟಲ 
ಗುಂಡುಗಳ ಮಳೆಯನು ಕರೆದರು. ಆಂಬಿನ ತುದಿಗೆ ಏರಿಸಿದ ಪೊಟ್ಟಣ 
ದುಫ್ಸಿನಲಿ ಇಂಬಾದ ಕಿಚ್ಚಕಾರಿಸುತ, ಕುಂಬಿನ ನಡುಗೆ ಎಚ್ಚು ಬೊಜ್ಬಿ 
ರಿದ್ಕು, ಊರೊಳಗೆ ( ಕಿಚ್ಚನ್ನು ) ತುಂಬಿದರು. ಅನೆಯ ಮೇಲೆ 
« ಜಬರುಜ೦ಗಿ ಗಳ ತಂದು ಆನಿಸಿ, ಭೋ ಎಂದೆನುತ ಖಾನಖಾನರು 
ಮುಂಬರಿದು, ಗುಂಡಿನ ಬಲುಸೋನೆಯ ಕರೆದರು. 


66 ಸುರುಸುರು ಸುರ್ರೆಂದು ಕೇಸುರಿಯ ಕರೆಯುತ ಮೊರೆದೇಳ್ವ 
ಬಾಣಗಳು ಆಗ ಸೈಕಾಲೆಡೆಯೊಳು ತುರುಗಿ ಪೊಯ್ದು, ಜನರಿಗೆ ಪಿರಿದು 
ಜೀಕಿಯನು ಜೀರಿದುವು. ( ಮತ್ತು ) ಆಂಬರವೆಲ್ಲ ಬಾಣಗಳ ಉರಿ; 
ಚೌದೆಸೆ ತುಂಬಿದ ಕೋನಿಯ ಗುಂಡು; ಕುಂಜಿನಿ ಸಿಂಗಾಡಿಯ ಅಂಚಿನ 
ಮಯವು ಹೀಗಾಗಿ ಎಲ್ಲೆಲ್ಲಿಯೂ ಇಂಬಿಲ್ಲದಂತಾಯಿತು. ಆಗ ಖಾನ. 
ಖಾನರು ಕುದುಕೆಯನು ಇಳಿದು, 4 ಗುರಾಣಿಯ ಹರಿಗೆಯ ಒದರಿಸಿ, 
ಖಡ್ಗವ ಜಳಪಿಸಿ, ತೊಡೆಯೊಳಗೆ ಕದುಬಿ, ಮದಮುಖದೊಳಗೆ ( ಕೋಟಿ- 
ಯನು) ಏರಿದರು. ಆನೆಗಳನು ಕೊಂಬುಗತ್ತಿ ಸಹಿತನಾಗಿ ನಾನಾ 
ದೆಸೆಯೊಳಗೆ ಉರುಜಿ, ಉಪ್ಪಿನ ಪಿತ್ತಿಯ ಹೊತ್ತಿಸಿ ( ಕೋಟಿಗೆ) 
ಆನಿಸುತ ಉರಿಯ ಸೂಸಿದರ್ಲು? 


«6 ಓ೦ದೊಂದು ಏಣಿಯೊಳು ಐನೂರು ಖಾನರು ನಿಂದು, ತಲೆ- 
ವರಿಗೆಗಳ ಸಂದಿಸಿ, ಬೊಬ್ಬಿರಿದು ( ಕೋಟಿಯನು) ಏರಿದರು. (ಆಗ) 
ಜಾಡಿಸಿ ಬರುವ ಪೆಟಲ ಗುಂಡುಗಳ... ಈಡಿರಿದು ಅರಿವ ಬಾಣಗಳ 
ನೋಡದೆ ( ಗಣಿಸದೆ), ಹೆಣಗಳ ತುಳಿಯುತ್ತ (ಆ) ಖಾನರು 


ಕನ್ನಡಿಗರ ಕೋಟಿಗಾಳೆಗ ೪೭ 


ಕೋಟಿಯ ತಿನೆಗೆ ಕೈಯ ನೀಡಿದರು. ಹತ್ತಿ ನೋಡಿದರೆ ಇನ್ನೂ ಎರಡು 
ಸುತ್ತಿನ ಕೋಟಿ; ಒತ್ತಿನಲಿ ಅಗಳು. ಕಂದಕವು; ಮತ್ತೆ ರಾಟಳದ 
ಸೂತ್ರದ ಯಂತರಗಳ ಬಿತ್ತರವನು ಕಂಡರು'' 


ಮೊದಲನೆಯ ಸುತ್ತು ಕೋಟಿಯನ್ನು ಅನೇಕ ಜನ ಮಹಮ್ಮದೀಯ 
ವೀರರೂ ಅವರ ಪಕ್ಗೈದ ಹಿಂದೂ ವೀರರೂ ತಂತಮ್ಮ ಅನುಯಾಯಿಗಳೊಂದಿಗೆ 
ಹತ್ತಿ ಬಂದರು. 


«« ಹಸಿದಿದ್ದ ಸಿಂಹದ ಗುಹೆಯನ್ನು ಎರಳೆಯ 
ಶಿಶುಸಂಕುಳ ಮುತ್ತುವಂತೆ | 

ವಸುಧೇಶ ನರಸೇಂದ್ರನ ಪುರವನು ರಿಪು- 
ವಿಸರ ಮುಸುಕಿತೇನೇಳ್ಳೆ? 


ಸಲೆ ಸೇರಿಸಿದೇಣಿಗಳ ಮೇಲೆ ಸುಭಟರು 
ತಲೆವರಿಗೆಯನೊಡ್ಡಿ ಕೊಳುತ 

ಅಲಗಿನ ಗಾಯವನೆಣಿಸದೆ ಹೆಣಗಳ 
ತುಳಿತುಳಿದೊಡನೇರಿದರು. 


ನೇಜೆಯಗಳ ಗಾಯ, ಪೆಟಲ ಗುಂಡುಗಳ ಸ- 
ಮಾಜದಾರ್ಭಟಿಗೆ ಕಂಗೆಡದೆ 

ಫೌಜುಫೌಜಾಗಿ ಬೊಬ್ಬಿರಿದೇರುವರಿಭಟ- 
ರೋಜೆಯನೇನ ಬಣ್ಣಿ ಸುವೆ ತಿ 


ಆಗ ಕಂಠೀರವನರಸರಾಜನು ತನ್ನ ಸೇನಾಪತಿ ನಂಬರಾಜನನ್ನು 
ಕರೆದು “ ನೀನು ಈಗಲೆ ನಮ್ಮ « ಗಡಿಮನ್ನೆಯ' ರನ್ನು ಕರೆದು, ಅಪ್ಪಣೆ 
ಮಾಡಿ ಲಗ್ಗೆ ಗೇರಿದ ರಿಫುಬಲವನ್ನು ಯೆಮಸ ಸಕ್ಕಟಿ ಸು” ಎಂದು 
ಹೇಳಿದ. ಆಗ ನಂಜರಾಜನು ಒಡೆಯನ ಮಾತಿಗೆ: «ಹಸಾದ' ಎಂದು 
ಹೇಳಿ, ಆ ಕ್ಲಣವೆ ನಾಲ್ಕೂ ದಿಶೆಗೂ ಗಡಿಯ ಮನ್ನೆಯರನ್ನು ಅಟ್ಟಿ 
ಸಾಹಸವ ಮಾಡಿಸಿದ. 


"6 ಓಡನಾಗ ಕಂಠೀರವೇಶ್ವರನಾಳುವ ಪೊಡವಿಯ ಬಲುಮನ್ನೆ ಯರು 
“ತಡೆಯದೆ ಲಗ್ಗೆ ಗೇರಿದ ಖಾನಖಾನರ ಕಡಿದೋಡಿಸುವುದೇನನೆಂಜಿ?'' 


೪೮ ಕರ್ಣಾಟಕ ಜನಜೀವನ 


« ಏನನೆಂಬೆ?' ಎಂದು ಹೇಳಿದ ಗೋವಿಂದ ವೈದ್ಯನು, ಮೈಸೂರಿನವರ 
ಸೋಟಿಗಾಳೆಗದ ಸಾಹಸ-ಶೌರ್ಯಗಳನ್ನು ಮನವಾರೆ ಕೊಂಡಾಡದೆ 
ಬಿಟ್ಟಿಲ್ಲ. ಅವನು ಹೇಳುತ್ತಾನೆ 


«« ಓಂಡು.ಓಂಡಿನಲಿ ಏಣಿಯ ಮೇಲೆ ಏರಿ, ಮುಂಕೊಂಡು 
ಉರುಬುವ ರಿಪುಬಲದ ಸಿರಗಳ ಖಂಡಿಸಿ, ಮರುಳ್ಗಳ ಕೊರಳಿಗೆ ಮಾಲೆ 
ಹಾಕಿದರು. ಭಲ್ಲೆಯದಿಂದ ಇರಿದು, ಖಾನರ ಕರುಳ್ಗಳ ಸರಮಾಲೆಗಳ 
ಬೇಗ ತೆಗೆದು ಭೂತಗಳ ಕೊರಳೊಳಗಿಕ್ಕಿ ಉನ್ನತಸಾಹಸವ ಮೆರೆದರು.” 


6 ಆರನು ನೋಡಿದರೂ ಜವದಾಡೆಯ ತಿರಿಗುಳ ಪೂರೈಸಿದ 


ಗಾಯದನರು. ಆರ ನೋಡಲು ನೇಜೆಯದಲಗಲಿ ನೊಂದ ಮಾರಣ 
ದವರು | ೫ 


6 ಕನಿದು ಕೋಟೆಯ ತೆನೆಗೆ ಉರುಬುವ ಖಾನರನು 4 ಕರಾಚೂರಿ' 
ಯಿಂದ ತಿನಿಯೆ, ಕೆಳಗೆ ತಲೆಯಾಗಿ ಸುರುಳಿ ಬಿದ್ದ (ಆ) ಅಸುರರ 
ಹವಣನು ಈಶ್ವರ ತಾನೆ ಬಲ್ಲ. ಚಿಗಿದು ಆಳ್ವೇರಿಗಿಳಿನ ಖಾನ- ಖಾನರ 


ಮುಂದಲೆಗಳ ನಗುತ ಪಿಡಿದು, ಆಯುಧಗಳ ಉಗಿದು, ಶಿರಗಳ ಖಂಡಿಸಿ 
ಅಗಳಿಗೆ ಇಟ್ಟರು. ? 


ಹೀಗೆಯೆ 
6 ವಸುಧೇಶ್ವರ ಕಂಠೀರವ ಸಾಕಿರ್ಜೆ 
ಅಸಹಾಯ ಶೂರ ಮನ್ನೆಯರು 
ದೆಸೆದೆಸೆಯೊಳು ಕೋಟೆಗಡರ್ವ ಖಾನರುಗಳ 


ಹುಸುರಿದರಿದು ಕೆಡಹಿದರು.?' 


ಮೈಸೂರಿನ " ಹಳೆಯ ಪೈಕದ ಭಟರೂ ಕೋನಿಯ ಭಟರೂ' 
ವೈರಿಗಳ ತಲೆಗಳನ್ನು ಜೆಂಡಾಡಿದರು. ಅಲ್ಲದೆ ಏರಿಬರುತ್ತಿರುವ ತುರುಕರ 
ಸ ಇನ್ಯವನ್ನು ಜೆದರಿಸುವುದಕ್ಕೆ ಇನ್ನೂ ಹಲ ವು ಉಪಾಯಗಳನು ಸೆ 
ಮಾಡಿದರು :- 


ಲ್ಸ 


4 ಏಣಿಗಳಿಗೆ ಕನೆಗೋಲುಗಳನು ತಂದು ಆನಿಸಿ ( ಅವುಗಳನ್ನು ) 
*ೆಡೆನೂಕಲು, ಆಗ ತುರುಕರ ಮಾರ್ಬಲ ಗೋಣಡಿಯಲಿ ( ತಲೆ. 
ಕೆಳಗಾಗಿ) ಬಿದ್ದು ಪ್ರಾಣನ ನೀಗಾಡಿದುದ್ದು?? 


ಕನ್ನಡಿಗರ ಕೋಟಿಗಾಳೆಗ 


44 ತೊಲೆಗಳೊಳಗೆ ದಸಿಗಳ ಪೆಟ್ಟಿ ( ಚೂಪಾದ ಗೂಟಗಳನ್ನು 
ಜಡಿದು) ಕೋಟಿಯ ಲಂಥಿಪ ಬಲುಮೆಕಾರರ ಮೇಲೆ ನೂಳೆ, ತಲೆ- 
ಮೈ-ಕೈ ಕಾಲೊಳು ಗೂಟಗಳು ಮೂಡಿ ( ಹಲವರು) ಜೀವಗಳನು 
ತೊರೆದರು.” 


«« ಎತ್ತುಗಲ್ಲುಗಳೆಂಬ ಕಲ್ಲು, ಕವಣೆಗಲ್ಲು (ಇವು) ಒತ್ತಿದ ಗಾಯ- 
ಗಳಿಂದ ನೆತ್ತಿಗಳೊಡೆದು, ಕೈಕಾಲು ಉಡಿದು, ಆಗಳೊಳು ( ಬಿದ್ದು ) 
ಸತ್ತವರಿಗೆ ಲೆಕ್ಕವೆ ಇಲ್ಲ. ಖಂಡೆಯ (ಕತ್ತಿ) ಗಳ ಪೆಟ್ಟನೊಳಗೆ ಗುರಾಣಿ 
( ಢಾಲು) ಗಳ್‌ ತುಂಡಿಸಿ, ತಲೆ ಸೀಳಾಗಿ, ಸಿಂಗಾಡಿ (ಬಿಲ್ಲು) ಖಂಡಿಸಿ, 
ದೊಣೆಯ (ಬತ್ತಳಿಕೆ) ಅಂಬು ಪುಡಿಯೆದ್ದು ಖಾನರಾಜಿ ದಿಂಡುರುಳಿತು.” 


44 ಕರಿಯ ಮದ್ದಿನ ಪೊಟ್ಟಣಗಳ ಹೊತ್ತಿಸಿ ಭರದಿಂದ ಮೇಲೆ 
ಇಡುತ್ತಿರಲು ಗಡ್ಡ, ಮಂಡೆ, ಮೇಲ್ಮೀಸೆ ಸೀಕರಿಯಾಗಿ, ನೆಲದೊಳಗೆ 
ಉರುಳಿಬಿದ್ದರು. ( ಅದರಂತೆಯೆ) ಉಪ್ಪಿನ ತಿತ್ತಿಗಳನು ಬೇಗ 
ಹೊತ್ತಿಸಿ ತಪ್ಪದೆ ಆನೆಗಳ ಮೇಲೆ ಇಡಲು, ಕಪ್ಪಿನ ದೇಹಗಳ್‌ ಸೀದು, 
ಮುನ್ನೂರು ಆನೆ ಭೂಮಿಯಲಿ ಕುಪ್ಸಳಿಸಿದುವು.'' 


4 ತಳಿಗಳನು ಮುರಿದರು. ಮೇರುವೆಗಳನ್ನು ಸುಟ್ಟು, ಸುರಂಗ 
ಗಳ ದ್ವಾರದಲಿ ಕರಿಯ ಮದ್ದನು ತುಂಬಿ ಹೊತ್ತಿಸಿ, ಖಾನರನು ಕರಿಕು. 
ಮಾಡಿದರು.” 


46 ನೆಲ್ಲಿಯಕಾಯ್ದ ಳನು ಹೆಗ್ಗುದಿಗೆಯೊಳಿಡೆ ಅವು ಚೆಲ್ಲವರಿದು 
ಬೀಳುವಂತೆ, ಬಲ್ಲಿದರಾದ ಖಾನರೆಲ್ಲರೂ ಹಲ್ಲು ಕಿರಿದು ಅಗಳೊಳಗೆ 
ಖಿದ್ದರು,'' 


ಆಗ ನಡೆದುದೇನೆಂದರೆ : 
6 ಲಗ್ಗೆಯನೇರುವೊಡೈದಿದ ಖಳಬಲ- 
ಮೊಗ್ಗರ ಮುರಿದು, ಹಿನ್ನೆಲೆಗೆ 
ಜಗ್ಗನೆ ಜರಿದೋಡಿದರು ದೆಸೆದೆಸೆಗಾಗ 
ದುರ್ಗದ ಭಟರ ಉರುಬಿಂದ! ” 


೭..ಪಿಪಿಪಿ೨. 


೪೯ 


೫೦ 


ಕರ್ಣಾಟಕ ಜನಜೀವನ 


ರ 


6 ಎನ್ನ ಬಿಡೆಲೆ ಸ್ವಾನಾ, ತನ್ನ ಬಿಡೀ ಕ್ಷಣ- 
ವೆನ್ನುತ ಬಲು ತೀವ್ರದಿಂದ 

ಮನ್ನೆಯರುಗಳು ಮೂದಲಿಸಿ, ಮುತ್ತಿದ ರಿಪು- 
ಗುನ್ನಿಗಳನು ತೂರಿದರು.'' 


ರೆ 


«« ಪುರಶಳ ಲಗ್ಗೆ ಗೇರಿದ ಖಾನ-ಖಾನರ 
ಮುರಿಯಲಿರಿದು ಬೀಳಗೆಡಹಿ, 

ದುರಗಲಿ ಕಂಠೀರನೇಂದ್ರ ಸುಭಟರನು 
ಹೊರಕಾಹ ಬಲಿದ ಪಟ್ಟಣಕೆ. 


ರ 


4 ಬಳಸಿದ ತಳಿಯ ಮುರಿದು, ಮೇರುವೆಗಳ 
ಬಲು ಶಿಖಿಗಾಹುತಿಯಿತ್ತು, 

ಸಲೆ ಸುರಂಗದ ಘಾತವ ಹೂಳಿದರಾಗ 
ತಳುವದೆ ಹೊರಕಾಹಿನವರು '' 


ರೆ 


ಹೆಣಗಳನೆಶ್ತುವರುರುಬಿ ಚೌದೆಸೆಯಲಿ 
ರಣಕಿದಿರಾದ ತುರುಕರ 

ಶ್ಷಣದೊಳೆಗಿದಿರಾಗ ಬೀಳಗೆಡಹಿ, ಶೌರ್ಯ 
ದಣಿಯೆ ಮೆರೆದರೇವೇಳ್ಸಿ ? 


ಹದಿನೇಳನೆಯ ಶತಮಾನದ ಮಧ್ಯದಲ್ಲಿ ಬಲುಬಂಟಿನಾದ ದೊರೆಯ 


ಸಾವಿಹಾವ್ಯದಲ್ಲಿಯೆ ಬದುಕಿ ಬಾಳಿದ ಗೋವಿಂದ ವೈದ್ಯನು, ನಿಜವಾಗಿಯೂ 
ಕನ್ನಡಿಗರೆ ಮಾಡಿದ ಕೋಟಿಗಾಳೆಗವನ್ನು ಬಣ್ಣಿನಿದ ಬಗೆಯಿದು. ಇದನ್ನು 
ಓದುತ್ತಿರುವಾಗ ಆ ಕಾಳೆಗದ ಚಿತ) ಕಣ್ಣೆದುರು ಕಟ್ಟಿ, ನಮ್ಮನ್ನು ನಾವೆ 
ಮರೆತು ಬಿಡುವಂತಹ ಉತ್ಸಾಹದಲ್ಲಿ ಹೆಮ್ಮೆಯಲ್ಲಿ— ನಮ್ಮನ್ನು ಓಲಾಡಿ 
ಸುವನು ಕವಿ. ಈ ಗೋವಿಂದ ಮೈದ್ಯನ ಕೋಟಿಗಾಳೆಗವನ್ನು ಓದಿದ ಮೇಲೆ, 


ಕನ್ನಡಿಗರ ಕೋಟಿಗಾಳೆಗ ೫೧ 


ಇವನಿಗಿಂತ ಹಿಂದಿನ ಕವಿಗಳು ಹೇಳಿದ್ದ ಕೋಟಿಗಾಳೆಗದಲ್ಲಿಯ ವಾಸ್ತ,- 
ವಾಂಶಗಳೂ, ಕಲ್ಪನೆಗಳೂ ಗೊತ್ತಾಗುವುವೆಂದು ಹಿಂದೊಮ್ಮೆ ನಾನು 
ಹೇಳಿದ ಮಾತು ದಿಟವೆ ದಿಟಿವೆಂದು ಎನಿಸದಿರದು. 


೭. ಪರಿಭಾಷಾ ಸ್ಪಷ್ಟೀಕರಣ 


ಇದುವರೆಗಿನ ಈ ಬರೆಹದಲ್ಲಿ ಉಪಯೋಗಿಸಲಾದ ಕೋಟೆಯ ರಚನೆಗೆ 
ಸಂಬಂಧಿಸಿದ ಶಬ್ದಗಳೂ, *ಕೋಟಿಗಾಳೆಗಕ್ಕೆ ಸಂಬಂಧಿಸಿದ ಶಬ್ದಗಳೂ 
ಅಲ್ಲಲ್ಲಿಯ ಸಂದರ್ಭಗಳಿಗೆ ಅನುಸಾರವಾಗಿ ಅರ್ಥವನ್ನು ಸೂಚಿಸಿಯೆ ಸೂಚಿ- 
ಸುತ್ತವೆ. ಆದರೂ ಕೆಲವೊಂದು ಶಬ್ಬಾರ್ಥಸ್ತ್ಪರೂಪವನ್ನು ಸ್ಪ ಪ್ಟ್ರೀಕರಿಸಲೇ 
ಬೇಕಾಗುತ್ತದೆ. ನಮ್ಮಲ್ಲಿಯ ಬೇರೆ' ಬೇಕೆ ಪರಂಪರೆಗಳ ವಿಚ್ಛಿತ್ತಿಯ 
ಮೂಲಕ, ಇಂದು ಅಧಿಕೃತವೆಂದು ಮನ್ಸಿಸಲಾಗುವ ನಿಘಂಟುಗಳಲ್ಲಿ ಕೊಡ 
ಅನೇಕ ಕನ್ನಡ ಶಬ್ದಗಳ ಸೆ ಸೇರ್ಪಡೆಯಿಲ್ಲ. ಸೇರ್ಪಡೆಯಾದ ಅನೇಕ ಶಬ್ದ 
ಗಳಿಗೆ ಸರಿಯಾದ ಅರ್ಥ ದೊರೆಯುವುದಿಲ್ಲ. ಆದುದರಿಂದ ಕೋಟಿಗಾಳೆಗಕ್ಕೆ 
ಸಂಬಂಧಿಸಿದ ಕೆಲವು ವಶಿಷ್ಟ ಶಬ್ದಗಳ ಅರ್ಥವನ್ನೂ, ಕೆಲವು ಯುದ್ಧೋಪ 
ಕರಣ ವಾಚಕಶಬ್ದಗಳ ಸ್ವ ರೂಪಪರಿಚಯವನ್ನೂ ಇ ವಿವರಿಸಲಾಗಿದೆ. 


ಹುಲಿನೊಗ 


ಕೋಟಿಯ ಹೆಬ್ಬಾಗಿಲಿಗೆ « ಹುಲಿಮೊಗ' ಎಂಬ ಹೆಸರಿದೆ. ಇದು 
ರೂಪಕರಾಜ್ಯಕ್ತೆ ಸೇರಿದ ಶಬ್ದ. ಕನ್ನಡದಲ್ಲಿ ಹುಲಿಗಿರುವ ವೀರಸ್ಕಾನವು 
ದೊಡ್ಡದು. ಕೋಟೆಯ ಭವ್ಯತೆ- ಭೀಕರತೆಗಳ ಮೂಲಕ ಅದನ್ನು ದೊಡ್ಡ 
ದಾದ ಹುಲಿಯೆಂದು ಕಲ್ಪಿಸಿ, ಅದರ ಹೆಬ್ಬಾಗಿಲನ್ನು 4 ಹುಲಿಮೊಗ ' 
ವೆಂದು ಕರೆದಿದ್ದಾರೆ. ಈ ಹೆಬ್ಬಾಗಿಲನ್ನು ಪ್ರವೇಶಿಸುವ ಶತ್ರುಸೈನಿಕರು 
ಹುಲಿಯ ಬಾಯಿಗೆ ಬಿದ್ದಂತೆಯೆ ಎಂದು ಭಾವನೆಯುಂಟಾಗುವಷ್ಟು ಅಲ್ಲಿ 
ಜಾಗೃತವಾದ ಕಾವಲೂ ತೀಳ್ಸ್ಸೃವಾದ ಶಸ್ತ್ರಾಸ್ತ್ರಗಳೂ ಇರುತ್ತಿದ್ದುವು. 
ಕನಕದಾಸರದೊಂದು ಪದ್ಯದಲ್ಲಿಯ ವರ್ಣನೆ ನೋಡಿದರೆ, ಹೆಬ್ಬಾಗಿಲಿನ 
ಎರಡೂ ಕಡೆಯ ಕೊತ್ತಳಗಳು ನಿಂತ ಎರಡು ಹುಲಿಗಳೆಂದೂ, ಅಗಸೆಬಾಗಿಲು 
ಅವುಗಳ ತೆರೆದ ಬಾಯಿಯೆಂದೂ ವರ್ಣನೆಯಿದೆ. 


೫೨ ಕರ್ಣಾಟಕ ಜನಜೀವನ 


ಅಂಬುಗೆಂಡಿ 

ಕೊತ್ತಳಗಳಿಗೂ, ಅಟ್ಟಣೆಗಳಿಗೂ, ತೆನೆಗಳ ಮಧ್ಯದಲ್ಲಿಯೂ 
«ಅಂಬುಗಂಡಿ? ಗಳು ಇರುತ್ತಿದ್ದುವು. ಯುದ್ಧಕಾಲದಲ್ಲಿ ವೈರಿಗಳಿಂದ 
ತಮಗೆ ತೊಂದರೆಯಾಗದಂತೆ ಈ ಕಂಡಿಗಳ ಹಿಂದೆ ನಿಂತು *ಅಂಬಂ' 
(ಬಾಣ) ಗಳನ್ನು ಹೊಡೆಯಲು ಅನುಕೂಲವಾಗುತ್ತಿದ್ದಿತು. ತುಬಾಕಿ- 
ಕೋವಿಗಳು ಬಂದಮೇಲೆ, ಅವುಗಳನ್ನೂ ಈ ಅಂಬುಗಂಡಿಯ ಮೂಲಕ 
ಹೊಡೆಯುತ್ತಿದ್ದರು. ಇವುಗಳ ರಚನೆಯು ಇವುಗಳ ಮೂಲಕ ಗುರಿ 
ಯಿಟ್ಟು ಶೆ ಹೊಡೆದರೆ, ಮುತ್ತಿದ ಶತು )ಸೈನ್ಯದ ಮೇಲೆಯೆ ಅಸ್ತ್ಯಗಳು ಬೀಳು 
ವಂತೆ ಇರುತ್ತಿದ್ದಿತು. 


ಕುದುರೆಗಂಡಿ 
ಶತ್ರುಗಳು ಮುತ್ತಿಗೆ ಹಾಕಿದಾಗ, ಕೋಟೆಯೊಳಗಿನವರು ಕುದುರೆ 
ಗಳನ್ನು ಹೊರಕ್ಕೆ ತಂದು ಅಗಳಿನಲ್ಲಿ ನೀರುಕುಡಿಸಲಿಕ್ಕೆಂದು- ಕೋಟೆಯ 
ಇಸ್ಕೃಟ್ಟಿ ನ ಸ್ಥಳದಲ್ಲಿ ಮಾಡಿದ ಚಿಕ್ಕ ಬಾಗಿಲುಗಳು, 


ನೀರುಗಂಡಿ 
ಈ « ನೀರುಗಂಡಿ' ಯನ್ನು "ದಿಡ್ಲಿ' ಯೆಂಬ ಹೆಸರಿನಿಂದಲೂ 
ಕರೆಯುವರು. ಕೋಟಿಯೊಳಗಿನವರು ನೀರನ್ನು ತರಲಿಕ್ಕೆಂದು ರಚಿತವಾದ 
ತೀರ ಚಿಕ್ಕ ಬಾಗಿಲುಗಳಿವು. 


ಜೋರಕಂಡಿ 


ಸಂದರ್ಭಬಂದರೆ ಯಾರಿಗೂ ಕಾಣದಂತೆ ಕಳ ತನದಿಂದ ಪಾರಾಗಿ 
ಹೋಗುವುದಕ್ಕೆ ರಚಿಸಿದ ಗುಪ್ತದ್ವಾರಗಳಿವು. ಇಂತಹ ಗುಪ್ತದ್ವಾರಗಳು 
ನೆಲದೊಳಗಿಂದ ಇದ್ದರೆ ಅವುಗಳನ್ನು « ಸುರಂಗ' ಎಂದೊ, « ಬಿಲದ್ವಾರ ? 
ಎಂದೊ ಕರೆಯುತ್ತಿದ್ದರು. 


ಡೆಂಕಣಿ 
ಕನ್ನಡದಲ್ಲಿಯ ಕೋಶಕಾರರೆಲ್ಲರೂ ಇದಕ್ಕೆ « ಧ್ವಜಸ್ತಂಭ' ಎಂದು 
ಅರ್ಥ ಹೇಳಿರುವರು. ಆದರೆ ಕೋಟಿಗಾಳೆಗದಲ್ಲಿ « ಮಾರಿನೊಗೆದ 
ಡೆಂಕಣಿ' ಮಾಡುವ ಹಿಂಸಾಕಾರ್ಯವನ್ನು ನೋಡಿದರೆ, ಅದೊಂದು 


ಕನ್ನಡಿಗರ ಕೋಟಿಗಾಳೆಗ ೫೩ 


ಭವ್ಯವಾದ ಆಯುಧವಿಶೇಷವೇ ಎಂಬುದನ್ನು ಯಾರೂ ಒಪ್ಪಿ ಕೊಳ್ಳ 
ಬಹುದು. ಕೋಟೆಯ ಮೇಲೆ ಯಾವಾಗಲೂ ಇವು ಕಾಪಿನ ಎಚ್ಚರಿಕೆಯ 
ಚಿಹ್ನವನ್ನು ಸೂಚಿಸುತ್ತ ಸೆಡೆದುಕೊಂಡು ನಿಂತಿರುತ್ತಿದ್ದುವು, ಯುದ್ಧವಿಲ್ಲದ 
ಕಾಲದಲ್ಲಿ ಈ ಡೆಂಕಣಿಗಳಿಗೆ ಧ್ವಜಪಟಗಳನ್ನು ಕಟ್ಟುತ್ತಿದ್ದರೂ ಸಟ್ಟುತ್ತಿರ- 
ಬಹುದು. ಡೆಂಕಣಿಯೆಂಬುದು ಆಯುಧವೆ ಅಲ್ಲದೆ ಕೇವಲ ಧ್ವಜಸ್ತಂಭ 
ವಲ್ಲ. ಯುದ್ಧಕಾಲದಲ್ಲಿ ಇವುಗಳನ್ನು ನೆಲಕ್ಕೆ ಬಾಗಿಸಿರುತ್ತಿದ್ದರೆಂಬುದಾಗಿ 
ಮಂಗೆರಸನು ಹೇಳುವನು. 


ಮರುಳ ಗೈ 
ಡೆಂಕಣಿಯ ಜೊತೆಯನ್ಲಿಯೆ ಇದನ್ನೂ ಹೇಳುವರು. «ಮರುಳ್‌ ' 
ಎಂದರೆ ಭೂತ-ಪಿಶಾಚಿಗಳು. ಅವುಗಳ ಕೈಯೆಂದು ಇದಕ್ಕೆ ಹೆಸರಿದ್ದ ಮೇಲೆ 
ಇದು ತುಂಬ ಭೀಕರವಾಗಿರಬೇಕು; ಭವ್ಯವಾಗಿರಬೇಕು. « ಮರುಳ್ಳೈ 
ಗಳಿಂ ತೂಂತರ್‌ ' ಎಂದರೆ ಚುಚ್ಚಿದರು-ಎಂದು ಚೆನ್ನ ಬಸವ ಪುರಾಣ 
ದಲ್ಲಿ ಹೇಳಲಾಗಿದೆ. 


ಶತಸ್ಸಿ 

ಪ್ರಯೋಗಿಸಿದೊಡನೆಯೆ ನೂರಾರು ಜನರ ಪಾ ಣವನ್ನು ತೆಗೆದುಕೊಳ್ಳು 
ವಂತಹ ಮದ್ದುಗುಂಡಿನ ಆಯುಧವಿದು. ಬಹುಶಃ ತೋಫಿಗೇ ಸಂಸ್ಕೃತಜ್ಞ ಸರು 
ಈ ಹೆಸರನ್ನು ಇಟ್ಟಿರಬಹುದಾಗಿದೆ.  "ಥಿರಂಗಿ' ಎಂದರೂ ತೋಫು. 
ಮಂಗರಸನು ಹೇಳಿದ " ಲೋಹಯಂತ್ರ' ಡೆಗ್ಗೆವರ' ಗಳೂ ತೋಫು 
ಗಳೇ ಆಗಿರಬಹುದೆಂದು ಅವುಗಳ ಅಲ್ಲಿಯ ಸ್ವರೂಪಗಳ ಮೂಲಕ ಹೇಳ 
ಬಹುದು. 4 ಜಬರುಜಂಗಿ' ಯು « ಜಬರ೯ಜಂಗ್‌ ' ಎಂಬ ಯಾವನೀ- 
ಶಬ್ದದ ಅಪಭ)ಂಶರೂಪ. ದೊಡ್ಡ ತೋಫನ್ನು ಈ ಹೆಸರಿನಿಂದ ಕರೆಯು 
ತ್ತಿದ್ದರು, 


ಹೆಬಿಲು 


ಇದು ಅನುಕರಣವಾಚಿಯಾಗಿ ಬಂದ ಶಬ್ದ. ಫಟಾಕಿಯಂತೆ ಇದು 
ಶಬ್ದಮಾಡುತ್ತಿದ್ದಿತು. ಇದೂ ಮದ್ದನ್ನು ಉಪಯೋಗಿಸಿ ಮಾಡಿದುದೆ. 
« ಉಪ್ಪಿನ ತಿತ್ತಿ' "ಕರಿಯ ಮದ್ದಿನ ತಿತ್ತಿ' ಇವೆಲ್ಲ ಇದೇ ಜಾತಿಯಲ್ಲಿ 
ಬರುವುವು. « ಚೇಳುಬಾಣಗಳ ರಾಟಳ ' ವೂ ಮದ್ದಿನಿಂದ ಸಿದ್ಧಗೊಳಿಸಿ- 
ದುದೇ ಇರಬೇಕು. 


೫೪ ಕರ್ಣಾಟಿಕ ಜನಜೀವನ 


ಲಾಳಿ 
ಜೇಡರ «ಲಾಳಿ' ಯನ್ನು ಅನೇಕರು ನೋಡಿರಬಹುದು. ಹಾಗೆಯೆ 
ಸಿಡಿದಾಡುವ, ಒಂದು ಇಬ್ಬದಿ ಮೊನೆಯ ಜಡವಾದ ಚಿಕ್ಕ ಆಯುಧವಿದು. 


ಈಟಿಗಿರುವ ಚೀರೆ ಬೇರೆ ನಾಮ- ರೂಪಗಳು 


ಭಲ್ಲೆಯ, ನೇಜೆಯ, ಕುಂತ ಕೊಂತ್ಯ, ಸಬಳ, ಇಟ್ಟಿ, ಹೇರಿಟ್ಟಿ, 
ಸಿಲುಕಿಟ್ಟಿ. 


ಕತ್ತಿಯ ಬೇರೆ ಬೇರೆ ನಾಮ- ರೂಪಗಳು 


ಕೈಗತ್ತಿ, ಖಂಡೆಯ, ಸೊರಟಿಯ ಕತ್ತಿ, ಬಾಳಗತ್ತಿ, ಕರಾಚೂರಿ, 
ಸುರಗಿ, ಕೈಸುರಗಿ, ಬಾಕು, ಕೊಂಬುಗತ್ತಿ ( ಆನೆಯ ಕೋರೆಗಳಿಗೆ ಕಟ್ಟುವ 
ಕತ್ತಿ). 


ಪಂದಿದಲೆ 
ಹಂದಿಯ ತಲೆಯ ಶಕ್ತಿಯೂ ಅವುಗಳ ಕೋರೆಹಲ್ಲುಗಳ ಮೊನೆಯೂ 
ಅದರಿಂದ ಏಟು ತಿಂದವರಿಗೇ ಗೊತ್ತು. ಅದೇ ಆಕಾರದ, ಅದೇ ಶಕ್ತಿ- 
ಗುಣಗಳುಳ್ಳ ಈ ಆಯುಧಗಳು, ಕೋಟಿಯ ಮೇಲೆ ಯಾವಾಗಲೂ ಇದ್ದೇ 
ಇರುತ್ತಿದ್ದುವು ಈ (ಪಂದಿದಲೆ' ಯಂತೆಯೆ « ಮಕರವಮುಖ' 
( ಮೊಸಳೆಯ ಬಾಯಿ ) ಎಂಬ ಆಯುಧವಿದ್ದುದೂ ಗೊತ್ತಾಗುವುದು. 


ಹಾನಿನ ಹೇಳಿಗೆ 
" ಹೇಳಿಗೆ' ಎಂಬುದು « ಪೇಟಿಕಾ' ಎಂಬುದರ ಅಪಭ೦ಶರೂಪ, 
ಮುತ್ತಿಗೆ ಹಾಕಿದವರನ್ನು ಕಚ್ಚಿಕೆಡಹುವಂತೆ, ಅನೇಕ ಹಾವುಗಳನು ಸ ಹಿಡಿದು 
ಹಿಡಿದು ಪೆಟ್ಟಿಗೆಗಳಲ್ಲಿ ಹಾಕಿ ಕೋಟಿಗಳ ಮೇಲೆ ಇಟ್ಟಿರುತ್ತಿದ್ದರು. 


ತಳಿ-ಮುಳುವೇಲಿ 
ಹೋಶಕಾರರು «(ತಲಾ ಎಂಬುದಕ್ಕೆ ‘ ಸ್ಕ್ಯೂಲದಾರು ' ಎಂಬು 
ದಾಗಿ ಹೆಸರನ್ನು ಕೊಟ್ಟಿದ್ದಾರೆ. ಎಂದರೆ ದೊಡ್ಡದಾದ ತೊಲೆ ಎಂದರ್ಥ 
ವಾಗುವುದು, " ನೂಂಕುದಳಿ' ಎಂಬುದಿನ್ನೊಂದು 4 ತಳಿ) ಯನ್ನೊಡ- 


ಕನ್ನಡಿಗರ ಕೋಟಿಗಾಳೆಗ ೫೫ 


ಗೊಂಡ ಶಬ್ದವಿದೆ. ಕೋಟಿಯನ್ನೇರಿ ಬರುತ್ತಿರುವ ಶತ್ರು ಸೈನಿಕರನ್ನು ಈ 
« ನೂಂಕುದಳಿ' ಗಳಿಂದ ನೂಕುತ್ತಿದ್ದರು. ಪಾಳೆಯಗಳ ಸಂರಕ್ಷ ಣೆಗಾಗಿ 
ಅಲ್ಲಲ್ಲಿ ದೊಡ್ಡ ದೊಡ್ಡ ತಳಿ ( ಮರದ ದಿಮ್ಮಿ) ಗಳನ್ನು ಸುತ್ತಲೂ ನಿಲ್ಲಿಸಿ 
ಅವುಗಳಿಗೆ « ಮುಳುವೇಲಿ' ಗಳನ್ನು ನಿಗಿಯುತ್ತಿದ್ದರು. ಈ ಮುಳುವೇಲಿ 
ಗಳು ಕಾಲಾನುಸಾರವಾಗಿ ಕಬ್ಬಿಣದ ಮುಳ್ಳಿನ ತಂತಿಯಿಂದ ಮಾಡಿದುವೂ 
ಆಗಿ ಇರಬಹುದು. 


ಸಾರ, ನಡೆಸಾರ, ಸಾರಮಾರಿ 


ಕೋಟಿಯನ್ನು ಹತ್ತುವುದಕ್ಕೆ ಈ ಸಾರ? ಗಳನ್ನು ಕಟ್ಟುತ್ತಿ ಶ್ರಿದ್ದರು. 
ಈಗಲೂ ಮನೆ ಕಟು ವಾಗ ಎತ್ತರದ ಗೋಡೆಗಳು ಹ 
ಕಟ್ಟುವುದನ್ನು ಅನೇಕರು ನೋಡಿರಬಹುದು. « ನಡೆಸಾರ' ಎಂಬುವು 
ಆಗಳನ್ನು ನಾಟಿ ಹೋಗುವುದಕ್ಕಾಗಿ ಉಪಯೋಗವಾಗುತ್ತಿದ್ದುವು. 
ಜನ್ಮ, "ಮಂಗರಸ ಕವಿಗಳು ಹೇಳುವ « ಸಾರಮಾರಿ' ಎಂಬ ಆಯುಧ- 
ವಿಶೇಷವು, ಹೀಗೆ ಕಟ್ಟಿದ ಸಾರಗಳನ್ನೆಲ್ಲ ಒಮ್ಮೆಲೆ ನಾಶಮಾಡುವಂತಹ 
ದಾಗಿದ್ದಿತೇನೊ 


ಅಗಳನ್ನು ದಾಟುವ ಬೇರೆ ಸಾಧನಗಳು 


ಗೆಗ್ಗೆ, (ಗಿಗ್ಗಿ ಇರಬಹುದೇನು!) ನಡೆಚೆಪ್ಪರ ( ಸ್ವೌಟುಗಳು ತಮ್ಮ 
ಕೈಯಲ್ಲಿಯ ದೊಣ್ಣೆ-ಹಗ್ಗಗಳಿಂದ. ಅಣಿಗೊಳಿಸುವಂತಹ ಹಂದರದ 
ಸೇತುವೆ), ವೀರಸೇತು ( ಯುದ್ಧದಲ್ಲಿ ಸತ್ತ ವೀರರನ್ನು ಅಗಳಿನಲ್ಲಿ ಹಾಕಿ 
ಚಿಸುತ್ತಿರಬಹುದೆ? ), ಇವಲ್ಲದೆ 4 ಪುಲ್ಪೊರೆ' «ಸದೆಸಟ್ಟು' 
4 ನೊರಡು' ಮುಣ್ಣು-ಕಲ್ಲು? ಗಳಿಂದ ಅಗಳನ್ನು ತುಂಬಿ, ನೆಲಸಮ 
ನಾಗಿಯೂ ಮಾಡುತ್ತಿದ್ದರು. 


ಶತ್ರುಗಳ ಮೈಮೇಲೆ ಉಗ್ಗುವ ಪದಾರ್ಥಗಳು 


ಸಂ (ಹಿಟ್ಟನ್ನು ಕುದಿಸಿ ಮಾಡಿದ ಅಂಟು), ಕಾಸುವಂಬಲಿ, 
ಬಿಸಿಯೆಣ್ಣೆ, ಸಾಸಿವೆಯ ಬಿಸಿಗದಡು ಬಿಸಿಯ ಮೇಣ್ಯ ಕುದಿಯುವ 
ಸುಣ್ಣ, ಹುರಿಮಳಲು ಹುಲ್ಲಕಿಚ್ಚು, ಬೇಳುವೆಗಳ ಭಸ್ಮ ( ಮಂಕು 
ಬೂರೆ) ವಿಷದ ಜೀರ್ಕೊಳನೆ. 


೫೬ ಕರ್ಣಾಟಕ ಜನಜೀವನ 
ಹಗ್ಗದಿಂದ ಮಾಡಿದ ಆಯಖಧಗಳು 
ಪಾಶ, ಬೀಸುವಲೆ, ಜೊತ್ತಿಗೆ, ಬೀರ್ವಗ್ಗ, ಕವಣೆ, ಗಾಳ, ನೂಲೇಣಿ- 
ಮರದ ಆಯುಧಗಳು 


ಬೇರ್ಕೆ, ಬಿರಿಕೊರಡು, ಕೈಗುದಿಗೆ, ಒಳರುಗುದಿಗೆ, ನೆಲಗುಮ್ಮ 
ಮುದ್ಧರ, ಮುಸಲ, ಕವೆಗೋಲು, ದಸಿ ( ಗೂಟ), ಅಡ್ಡವಲಗೆ, ಬಲ್ಕೊಲೆ, 
ಸಾರ್ಚುಂದೊಲೆ, ತೂಗುದೊಲೆ, ನಿಜ್ಜಣಿಕೆ. 


ಕಲ್ಲುಗಳ ಉಪಯೋಗ 


ಮೊನೆಗಲ್ಲು, ಗುಂಡುಕಲ್ಲು; ದಸುಗುಂಡು (ಮುಳ್ಳು ಮೆಳ್ಳಾ 
ಗಿರುವ ಕಲ್ಲು) ಒಡ್ಡುಗಲ್ಲು, ಎತ್ತುಗಲ್ಲು, ಎರುಗಲ್ಲು, ಅರೆಗಲ್ಲು; 
ಕವಣೆಗಲ್ಲು. 


ಬೇರೆ ಆಯುಧಗಳು 


ಬಿಲ್ಲು» ಅಂಬು, ಶೂಲ, ಅಡ್ಡಾಯುಧ ( ಕಲ್ಲುಗಳನ್ನು ಒಡೆಯುವ 
ಆಯುಧ ) ಗರಗಸ, ಕೇೀಲಾಯುಧ, ಜವದಾಡೆ, ಕತ್ತಳಿಕೆ, ಕೊಡಲಿ, 
ಗದೆ, ಕತ್ತರಿ ಹಾರೆ: ತಿರುಗಣಿ, ಗಂಡಗತ್ತರಿ ಗುದ್ದಲಿ. 

ಬದ್ಧರ 

ಇದನ್ನು ಕುರಿತು ತುಂಬ ಚರ್ಚಿಸಬೇಕಾಗಿದೆ. ಇದುವರೆಗೆ ಇದರ 
ಅರ್ಥವನ್ನು ಹೇಳುವವರೆಲ್ಲರೂ ಇದು «ಭದ್ರ ' ಎಂಬ ಸಂಸ್ಕೃತದ ಅಪ- 
ಭ್ರಂಶರೂಪವೆಂದೂ (ಬದ್ದರ' ಎಂದರೆ « ಆನೆ' ಎಂದೊ «ಎತ್ತು' 
ಎಂದೊ ಅರ್ಥವಾಗುವುದೆಂದೂ ಹೇಳಿರುವರು. ಆದರೆ ಹನ್ನೆರಡನೆಯ 
ಶತಮಾನದಿಂದ ಹದಿನೇಳನೆಯ ಶತಮಾನದ ವರೆಗೂ ಬೇರೆ ಬೇರೆ ಕಾವ್ಯ 
ಗಳಲ್ಲಿ ಈ « ಬದ್ದರ' ವನ್ನು ಬಳಸಲಾದ ಸಂದರ್ಭಗಳನ್ನು ನೋಡಿದರೆ, ಈ 
ಶಬ್ದದ ಅರ್ಥ ಬರಿಯೆ « ಆನೆ' ಇಲ್ಲವೆ «ಎತ್ತು? ಎಂದು ಆಗಲಾರದು. 
ಅಗ್ಗಳೆನು (೧೨ನೆಯ ಶತಮಾನ ) « ಕೊತ್ತಳದ ಅಂಬುಗಂಡಿಯಿಂ ಪಾಯ್ತ 
ಕೂರ್ಗಣಿಗೆ ಬದ್ದರಮೊಡ್ಡಿಪ' ಎಂದು ಹೇಳಿದ್ದಾನೆ. « ಬದ್ದರ' ವು 
ಆನೆಯೋ ಎತ್ತೋ ಆಗಿದ್ದಲ್ಲಿ, ಕೂರ್ಗಣೆಯ ಮೊನೆಗಳಿಗೆ ಅವುಗಳನ್ನು 


ಎಗ್‌» 


ಕನ್ನಡಿಗರ ಕೋಟಿಗಾಳೆಗ ೫೭ 


ಒಡ್ಡು ವುದರಿಂದ ಪ್ರಯೋಜನವೇನು? ಜನ್ನ ಕನಿಯು (೧೩ನೆಯ ಶತಮಾನ) 
(Es SS ವೀರಸೇತು, ನಡೆಸಾರಂ, ಬದ್ದ ರಂ, ಗೆಗ್ಗೆ. .' 
ಎಂದು ಯುದ್ಧ್ಯೋಪ ಕರಣಗಳ ಪಟ್ಟಿಯಲ್ಲಿ ಅದನ ನ್ನು ಹೇಳುತ್ತಾನೆ. 
ಮಂಗರಸನು (೧೫ನೆಯ ಸಾ ತಿರ ಕು ತಲೆಯೆತ್ತ 
ಲೊಡನೆ ಬದ್ಧರದ ಮರೆಯೊಳಿದ್ದ ಬಿಲ್ಲಾ ಳ್ಳ ಳೆಲ್ಲ....' ಎಂದೂ, « ಬದ್ದರ 
ಗಳೊಳಗಡಗಿ ಗುದ್ದಲಿ ಹಾರೆಯಿಂದಗೆವ ರಭಸಕೆ....' ಎಂದೂ ಹೇಳಿರು 
ವನು. ಇಲ್ಲಿ " ಬದ್ದ ರದ ಮರೆಯೊಳಿದ್ದ ' « ಬದ್ದ ರಗಳೊಳಗಡಗಿ' 

ಎಂದು ಹೇಳಿರುವುದರಿ೦ದಲೂ « ಬದ್ದರ' ವೆಂದರೆ ಆನಿ ಅಥವಾ ಎತ್ತು 

ಅಲ್ಲವೆಂಬ ಮಾತು ತಾನೆ ಸಿದ್ದವಾಗುತ್ತ, ಗೆ ವಿರೂಪಾಕ್ಷ ಪಂಡಿತನು 
(೧೬ನೆಯ ಶತಮಾನ)  « ಬದ್ದ ರದ ಬಂಡಿವಿಂಡೈದಿದುವು.' ಎಂದೂ 
" ಬಲಿದ ಬದ್ದರಗಳಂ ಮರೆಗೊಂಡರ್‌ ' ಎಂದೂ ಹೇಳಿರುವನು. ಇಲ್ಲಿ 
" ಬದ್ದರದ ಬಂಡಿವಿಂಡು' ಎಂಬುದನ್ನು ನೋಡಿ, ಬದ್ದರಕ್ಕೆ « ತು 
ಎಂಬ ಅರ್ಥವನ್ನು ಕಲ್ಪಿಸಬೇಕೇನೋ ಎಂದು ಎನಿಸುವುದು. ಆದರೆ 
ಮತ್ತೊಂದೆಹೆಯಲ್ಲಿ « ಬಲಿದ ( ಕುಂಬಿಯಂ ಬಲಿ-ಗೋಡೆಕಟ್ಟು) ಬದ್ಮರ' 
ಎಂದರೆ "ಕಟ್ಟಿ ಅಣಿಗೊಳಿಸಿದ ಬದ್ಧರ' ಎಂಬ ಮಾತು ಬಂದು, ಆ ಎನಿಸಿಕೆಗೆ 
ತಡೆಹಾಕುವುದು. ಹಾಗಾದರೆ ಬದ್ಧರವೆಂದರೆ ಏನು? ಅದರ ಸ್ವರೂಪ 
ಎಂತಹದಾಗಿರಬಹುದು? 


« ಬದ್ದರ' ಎಂಬುದು "ಭದ್ರ ' ಎಂಬುದರ ಅಪಭ )0ಶವೆಂಬುದನ್ನು 
ನಾನೂ ಒಪ್ಪುತ್ತೇನೆ. ಆದರೆ ಈ « ಭದ್ರ' ತ್ತ್ವ ಆನೆಯೆಂದೊ ಎತ್ಮೆಂದೊ 
ಅರ್ಥವನ್ನು ಮಾಡುವುದಿಲ್ಲ ನಾನು. ನಮ್ಮ ಭಾಷಾಸಂಪ್ರದಾಯದಲ್ಲಿ 
« ಇದನ್ನು ಭದ್ರವಾಗಿ ತೆಗೆದುಕೊಂಡು ಹೋಗು!” « ಈ ರೂಪಾಯಿ 
ಗಳನ್ನು ಪೆಟ್ಟಿ ೈಗೆಯಲ್ಲಿ ಭದ್ರವಾಗಿ ಇಡು' ಎನ್ನುವ ರೂಢಿಯಿದೆಯಲ್ಲವೆ ? 
ಈ ಸಂಪ್ರದಾಯದಲ್ಲಿಯ * ಭದ್ರ ಎಂಬುದು ( ಸುರಕ್ಷಿತ' ಎಂಬ ಅರ್ಥ 
ವನ್ನು ಕೊಡುವುದು. ಕೋಟೆಗಾಳೆಗದಲ್ಲಿಯ « ಬದ್ದರ ಗಳು ಈ « ಭದ್ರ” 
ಎಂಬುದರ ವಿಕೃತರೂಪವಾಗಿವೆ. ಕೋಟೆಯ ಮೇಲಿನಿಂದ ಬೀಳುವ ಬೇರೆ 
ಬೇರೆ ಆಯುಧಗಳ ಆಘಾತಗಳನ್ನು ತಡೆಯುವುದಕ್ಕೆ ವ್ಯಕ್ತಿಗೆ « ತಲೆನರಿಗೆ 
(ತಲೆಯ ಹರಿಗೆ-ಢಾಲು ) ' ಇದ್ದಂತೆ, ಸಮೂಹಕ್ಕೆ « ಬದ್ದರ' ವು ಸಂರ- 
ಕ್ಸೃಣೆಯ ಸಾಧನವಾಗಿದ್ದಿತು. ಇದರ ಮರೆಯಲ್ಲಿ ನಿಂತು ಕೋಟೆಯನ್ನು 
ಅಗೆದು ಕೆಡಹುವ ಕೆಲಸವನ್ನು ಶತ್ರುಗಳು ಮಾಡುತ್ತಿದ್ದರು. ಮೇಲಿನವರ 
ಸಾಧನಗಳನ್ನು ತೀರಿಸುವುದಕ್ಕಾಗಿ ಆಗಾಗ ಹೊರಕ್ಕೆ ಬಿದ್ದಂತೆ ತೋರಿಸಿ, 

೮-೨೨೨. 


೪೮ ಕರ್ಣಾಟಕ ಜನಜೀವನ 


ಮತ್ತೆ ಮತ್ತೆ  ಬದ್ದರ ' ದ ಮರೆಗಳಲ್ಲಿ ಅಡಗಿಕೊಳ್ಳುತ್ತಿದ್ದರು. ರೆವರೆಂಡ್‌ 
ಕಿಟೆಲ್‌ ಅವರು ತಮ್ಮ ಕೋಶದಲ್ಲಿ « ಬದ್ದರ ಎಂದರೆ ಅನೆ ಅಥವಾ 
ಎತ್ತು' ಎಂಬುದಾಗಿ ಬರೆದಿರುವರು. ಹೆಚ್ಚಿನ ವಿಚಾರವಾವುದನ್ನೂ ಮಾಡದೆ 
ಇದುವರೆಗೂ ನಮ್ಮಲ್ಲಿಯ ಪಂಡಿತವರ್ಗವು ರೆ. ತಿಟಿಲ್‌ ಅವರನ್ನು ಅನು- 
ಸರಿಸಿಕೊಂಡು ಬಂದುಬಿಟ್ಟಿದೆ. ಡೆಂಕಣಿ' ಯ ವಿಚಾರವಾದರೂ ಹೀಗೆಯೆ 
ಆಗಿದೆ. ಸಂಸ್ಕ 2ತಿವಿಚ್ಛೆತ್ತಿಯ ಮೂಲಕ ಹೀಗಾಗುವುದು ಸಹಜವೆ 


ಸಂರಕ್ಷಕ ಸಾಧನಗಳು 
ಹರಿಗೆ, ತಲೆವರಿಗೆ, ಮೈಜೋಡು, ಜೋಡುಸವಗ, ಕುಪ್ಪಸ, ಸೀಸಕ 
ತೋಳಸಪಾವ್ರಡೆ. 
ಬೆಳಕಿನ ಸಾಧನಗಳು 
ಹುಲ್ಲಡೊಂದೆ, ಪೆರ್ಜೊಡರು, ಪಂಜು, ದೀವಟಿಗೆ. 


ರಣವಾದ್ಯಗಳು 
ಪಣ್‌ (ಹರೆ), ಭೇರಿ, ದುಂದುಭಿ, ಕೋಂಟಿವರೆ, ಹೆಬ್ಬರೆ, ಡಕ್ಕೆ. 
ಮೃದಂಗ, ಡಮಾವಿ, ಚಂಬಕ, ಡವುಡೆ, ಡೋಳು, ಬುರುಗು, ತಂಬಟಿ, 
ನಿಸ್ಸಾಳ (ಣ), ನಪವಿರಿ, ಮವುರಿಯ, ಕಹಳೆ, ಕೊಂಬು, ಬೊಗ್ಗುಗಹಳೆ, 
ಹೆಗ್ಗಾಳೆ, ಜಾವಗಹಳೆ ( ಬ್ಯುಗಲ್‌ 
ಸನ್ನಾಹನಾಚಕ ಶಬ್ದ 
ಗುಳೆ ( ಆನೆಯ ಸನ್ನಾಹ ಸಾಮಗ್ರಿ), ಪಲ್ಲಣಿ (ಕುದುರೆಯ ಸನ್ನಾಹ 
ಸಾಮಗ್ರಿ) ಸಂಜೋಗೆ ( ಸೈನಿಕರ ಸನ್ನಾ ಹಸಾಮಗಿ) ) 
ನಡೆಗೋಂಬೆ, ಪಡಿಗೋಂಟಿ 
ದಾಳಿಯಿಕ್ಕುವುದಕ್ಕೆ ಹೊರಟ ಸೈನ್ಯದ ಸಂರಕ್ಷ ಣೆಗಾಗಿ ರಚಿಸಿದ 
ಕೃತ್ರಿಮದುರ್ಗಗಳಿವು.  "ಬದ್ದರದ ಬಂಡಿ' ಗಳಂತೆ ಈ « ನಡೆಗೋಟಿ' 
€ ಪಡಿಗೋಟಿ' ಗಳನ್ನೂ ಗಾಲಿಗಳ ಸಹಾಯದಿಂದ ಸಾಗಿಸುತ್ತಿರಬಹುದು. 
ಪಡಿಯಟ್ಟಿಣೆ ಮೇರುನೆ 
ಮುತ್ತಿಗೆಯಿಕ್ಕಿದ ಸೈನ್ಯದಲ್ಲಿಯ ಬೇರೆ ಬೇರೆ ಅಧಿಕಾರಿಗಳಿಗೆ, ನಿಂತು 
ಎಲ್ಲವನ್ನೂ ನೋಡಲಿಕ್ಕೆ ಅನುಕೂಲವಾಗಬೇಕೆಂದು ರಚಿಸಿದ ಕೃತ್ರಿಮ 


ಕನ್ನಡಿಗರ ಕೋಟಿಗಾಳೆಗ ೫೯ 


ಗೋಪುರಗಳಿವು. ೧೭ನೆಯ ಶತಮಾನದಲ್ಲಿ ಮಾತ್ರ ಇವುಗಳ ಹೆಸರು 
ಮುಂದೆ ಬಂದಿರುತ್ತದೆ. 


ಕೊನೆಯ ಮಾತು 


ಸರಿ, ಆಯಿತು ! ಹದಿನೇಳನೆಯ ಶತಮಾನದ *ೊನೆಯೊಂದಿಗೆ ಕನ್ನಡಿ 
ಗರ ಇದ್ದಬಿದ್ದ ವೈಭವದ ಕೊನೆಯೂ ಆಯಿತು. ಇಂತಹ ವೇಳೆಯಲ್ಲಿ 
ಕನ್ನಡಿಗರ ಕೋಟಿಗಾಳೆಗ ನಡೆಯಬೇಕೆಲ್ಲಿ? ಅದನ್ನು ವರ್ಣಿಸಬೇಕು 
ಯಾರು ? ಕೋಟಿಗಾಳೆಗವನ್ನು ಅರಿತ ಜನರೆ ಕಣ್ಣು ಮರೆಯಾಗಲುತೊಡಗಿ 
ದರು. ಕೋಟೆಗಾಳಿಗದ ಪರಂಪರೆಗೆ ವಿಜೈತ್ತಿ ಬಂದು ಒದಗಿತು. ಎಂತಲೆ 
ಇಂದು ಆ ಕಾಳೆಗದ ಪರಿಭಾಷೆಗಳಿಗೆ ಸರಿಯಾದ ಅರ್ಥಗಳನ್ನು ಹೇಳುವವ 
ರಿಲ್ಲ. ನಮ್ಮ ಪ್ರಾಚೀನ ಸಾಹಿತ್ಯದ ಮುಖಾಂತರ ಹೆಸರಷ್ಟೆ ಗೊತ್ತಾಗು- 
ತ್ತಿರುವ ಕೋಟಿಗಾಳೆಗದ ಅನೇಕ ಶಸ್ಟ್ರ್ರಾಸ್ತ್ರ್ರಗಳೂ, ಬೇರೆ ಯುದ್ದೋಪ- 
ಕರಣಗಳೂ, ವಿಶಿಷ ತಃ ರಣವಾದ್ಯಗಳೂ ಹೇಗೆ ಹೇಗೆ ಇರುತ್ತಿದ್ದುವೆಂಬುದನ್ನು 
ಇಂದು ತೋರಿಸಿಕೊಡುವವರಿಲ್ಲ. ಈ ಮಾತು ನಮ್ಮ ಸು ಶಿಕ್ಷಿತ ತರುಣವರ್ಗಕ್ಕೆ 
ಗೊತ್ತಾಗಿ, ಕೋಟಿಗಾಳೆಗದ ವಿಚಾರದಲ್ಲಿ ಇನ್ನೂ ತಿಳಿಯದಿರುವ ಅನೇಕ 
ವಿಷಯಗಳು ನಮಗೆ ತಿಳಿಯುವಂತೆ, ಅವರು ಈ ದಾರಿಯಲ್ಲಿ ಕೆಲಸಮಾಡ 
ಬೇಕೆಂಬ ಅಪೇಕ್ಸೈ ಯಿಂದ, ನಾನು ನನ್ನ ಅಭ್ಯಾಸದಲ್ಲಿ ಕಂಡ ಕೆಲವು ಸಂಗತಿ 
ಗಳನ್ನು ಒಂದು ಬಗೆಯಲ್ಲಿ ಇಲ್ಲಿ ಕೂಡಿಸಿ ಇರಿಸಿರುವೆನು. ಕನ್ನಡಕ್ಕೆ 
ಇದರಿಂಡದೇನಾದರೂ ಪ್ರಯೋಜನವಾದರೆ ತುಂಬ ಸಂತೋಷಪಡುನೆನು. 


ಜಯಕರ್ಣಾಟಕ ದೇವಿ! 


ಕರ್ಣಾಟಕ ಜನಜೀನನ 


೨ 
ಕನಕದಾಸರು ಕಂಡ ವಿಜಯನಗರ 


ನಲೆ:- 
ಇ 
“ ನಾಣಿಯ ಧವನೆಂಬ ವ್ಯವಹಾರಿ ಪಟ್ಟಿಯ 
ಗೋಣಿಯೋಳ್‌ ತುಂಬಿದ ರತ್ನ 
ಓಣಿಯೊಳ್‌ ಚೆಲ್ಲಿದಂತಿಡೆ ನಿನ್ನ ಕೃತಿಯೆಂಬ 
ಮಾಣಿಕ ಮನ್ಮನೋನಾಥ।|” 


ಕ ಬ್ರಿ ಗೆ; 
4 ನಾಡೊಳಗುಳ್ಳ ಜಾಣರು ಜಾಣಿಯರೊಡ. 
ನಾಡುವ ಸನಿಮಾಶುಗಳ 
ಸಾಡುಗಬ್ಬನ ಪರುಠನಿಸಿದ ಬಗೆಯ ನೀ- 
ನೋಡು ಮಾನಿನಿ ವಖಂದೆ ಮುಂಜಿ!” 
--ನೋಹನತರಂಗಿಣಿ 


ಸಂದರ್ಭಗ್ರಂಥಗಳು 


ಮೋಹನತರಂಗಿಣಿ ( ಕನಕದಾಸ ವಿರಚಿತ ) 
ನಳಚರಿತ್ರೆ ( ಘಿ ) 
ಹರಿಭಕ್ತಿಸಾರ ( ಜಾ ) 
ಕನಕದಾಸರ ಕೀರ್ತನೆಗಳು ಭಾಗ ೧ ( ಉಡುಪಿಯ ಪಾವಂಜೆ ಗುರುರಾಯರ 
ಪ್ರಕಟನೆ ) 
ಪುರಂದರದಾಸರ ಕೀರ್ತನೆಗಳು ಭಾಗ ೧( ಶ್ರೀ. ಪಾವಂಜೆಯವರ ಪ್ರಕಟನೆ) 
ಕನ್ನಡ ಕವಿಚರಿತೆ ಭಾಗ ೧ (ಪ್ರಾ.ನಿ.ನಿ.ಆರ್‌. ನರಸಿಂಹಾಚಾರ್ಯ) 
೨೨ ಭಾಗ೨ ( ೨೨ ) 
ಕರ್ಣಟಕ ಭಕ್ತವಿಜಯ ಭಾಗ ೧ (ಶ್ರೀ. ಬೇಲೂರ ಕೇಶವದಾಸ ಕೃತ) 
ನಿಜಯನಗರ ( ಶ್ರೀ. ಪಾಂ. ಭೀ. ದೇಸಾಯಿಯವರು 
ಬರೆದುದು 
ಜಗನ್ನಾಥ ವಿಜಯ ( ರುದ್ರಭಟ್ಟ ಕೃತ; ಮೈಸೂರಿನ 
ರಂದ ಚಟು ರಿಯವರ 
ಪ್ರಕಟನೆ ). 
A Forgotten Empire ( ಆರ್‌. ಸಿವೆಲ್‌ ವಿರಚಿತ ) 


ಇವುಗಳಲ್ಲದೆ ಕನಕದಾಸರಿಗೆ ಸಂಬಂಧಿಸಿದ ಪರಂಪರೆಯ ಲೋಕಕಥೆ 
ಗಳನ್ನೂ ಇದಕ್ಕೆ ಉಪಯೋಗಿಸಿಕೊಳ್ಳ ಲಾಗಿದೆ. 


ಕನಕದಾಸರು ಕಂಡ ವಿಜಯನಗರ 


೧. ಕನ್ನಡನಾಡಿನಲ್ಲಿ ಆಗಿಹೋದ ಮೈಷ್ಣ್ಯವದಾಸರಲ್ಲಿ ಕನಕದಾಸರ 
ವ್ಯಕ್ತಿತ್ವವು ಅನೇಕ ವೈಶಿಷ್ಟ್ಯಗಳಿಂದ ತುಂಬಿನಿಂತಿರುವುದು. ಇವರು 
ಬರೆದ ಹಾಡುಗಳ ರೀತಿ- ಶೈಲಿಗಳೆ ಅದೊಂದು ಬಗೆ. ಮಿಕ್ಕ. ದಾಸರು 
ರಚಿಸಿರುವಂತೆ ಸುಳಾದಿ, ಉಗಾಭೋಗ, ಗುಂಡಕ್ರಿಗಳನ್ನು ಇವರು 
ರಚಿಸಿಲ್ಲ. ಸಮಾಜದಲ್ಲಿಯ ಕುಂದು-ಕೊರತೆಗಳೆ ಇವರ ಅನೇಕ ಹಾಡು 
ಗಳಿಗೆ ವಿಷಯಗಳನ್ನು ಒದಗಿಸಿಕೊಟ್ಟಿವೆ. ಭಕ್ತಕವಿಗಳಾಗಿ ಕೀರ್ತನೆ 
ಗಳನ್ನು ರಚಿಸಿದಂತೆಯೆ, ಲೌಕಿಕಕವಿಗಳಾಗಿ ವರ್ಣಕಕಾವ್ಯಗಳನ್ನೂ ರಚಿಸಿ 
ದ್ಹಾರೆ. ಮಿಕ್ಕು ದಾಸರ ಕೃತಿಗಳಲ್ಲಿ ರಾಶಿರಾಶಿಯಾಗಿ ಕಂಡುಬರುವ 
.ಪಂಚಭೇದ' € ದೇವತಾರತಮ್ಮ? « ಜೀನತಾರತಮ್ಮ? « ವಾಯುಂ- 
ಜೀವೋತ್ತಮತ್ತ ಮುಂತಾದ ಮಾಧ್ವತತ್ತ್ವಜ್ಞಾನದ ಪ್ರಮೇಯ 
ಗಳನ್ನು ಕನಕದಾಸರು ಚರ್ಚಿಸುವ ಇಲ್ಲವೆ ಪ್ರಸ್ಥಾವಿಸುವ ಗೊಡವೆಗೆ 
ಹೋದಂತಿಲ್ಲ. * ಮಾಧ್ವಸಾಂಪ್ರದಾಯಿಗಳಂತೆ ಮೂರು ಅವತಾರಗಳಲ್ಲಿ 
ಹೆನುಮಂತನನ್ನು ಹಾಡಿಹೊಗಳಿದುದು ( ಹನುಮ, ಭೀಮ, ಮಧ್ವ )» 
ಈ ದಾಸರ ಸಾಹಿತ್ಯದಲ್ಲಿ ಕಂಡುಬರುವುದಿಲ್ಲ. ಮಾಧ್ವ ಸಾಂಪ್ರದಾಯಿ 
ಗಳಾದ ದಾಸರ ಪರಂಪರೆಯು, ಶ್ರುತಿ-ಸ್ಮೃತಿಯಲ್ಲಿ ಹೇಳಿದಂತೆ ವರ್ಣಾಶ್ರಮ 
ಧರ್ಮಗಳನ್ನು ಸಂರಕ್ಸಿಸಿಕೊಂಡು ಭಕ್ತರಾಬೇಕೆಂದು ಹೇಳಿದರೆ, 





* «ಕನಕದಾಸರ ಕೀರ್ತನೆಗಳು ( ಭಾಗ ೧) ಎಂಬ ಸಂಗ್ರಹದಲ್ಲಿ 4ಅಂಧಂ- 
ತಮಸು ಮತ್ತಿನ್ನಾರಿಗೆ ಗೋವಪನಿಂದನ ನಿಂದಿಸುವವರಿಗೆ' ಎಂಬುದೊಂದು ಹಾಡಿದೆ. 
ಅದನ್ನು ಬೇರೆಯವರ ಅಂಕಿತದಲ್ಲಿಯೂ ಹಾಡುವುದನ್ನು ಕೇಳಿರುವೆನು, « ಬಲ್ಲವರೆ 
ಬಲ್ಲರು ಎಲ್ಲರರಿಯರು' ಎಂಬ ಹಾಡಿನಲ್ಲಿ « ದೇವತಾತಾರತಮ್ಮ' ದ ಛಾಯೆಯಿದೆ. 
« ಅರಿತವರ್ಯಾರಯ್ಯಾ ರಂಗಯ್ಯ ನಿನ್ನ' ಎಂಬುದರಲ್ಲಿ ಆನಂದತೀರ್ಥರ ಮತದ 
ಮೇಲ್ಮೆಯಿದೆ. ಆದರೆ ಈ ಪದ್ಯಗಳ ಭಾಷೆ ಕನಕದಾಸರದೇ?-- ಎನಿಸುವುದು. 


+ ಉಡುಪಿಯಲ್ಲಿ ಪ್ರಕಟವಾದ ಕನಕದಾಸರ ಕೀರ್ತನೆ' ಗಳಲ್ಲಿ «ಪರವು 
ಪದನೀವ ಗುರು ಮುಖ್ಯಪ್ರಾಣಾ 1 ' 'ಎಂಬುದೊಂದೂ « ಶರಣು ಶರಣು ದಶರಥ 
ರಾಮದೂತಗೆ ' ಎಂಬುದೊಂದೂ ಹನಮಂತನ ಮೂರವತಾರಗಳ ಸ್ತುತಿಯನ್ನೊಳ 
ಗೊಂಡಿವೆ. ಭಾಷೆ-ಶೈಲಿಗಳನ್ನು ನೋಡಿದರೆ ಅವು ಕನಕದಾಸರವಲ್ಲವೆಂದು ಹೇಳ 
ಬೇಕಾಗುವುದು. 


೬೪ ಕಣ್ಮಾಟಕ ಜನಜೀವನ 


ಕನಕದಾಸರು « ನಿಜವಾದ ಭಕ್ತನಿಗೆ ಯಾವ ವರ್ಣಾಶ್ರಮಧರ್ಮಗಳೂ 
ಜಾತಿಕುಲಗಳೂ ಏತಕ್ಕೆ ಬೇಕಾಗುವುವು?' ಎಂಬರ್ಥದಿಂದ ಹಲವು ಸಲ 
ಹಾಡಿರುವರು. ಇವೆಲ್ಲ ಕನಕದಾಸರ ಸಾಹಿತ್ಯದ ವೈಶಿಷ್ಟ್ಯಗಳಾದುವು. 
ಇನ್ನು ಅವರ ವೈಯಕ್ತಿಕ ಜೀವನವನ್ನು ಕುರಿತು ವಿಚಾರಮಾಡತೊಡಗಿದರೆ, 
ಅನೇಕ ತೊಡಕುಗಳಿಂದ ಕೂಡಿದುದರಿಂದ ಅದೂ ವೈಶಿಷ್ಟವೂರ್ಣ 
ವೆರಿಸುವುದು. 


೨. ಕನಕದಾಸರು ಹುಟ್ಟಿದುದು ಬೇಡರ ಜಾತಿಯಲ್ಲಿ ಎಂದು 
ಕೆಲವು ಒನರು ಹೇಳುವರು. ೬ ಕುರಬರೊ, ಅಂಡೆಗುರುಬರೊ ' ಎಂದು 
ಕೆಲವು ಜನರು ಹೇಳುವರು. ಇವರ ವಿಷಯಕವಾದ ದಂತಕಥೆಗಳನ್ನು ಕೇಳಿ; 
" ಶ್ರೀವ್ಯಾಸರಾಯರಲ್ಲಿಯೂ (ಸೋಸಲೆಮಠ) ಶ್ರಿ ್ರ್ರೀವಾದಿರಾಜರನ್ಲಿಯೂ 
(ಸೋದೆಮಠ ಕನಕದಾಸರು ಡಿ ಎಂಡ » ದ್ರೈತಮತಾನು- 
ವರ್ತಿಗಳಾಗಿಯೇ ಕೊನೆಯ ವರೆಗೆ ಬದುಕಿದರು ' ಎಂಬ ಮಾತು ನೂರಕ್ಕೆ 
ನೂರು ಕಥೆಗಳಲ್ಲಿ ಗೊತ್ತಾಗುತ್ತದೆ. ಇಷ್ಟೇ ಅಲ್ಲ, ಕನಕದಾಸರಿಗೆ 
ದಾಸದಿಕ್ಷೆ ದೊರೆತುದೆ ಶ್ರೀವ್ಯಾಸರಾಯರಿಂದ ಎಂಬ ಪರಂಪರೆಯ ಕಥ 

ಮಾಧ್ಯರಲ್ಲಿ ಇದೆ * ಕೆನಕದಾಸರಿಗೂ ಶ್ರೀವ್ಯಾಸರಾಯರಿಗೂ ಸಂಬಂಧಿ 
ನಿದ ವಿಷಯವನ್ನೊ ಳಗೊಂಡ ಕೀರ್ತನೆಯೊಂದು ಪುರಂದರದಾಸರ ಅಂಕಿತ 
ದಲ್ಲಿದ್ದುದು ಪ ಪ್ರಚಾರದಲ್ಲಿದೆ; ಅದಾವುದೆಂದರೆ : 


4 ಕನಕದಾಸನ ಮ್ಯಾಲೆ ದಯಮಾಡಲು- ವ್ಯಾಸ 
ಮುನಿಯ ಮಠದವರೆಲ್ಲ ದೂರಿಕೊಂಬುವರು | ಪಲ್ಲ || 


ತೀರ್ಥವನು ಕೊಡುವಾಗ ಕನಕನನು ಕರೆಯೆನಲು 
ಧೂರ್ಶರಾಗಿದ್ದ ನಿದ್ವಾಂಸರೆಲ್ಲ || 

ಸಾರ್ಥಕಾಯಿತು ಇವರ ಸಂನ್ಯಾಸಿತನನೆಲ್ಲ 
ಪೂರ್ತ್ಯಾಲೆಂತೆನಲು ಯತಿಯು ನಗುತಿದ್ದ | ೧॥ 


ಮರುದಿನ ಅವರವರ ಪರಿಕ್ಷಿಸಬೇಕೆಂದು 

ಕರೆದು ನಿದ್ವಾಂಸರನು ಕನಕ ಸಹಿತ | 

ತೃರಿತದಲಿ ಕರದಲ್ಲಿ ಕದಲಿಫಲ ಕೊಟ್ಟು ಯಾ. 

ರಿರದ ಸ್ಥಳದಲಿ ಮೆದ್ದು ಬನ್ನಿರೆನಲು | ೨ 


* ಕರ್ಣಾಟಕ ಭಕ್ತನಿಜಯ ( ಭಾಗ ೧) ಪುಟ ೧೩೬, ೧೫೫, ೩೭೦ ನೋಡಿ, 


ಕನಕದಾಸರು ಕಂಡ ವಿಜಯನಗರ ೬೫ 


ಊರ ಹೊರಗೆ ಹೋಗಿ ಬೇರೆ ಬೇರೆ ಕುಳಿತು 

ತೋರದಲೆ ಎಲ್ಲರೂ ಮೆದ್ದು ಬರಲು ॥ 

ತೋರಲಿಲ್ಲವು ಎನಗೆ ಏಕಾಂಸ್ಥಳವೆನುತ 

ಸಾರಿ ಕದಳೀಫಲವ ತಂದು ಮುಂದಿಟ್ಟ. | ೪೩ .॥ 


ಡಿಂಭದೊಳು ಶಬ್ದವಾಗಾದಿ ಶ್ರೋತೃಗಳಲ್ಲಿ 

ಇಂಬಾಗಿ ತತ್ತ ೇಶರೆಲ್ಲ ತುಂಬಿಹರೊ! ॥ 

ತಿಂಬುವದು ಹ್ಯಾಂಗೆನುತ ವ್ಯಾಸರಾಯರ ಕೇಳಿ 
ಸಂಭ್ರಮದಲವರೆಲ್ಲ ಕುಳಿತು ಕೇಳಿದರು. | ೪॥ 


ಕರದಲ್ಲಿ ಮೂರ್ತಿಯನು ಪಿಡಿದು ಕೇಳುತ್ತಿರಲು 

ಅರಿಯದಜ್ಜಾ ನದಲಿ ಪೇಳುತಿರಲು || 

ತ್ವರದಿ ಕನಕನು ಬಂದು ವಾಸುದೇವನ ರೂಪ 

ಪರಬೊಮ್ಮ ಪುರಂದರಾ ವಿಠಲನೆಂದು ಹೇಳಿದನು. | ೫ | 


ಇದರಲ್ಲಿ ಕನಕನಾಸರ ಎರಡು ಪವಾಡಗಳಿವೆ: ಮೊದಲನೆಯ ಬಾಳೆಯ 
ಹಣ್ಣಿನ ಕಥೆಯನ್ನು ಪವಾಡವೆಂದು ಹೇಳಲಿಕ್ಕೆ ಬಾರದಿದ್ದರೂ, ಎರಡನೆಯ 
" ಮುಷ್ಟಿಪ್ರಶ್ನೆ' ಯಂತೂ ಹೇಳಿಕೇಳಿ ಪವಾಡ. ಈ ಪದ್ಯವು ಪುರಂದರ 
ದಾಸರದೇ ಆಗಿರಬಹುದೆಂದು ಗ್ರಹಿಸಿದರೂ; ಈ ಪದ್ಯದಿಂದ ಕನಕದಾಸರು 
ವ್ಯಾಸರಾಯರಿಗೆ ಶಿಷ್ಯರಾಗಿದ್ದರೆಂದೇನೂ ಸಿದ್ಧವಾಗುವುದಿಲ್ಲ. 


ಸಾಂಪ್ರದಾಯಿಕ ದಂತಕಥೆಗಳೆ ಹಲವುಸಲ, ಕನಕದಾಸರು, 
ವ್ಯಾಸರಾಯರು, ವಾದಿರಾಜರು ಇವರಲ್ಲಿಯ ಸಂಬಂಧವನ್ನು ಒಂದೆ 
ಸ್ವೊಂದು ವಿರೋಧರೀತಿಯಲ್ಲಿ ಹೇಳುತ್ತವೆ. ಇಬ್ಬರೂ ಗುರುಪೀಠದಲ್ಲಿ 
ಶುಳಿತವರಾದುದರಿಂದ, ಕನಕದಾಸರು ಅವರಿಬ್ಬರನ್ನೂ ಗೌರವಿಸುತ್ತಿರುವು 
ದೇನೋ ಸಹಜ ; ಆದರೆ ಆ ಇಬ್ಬರು ಸ್ವಾಮಿಗಳಿಗೂ ದೇವರನ್ನು ಸಾಕ್ಸಾ- 
ತ್ವರಿಸಿ ತೋರಿಸಿದವರು ಕನಕದಾಸರು.* 








ಅಧಾ ರ ಸ ಡಾ ಹಾ ಸಣ್ಣ, 


* “ ಮಗುವು ಕಾಣಿರಯ್ಯ ಮಾಯದ ಮಗುವು ಕಾಣಿರಯ್ಯ | ಸುಗುಣ 
ವಾದಿರಾಜರೆ” ಎಂಬುದೊಂದು ಕೀರ್ತನೆ ಕನಕದಾಸರದೆಂದು ಪ್ರಸಿದ್ಧವಾಗಿದೆ. ಇದರ 
ಅಂಕಿತ "ವೇಲಾಪುರದ ಪತಿ ವೈಕುಂಠ ಕೇಶವ? ಎಂದಿರುವುದರಿಂದ, ಇದನ್ನು 
ಸನಕದಾಸರದೇ ಎಂದು ಒಪ್ಪ ವಂತಿಲ್ಲ; ಒಪ್ಪಿದರೂ ಈ ಪದ್ಯದಿಂದ ವಾದಿರಾಜರ 
ಗುರುತ್ತವು ಸಿದ್ಧವಾಗುವಂತಿಲ್ಲ. 

೯--೨೨೨೨, 


೬೩ ಕರ್ಣಾಟಕ ಜನಜೀವನ 


೩. ಗ ಸದ್ಯ ಕನಕದಾಸರಿಗೆ ಹೆಚ್ಚಿನ ನ ಗೌರವದ ಸ್ಥಾ ಸ್ಕಾನವಿರುವುದು- 
ನಜ ಮಾಧ್ವಸಾಂಪ ಪ್ರದಾಯಿಗಳಲ್ಲಿ ಮಾತ್ರವೆ. ಕನಕದಾಸರು 
‘ ಯಮಧರ್ಮಾಂಶರು ' ಎಂಬ ಭಾವನೆ ಮಾಧ್ವಸಮಾಜದ ಭಾವುಕರಲ್ಲಿ 
ಈಗಲೂ ಇರುವುದು. ಆದರೆ ಮಾಧ್ವಸಮಾಜದಲ್ಲಿಯೂ ಕನಕದಾಸರು 
ಅಧಿಕೃತವಾದಸ್ಥಾನವನ್ನು ಪಡೆದಿಲ್ಲ. 


« ನಮಃ ಶ್ರೀಪಾದರಾಜಾಯ | ನಮಸ್ತೇ ವ್ಯಾಸಯೋಗಿನೇ 
ನಮಃ ಪುರಂದರಾರ್ಯಾಯ | ವಿಜಯರಾಜಾಯತೇ ನಮಃ || 


ಎಂಬ ಈ ದಾಸಕೂಟದ ಪ್ರಾರ್ಥನೆಯ ಶ್ಲೋಕವನ್ನು ನೋಡಿದರೆ, ದಂತ. 
ಕಥೆಗಳಲ್ಲಿದ್ದಷ್ಟು ಕನಕದಾಸರ ಮಾಹಾತ್ಮ್ಯೃವು, ಈ ಶ್ಲೋಕನಿರ್ಮಿತಿಯ 
ಕಾಲದ ಜನರ ಭಾವನೆಯಲ್ಲಿ ಇರಲಿಲ್ಲವೆಂದು ತೋರುತ್ತದೆ. ಇದ್ದಿತಾದರೆ 
ಖಂಡಿತವಾಗಿ ಈ ಮಾಲೆಯಲ್ಲಿ ಅವರ ಹೆಸರಿನ ಹೂವೊಂದು ಸೇರಬೇಕಾಗಿ 
ದ್ವಿತು.. ಸೇರದೆ ಇದ್ದುದಕ್ಕೆ ಕಾರಣವೇನಾದರೂ ಇರಬೇಕಲ್ಲವೆ ? 
ಕನಕದಾಸರು ಶೂದ್ರಜಾತಿಯವರೆಂಬುದಿರಬಹುದೊ, ಹರಿದಾಸರಾದರೂ 
ಮಾಧ್ವಮತಾನುವರ್ತಿಗಳು ಅಲ್ಲವೆಂಬುದಿರಬಹುದೊ ಆ ಕಾರಣ? ಮಾಧ್ಯ್ವ- 
ಮತಾನುವರ್ತಿಗಳವರು ಇರಲಿಲ್ಲವಾದರೆ, ಈ ದಂತಕಥೆಗಳು ಹುಟ್ಟಿ ಕೈಕೊಂಡು 
ಇದುವರೆಗೆ ಉಳಿದಿವೆಯೇಕೆ? 


೪. ಸಾಂಪ್ರದಾಯಿಕ ದಂತಕಥೆಗಳೆಲ್ಲ ಕನಕದಾಸರನ್ನು ದ್ಹೈತಿ 
ಗಳನ್ನಾಗಿ ಮಾಡುತ್ತಿವೆಯಲ್ಲವೆ? ಹಾಗಾದರೆ ಇದೇ « ಕಾಗಿನೆಲೆಯ 
ಕನಕದಾಸೋತ್ತಮ' ನೇ ರಚಿಸಿದ 4 ಮೋಹನ ತರಂಗಿಣಿ? ಎಂಬ 
ಗ್ರಂಥದ ಪೀಠಿಕೆಯಲ್ಲಿ : 


ಶ್ರೀಮಜ್ಗುರುರಾಯ ದುರಿಶವಿಜೇಯ ದು. 
ಸ್ಯಾಮ ವಿಚ್ಛೇದನಾಲ್ಲಾದ ॥ 

ತಾಮಸಗುಣನಾಶ, ಸಾತ್ತ್ವಿ ಕೋಲ್ಲಾಸ ಶ್ರೀ. 
ರಾಮಾನುಜಮುನಿ ಶರಣು! || (ಸಂಧಿಂ, ಪದ್ಯ ೨.) 


ಎಂದು ರಾಮಾನುಜಾಚಾರ್ಯರನ್ನು ನಿಸ್ಸಂದಿಗ್ಗವಾದ ಭಾಷೆಯಲ್ಲಿ ಸ್ತುತಿ 
ಸಿರುವನು. ಇಷ್ಟೇ ಅಲ್ಲ, ಮಡ ತುಂಬ ಅಹಂಕಾರಾಭಿಮಾನಗಳಿಂದ ॥ $ 


ಕನಕದಾಸರು ಕಂಡ ವಿಜಯನಗರ ೬೭ 


6 ಅರ್ಕನೊಳಾಟಿವೆ ತಮಕೆ? ತಾರ್ಕ್ಯ್ಯನ ಕೂಡೆ 
ಕಾರ್ಕೋಟಕ ಮೇಳವಿಪುದೇ? 

ತರ್ಕಕೆ ರಾಮಾನುಜರೊಳು ವಾದಿ ಸಂ- 
ಪರ್ಕನಿಲ್ವುದೆ? ನಿಲ್ಪುದರಿದು! > || (ಸಂಧಿ ೧, ಪದ್ಮ 4.) 


ಎಂಬುದಾಗಿ ರಾಮಾನುಜರನ್ನು ಕೊಂಡಾಡಿ ಕೊನೆಯುವನು. ಬಳಿಕ 
ತಾನು ಯಾರ ಬಳಿಯಲ್ಲಿ ಶಿಷ್ಯನಾಗಿ « ರಾಮಾನುಜ ಸಮಾಮ್ನಾಯ' 
ವನ್ನು ಅರಿತುಕೊಂಡನೊ ಆ ತಾತಾಚಾರ್ಯರನ್ನು ಹೀಗೆ ನಮಸ್ಕರಿ 
ಸಿರುವನು : 


4 ಈ ರೀತಿಯ ಸೆಂಪುವಡೆದ ಸದ್ಗುರಕರ- 
ವಾರಿಜೋದ್ಭವ, ಶಿಷ್ಕಜನರ 
ಪೇರಿಸಿ ನಾಲ್ಕಗೆ ಫಲವೀವ ತಾತಾ. 
ಚಾರಿಯರಡಿಗೆರಗುವೆನು! '' || (ಸಂಧಿ ೧೯, ಪದ್ಮಳ) 


ಪೀಠಿಕಾಸಂಧಿಯ ಬೇರೆಬೇರೆ ದೇವತೆಗಳ ಪ್ರಾರ್ಥನಾಪರಂಪರೆಯಲ್ಲಿ 
ಗರುಡ-ಶೇಷರುಗಳಿಗಿದ್ದ ಸ್ಥಾನ ವಾಯುವಿಗಿಲ್ಲ.. ವಾಯುವು ಬರಿಯೆ 
ಅಷ್ಟದಿಕ್ಸಾಲಕರಲ್ಲಿ ಒಬ್ಬನಾಗಿ ದಾಸರಿಂದ ಪ್ರಾರ್ಥಿಸಿಕೊಂಡಿರುತ್ತಾನೆ. 
ನಡುವೆ ಒಂದು ಸ್ಮಳದಲ್ಲಿಯಂತೂ ೬ ರಾಮಾನುಜಾಗಮವ ಸ್ಮರಿಸಿ ಮನೋನು- 
ರಾಗವನಾಂತು ಕೃತಿಯ ಚಿತ್ತರಿಸುನೆ ( ಸಂಧಿ ೨೬ ಪದ್ಯ ೨) ' ಎಂದು ಪ್ರತಿಜ್ಞೆ 
ಮಾಡಿದಂತೆ ಮಾತನಾಡಿರುತ್ತಾನೆ. ಅಲ್ಲದೆ ಈ ವರ್ಣಕಕಾವ್ಯದಲ್ಲಿ ಪೂಜೆ- 
ಗೊಳ್ಳಲಿಕ್ಕೂ ಪುರೋಹಿತರಾಗಿಯೂ ಬರುವ ಬ್ರಾಹ್ಮಣರೆಂದರೆ « ತಳಿರು 
ಗಾಸೆಯ ಥೋತ್ರ, ಬಹಿರ್ವಾಸ, ಮೂಗಿನಿಂದಿಳಿವ ನಾಮಗಳ 
ವೈಷ್ಣ ವರು? ಎಂದರೆ ರಾಮಾನುಜೀಯ ಮತಾನುವರ್ತಿಗಳಾದ ಬ್ರಾಹ್ಮ 
ಣರು. ಇವೆಲ್ಲ ಪ್ರತ್ಯಕ್ಷ ಪ್ರಮಾಣಗಳನ್ನು ನೋಡುತ್ತ ಹೋದರೆ, ತಳೆ- 
ಬುಡವು ಗಟ್ಟಿಯಿಲ್ಲದೆ ನಿಂತಿದ್ದ ಸಾಂಪ್ರದಾಯಿಕ ದಂತಕಥೆಗಳ ಮೇಲೆ 
ಚಿಕಿತ್ಸಕರ ವಿಶ್ವಾಸ ಹೇಗೆ ಕುಳಿತುಕೊಳ್ಳಬೇಕು ? 


೫. ಕನಕದಾಸರ ವೈಶಿಷ ಕ $ನಿನ್ನೊಂದೆಂದರೆ ಇವರಿಗೆ ಬರೆಯಲಿಕೂ 
ಓದಲಿಕ್ಕ್ಯೂ ಬರುತ್ತಿದ್ದಿಲ್ಲವೆಂಬುದು. ಜನವಾರ್ತೆಯೂ ಹೀಗೆಯೆ ಹೇಳು 
ವುದು ; ಮೋಹನತರಂಗಿಣಿ” ಯಲ್ಲಿ « ಬರೆಹವ ತಿಳಿಯಬೇಡೆನುತೆನ್ನ 


೬೮ ಕರ್ಣಾಟಕ ಜನಜೀವನ 


ನೊಸಲೊಳು ಬರೆದು ನಿರ್ಮಿಸಲು, ಅದರಿಂದ ಬರೆಹವನು ಅರಿಯೆ ನಾ, 
ಪದನಿಟ್ಟು ಕಡಿತದೊಳ್‌ ಬರೆದು ಮಾಡಿದ ಕೃತಿಯಲ್ಲ ' ಎಂಬುದಾಗಿ ತಾವೂ 
ಹೇಳಿರುವರು. ದಾಸರ ಕಾವ್ಯ, ಕೀರ್ತನೆಗಳ ವಿಶೇಷಗುಣಗಳನ್ನು ಅರಿತವ 
ರಾರೂ, ಕನಕದಾಸರು ಬರೆಹವನ್ನು ಅರಿತಿರದೆ ಇರಲಾರರೆಂದು ಖಂಡಿತವಾಗಿ 
ಹೇಳಬಹುದು. ಕುಮಾರವ್ಯಾಸನೂ ಹೀಗೆಯೆ « ಹಲಗೆ ಬಳಪವ ಪಿಡಿಯ 
ದೊಂದಗ್ಗಳಿಕೆ, ,..' ಮೊದಲಾಗಿ ಹೇಳಿರುವನು. ಬಹುಶಃ ಆ ಕಾಲದ 
ವರ್ಣಕ ಕವಿಗಳದಿದೊಂದು ಸಮಯವಾಗಿರಬೇಕು. ಆ ಸಮಯ ತಮ್ಮ 
ಗೌರವವನ್ನು ಹೆಚ್ಚಿಸುವುದೆಂಬ ಕಲ್ಪನೆ ಅವರಿಗಿರಬೇಕು. 


೬. ಏವಂಗುಣವಿಶಿಷ್ಟವಾದ ಕನಕದಾಸರ ವ್ಯಕ್ತಿತ್ವವು, ಅವರನ್ನು 
ತಿಳಿದುಕೊಳ್ಳಬೇಕೆನ್ನುವವರನ್ನು ತುಂಬ ಗೊಂದಲದಲ್ಲಿ ಕೆಡಹುವುದು: 
ಕನಕದಾಸರ ಜೀವನನ ಈ ಚರ್ಚಾತ್ಮಕವಾದ ವಿಷಯವು ನಮಗೆ ಪ್ರಸ್ತುತ 
ವಲ್ಲ; ಅವರು ತಮ್ಮ ಪೂರ್ವವಯಸ್ಸಿನಲ್ಲಿ ದಂಡನಾಯಕರಾಗಿದ್ದುದ 
ರಿಂದ, ಆಗಾಗ ಅವರಿಗೆ ವಿಜಯನಗರಕ್ಕೆ ಹೋಗುವ ಸಂದರ್ಭವೊದಗು- 
ತ್ರಿರಬಹುದು. ಮುಂದೆ ದಾಸರಾದ ಮೇಲೆ ಅವರು --ಶ್ರೀವ್ಯಾಸರಾಯ 
ರಿಂದ ದಿಕ್ಸೆ ಪಡೆದಿರಲಿ, ಶ್ರೀತಾತಾಚಾರ್ಯರಿಂದ ದಿಕ್ಲೆ ಪಡೆದಿರಲಿ— 
ನಿಜಯನಗರದಲ್ಲಯೆ ಬಹುಕಾಲ ನೆಲಸಿರಬಹುದು. ಅಂತೂ ಅವರು 
ವಿಜಯನಗರವನ್ನು ಸಾಕಷ್ಟು ಚೆನ್ನಾಗಿ ಕಂಡುದು ಖಂಡಿತ! ಹಾಗಿದ್ದರೆ 
ಆವರು ತಾವು ಕಂಡ ವಿಜಯನಗರವನ್ನು ಕುರಿತು ಎಫ್ಲಿಯಾದರೂ ಏನನಾ 
ದರೂ ಹೇಳಿರುವರೆ? ಯಾವ ಕೃತಿಯಲ್ಲಾದರೂ ಶಬ್ದಚಿತ್ರ ತೆಗೆದಿರುವರೆ? 


೭. ಕನಕದಾಸರು « ಮೋಹನತರಂಗಿಣಿ' «ನಳಚರಿತ್ರೆ 
"ರಾಮಧಾನ್ಯಚರಿತೆ' ಎಂಬ ವರ್ಣಕಕಾಮ್ಯಗಳನ್ನೂ, « ಹರಿಭಕ್ತಿ ಸಾರ' 
ಬಂಬ ಸ್ಕೋತ್ರಶತಕವನ್ನೂ ಬರೆದಿರುವರು.  « ನೃಸಿಂಹಸ್ತವ' ಎಂಬ 
ಇನ್ನೊಂದು ಸ್ಲೋತ್ರಗ್ರಂಥವನ್ನೂ ಇವರೇ ರಚಿಸಿರಬಹುದೆಂದು ಕವಿಚರಿತ 
ಕಾರರಾದ ದಿವಂಗತ ಆರ್‌. ನರಸಿ೦ಂಹಾರ್ಯರು ಹೇಳಿರುವರು. ಕಾವ್ಯ 
ಗಳಲ್ಲಿ " ರಾಮಧಾನ್ಯಚರಿತೆ' ಮುದಿ)ತವಾಗಿಲ್ಲ; ಅದರ ಮೂಲಪ್ರತಿ 
ಯನ್ನು ಕಂಡವರೂ ಬಹಳ ಜನರಿಲ್ಲ. ನಳಚರಿತ್ರೆ ' ಕನ್ನಡನಾಡಿನಲ್ಲಿ 
ಪ್ರಜಾರದಲ್ಲಿದ್ದು.. ಬಹುಜನಪ್ರಿಯವಾಗಿದೆ. ಇದು ಕೇವಲ ನಳರಾಜನ 
ಕರುಣಾರಸಪೂರ್ಣವಾದ ಕತೆಯನ್ನೇ ಹೇಳಲು ಹೊರಟುದು. ಎಂತಲೆ 
ಪ್ರತಿ ಪದ್ಭಪದ್ಯಕ್ಟೂ ಕತೆ ಮುಂದೆ ಮುಂದೆ ಓಡಿ, ತನ್ನೊಡನೆ ವಾಚಕ 


ಕನಕದಾಸರು ಕಂಡ ವಿಜಯನಗರ ೬೯ 


ರನ್ನೂ ಓಡಿಸಿಕೊಂಡು ಒಯ್ಯುತ್ತದೆ. ಎಂತಲೆ ವರ್ಣಕಕಾವ್ಯಗಳ ಜೀವಾಳ 
ವಾಗಿದ್ದ ವಾಸ್ತವಜೀವನದ ವರ್ಣನೆಗೆ ಈ ಪುಟ್ಟಿ ಕಾವ್ಯದಲ್ಲಿ ಅವಕಾಶವೆ 
ಇಲ್ಲ. ಇನ್ನುಳಿಯಿತು « ಮೋಹನತರಂಗಿಣಿ, ಈ ಗ್ರಂಥ ಮುದ್ರಿತ 
ವಾಗಿದೆಯಾದರೂ ಸಾಂಗತ್ಯದಲ್ಲಿ ರಚಿತವಾದ ಈ ಮಹಾಕಾವ್ಯವು, ಸಾಂಪ್ರ- 
ದಾಯಿಕ ಪಂಡಿತರ ಮನ್ನಣೆಗೆ ಪಾತ್ರವಾಗಿಲ್ಲ. ಆದುದರಿಂದಲೆ ಇದರ 
ಹೊಗಳಿಕೆ ನಮ್ಮ ಸಾಹಿತ್ಯನ "ಪ್ರಪಂಚದಲ್ಲಿ ಅಷ್ಕೊ ದು ಬೆಳೆದುಬಂದಿಲ್ಲ. 
ಎಂತಲೆ ಇದನು ಓಡಿಕೋಡಬೇಕೆಂಟ ಬುದ್ದಿ ಬಹುಜನರಿಗಾಗಿಲ್ಲ. ಈ 
ಠಾರಣಕ್ಕಾಗಿಯೆ ಬಹುಜನರಿಗೆ ೬ ಮೋಹಸತರಂಗಿಣಿ' ಯ ವಿಶೇಷ 
ಪರಿಚಯವಿಲ್ಲ. 


೮. «ಮೋಹನತರಂಗಿಣಚೆ' ಸಂಪೂರ್ಣವಾಗಿ ದೇಸಿಯನ್ನನು- 
ಸರಿಸಿ ಬರೆದ ಕಾವ್ಯ. ಪೀಠಿಕೆಯಲ್ಲಿ ಕವಿಯು : 


6( ನಾಡೊಳಗುಳ್ಳ ಜಾಣರು ಜಾನೆಯರೊಡ- 
ನಾಡುವ ಸನಿವಾಶುಗಳ | 


ಪಾಡುಗಬ್ಬವ ಪರುಠಕವಿಸಿದ ಬಗೆಯ ನೀ 
ನೋಡು ಮಾನಿನಿ ಮುಂದೆ ಮುಂದೆ!” 


( ಸಂಧಿ ಣ್ಯ ಪ ದ್ಯ ೩೫) 


ಎಂದು ಹೇಳಿದ ಮಾತನ್ನು ಸಂಪೂರ್ಣವಾಗಿ ಸತ್ಯವನಾಡಿ ತೋರಿಸಿದ್ದಾನೆ. 
ಇದರಲ್ಲಿ ಬರುವ ಪಾತ್ರಗಳು ಪೌರಾಣಿಕ ಕಾಲದುವೂ ದೇವದಾನವಕುಲಸ್ಕೆ 
ಸೇರಿದುವೂ ಆಗಿದ್ದರೂ, ಅವೆಲ್ಲ ಮಾನವರ ರೂಪ-ಮನಸ್ಸು ಬು” ಹೈದಯಗಳನ್ನೆ 
ಅಳವಡಿಸಿಕೊಂಡು ಬಂದಿರುವುವು; ಬರಿಯೆ 1.28 ಅಲ್ಲ, 
ಶನ ್ಲಡಿಗರ ರೂಪ-ಮೇಷ- ಬುದ್ಧಿ- ಭಾವನೆ-ಮನಸ್ಸುಗಳನ್ನು ಅಳವಡಿಸಿ 
ಜಾ ನಿಂತಿರುವುವು, ಮೂಲಕಥೆಯಲ್ಲಿಯ ಕಿಲವೊಂದು ಅಸ್ವಾಭಾವಿಕ 
ಸಂಗತಿಗಳನ್ನು ಬಿಟ್ಟಿಕ್ಕೆ ಕೃತಿಯ ರಚನೆ. ಸಂವರ್ಧನೆಗಳಲ್ಲಿ ಸ್ವಲ್ಪವೂ 
ಅಸ್ವಾಭಾವಿಕತನವಿಲ್ಲ. ಕನಕದಾಸರು ಕಂಡು ಬಣ್ಣಿಸಿದ ವಿಜಯನಗರ 
ವನ್ನು ನಾವು ಇದೇ ಗ ಂಥದಲ್ಲಿಯೆ ಕಾಣಬಹುದಾಗಿದೆ. 


೯. ಕನಕದಾಸರು ಬದುಕಿ ಬಾಳಿದ ಕಾಲವೆಂದರೆ (೧೫೫೦) ಕರ್ಣಾ- 
ಟಿಕದ ನಂದಲಿರುವ ಮೈಭವಜ್ಯೋತಿ-ನಂದುವುದಕ್ಕಿಂತ ಮೊದಲು ದೀಪವು 


೭೦ ಕರ್ಣಾಟಕ ಜನಜೀವನ 


ದೊಡ್ಡದಾಗುವಂತೆ ಉಜ್ವಲವಾಗಿ ಬೆಳಗುತ್ತಿದ್ದ ಕಾಲ. ಹದಿನಾರನೆಯ 
ಶತಮಾನದ ಪೂರ್ವಾರ್ಧದಲ್ಲಿ ಕರ್ಣಾಟಕವು ಕೃಷ್ಣೆಯಿಂದ ಕನ್ಯಾಕುಮಾ- 
ರಿಯ ವರೆಗೆ ತನ್ನ ಅಖಂಡಸಾಮ್ರಾಜ್ಯವನ್ನು ಘಟ್ಟಿ ಶೆ ವೈಭವದಿಂದ ಆಳು. 
ತ್ರಿದ್ದಿತು, ಜಗತ್ತಿನಲ್ಲಿಯ ಎಲ್ಲಭಾಗದ ಜನರನ್ನೂ ತನ್ನ ರಾಜಧಾನಿಯಾದ 
ವಿಜಯನಗರಕ್ಕೆ ಬರಮಾಡಿಕೊಂಡು, ತನ್ನ ಸಾಮ್ರಾಜ್ಯಸಂಪತ್ತನ್ನು 
ತೋರಿಸಿ, ಅವರನ್ನು ಬೆರಗುವಡಿಸುತ್ತಿದ್ದಿತು. ಪೋರ್ತುಗಾಲ್‌, ಇಟಲಿ, 
ಇರಾಣ ಚ| ಪರದೇಶದ ಪ ವಾಸಿಕರು ಇಲ್ಲಿಗೆ ಬಂದು, ಕನ್ನಡ 
ನಾಡಿನ ರಾಜಧಾನಿಯನ್ನು ಕಣ್ಣಾರೆ ಕಂಡು, ಅದನ್ನು ಮನವಾರೆ ಹೊಗಳಿ 
ದುದು ದು ಹೆಚ್ಚಾಗಿ ಇದೇ ಕಾಲದಲ್ಲಿಯೆ. ಶ್ರೀಕೃಷ್ಣ ದೇವರಾಯನ ಶೌರ್ಯ- 
ಪ್ರತಾಪಗಳು ವಿಜಯನಗರರಾಜ್ಯದ ಜನ್ಮ ಶತು ಗಳನ್ನು ತಲೆಯೆತ್ಮದಂತೆ 
se ವು. ಸಾಮ್ನಾ ಿಜ್ಯಸಂರಕ್ಸಕ ಕ ಯುದ್ಧಗಳು ತಯದ 
ರಿಂದ, ರಾಜ್ಯದಲ್ಲಿ ಶಾಂತತೆ ಹೆಚ್ಚಿತು; ಚ ಸುಖಸಮಾಧಾನಗಳಿಂದ 
ಇರಲು ತೊಡಗಿದರು. « ಕೂಳು ಹೆಚ್ಚಿದ್ದಲ್ಲಿ ಕುಲಾಚಾರ ಹೆಚ್ಚುವುವು' 
4 ಅನ್ನ ನಿದ್ದಾಗಲೆ ತನ್ನನ್ನಾ ತೋಂ? ಎಂಬ ದೇಸಿನುಡಿಯಂತೆ, ಆಗ 
ಧಾರ್ಮಿಕ ವಿಚಾರಗಳಿಗೆ ಕಳೆಯೇರೀತು ; ಕಲಾಜೀವನಕ್ಕೆ ಪರಿಪ್ರಷ್ಟಿ 
ದೊರೆಯಿತು. ರಾಜಧಾನಿಯಲ್ಲಿ ವೈದಿಕಧರ್ಮದ ಮತ-ಪಂಥಗಳಿಗೆಲ್ಲ 
ಆಶ್ರಯದೊರೆಯಿತು. ಎಂತಲೆ ಅಂದು ಎಂದರೆ ೧೬ನೆಯ ಶತಮಾನದ 
ಪೂರ್ವಾರ್ಧದಲ್ಲಿ, ವಿಜಯನಗರದಲ್ಲಿ ಎಷ್ಟೊಂದು ಜನ ಸಾಧು-ಸತ್ಪುರುಷರು 
ವಾಸಿಸುತ್ತಿದ್ದರು ? ಶ್ರೀಕೃಷ್ಣದೇವರಾಯನ ಕುಹುಯೋಗವನ್ನು ನಿವಾರಣೆ 
ಮಾಡಿ, ರಾಜಗುರುಗಳ ಸ್ಥಾ ನವನ್ನು ಪಡೆದ ಶ್ರೀವ್ಯಾ ಸರಾಯರು,ವಿಜಯ 
ನಗರವನ್ನೆ ತಮ್ಮ ಸೆರೆಯನ್ನಾಗಿ ಮಾಡಿಕೊಂಡಿದ್ದ ರು. ತರ್ಕ, ವೇದಾಂತ 
ಸಡಲ ಶಾಸ್ತ್ರಗಳಲ್ಲಿ ಅವರು ಪ ಪ್ರವೀಣರಾದುದರಿಂದ; ಶಿಷ್ಕಕೋಟಿ 
ಎಷ್ಟೋ ಅಲ್ಲಿ ರು ನೆಲಸಿರುತಿ ತ್ರಿದ್ದಿತು. ಇವರಲ್ಲಿ ಶ್ರೀನಾದಿರಾಜರಂತಹ 
ಯೋಗ್ಯತೆಯವರೂ ಇರುತ್ತಿದ್ದರು. ಅಲ್ಲದೆ ಶ್ರೀಪಾದರಾಯರಿಂದ 
ಶ್ರಿ ವ್ಯಾ ಸರಾಯರು ದಾಸಕೂಟ ದಿಕೆ ಸಿಯನ್ನು ಪಡೆದುದರಿಂದ, ಶಾಸ್ತ್ರ- 
ವ್ಯಾಸಂಗದ ಸಂಸ್ಕೃತಶಿಷ್ಯರಂತೆ ದಾಸ ಸಕೂಟದ ಕನ್ನ ಡ ತಿಷ್ಯಸಮೂಹವೂ 
ಅಲ್ಲಿ ಬೆಳೆಯುತ್ತಿದ್ದಿತು. ಈ ಸಮೂಹದಲ್ಲಿ ಹೆಸರುಪಡೆದವರೆಂದರೆ 
ಪುರಂದರದಾಸರು. ದಂತಕಥೆಗಳನ್ನು ನಂಬುವುದಾದಲ್ಲಿ ಕನಕದಾಸರೂ 
ಅಹುದು. ರಾಮಾನುಜೀಯ ಸಂಪ್ರದಾಯದ ವಿದ್ವಾಂಸರಿಗಂತೂ ವಿಜಯ 
ನಗರದಲ್ಲಿ ಮೊದಲಿನಿಂದಲೂ ತುಂಬ ಪ್ರಾಶಸ್ತ್ಯವಿದ್ದಿತು. ರಾಜಪೌರೋಹಿತ್ಯ 


ಕನಕದಾಸರು ಕಂಡ ವಿಜಯನಗರ ೭೧ 


ಮೊದಲಾದ ಸನ್ಮಾನದ ಧಾರ್ಮಿಕ ಸಂಸ್ಥೆಗಳೆಲ್ಲ ಅಂದು ರಾಮಾನು- 
ಜೀಯ ಪಂಥದ ಬ್ರಾಹ್ಮಣರ ಅಧಿನದಲ್ಲಿಯೆ ಇದ್ದುವೆಂದು ನಿಸ್ಸಂದಿಗ್ಹವಾಗಿ 
ಹೇಳಬಹುದು. ಏಕೆಂದರೆ ಸಂಗಮವಂಶೆದ ಕೊನೆಯ ರಾಜನಾದ ೨ನೆಯ 
ವಿರೂಪಾಕ್ಷನ ಕಾಲದಲ್ಲಿಯೆ, ಅರಮನೆಯಲ್ಲಿ ರಾಮಾನುಜೀಯರಿಗೆ ಪ್ರವೇಶ 
ದೊರೆಯಿತು. ಮುಂದೆ ಸಾಳುವ, ತುಳುವ ವಂಶದವರ ಕಾಲದಲ್ಲಿ ಅವರಿಗೆ 
ಹೆಚ್ಚಿನ ಪ್ರಾಶಸ್ತ ದೊರೆಯಿತು. ತಮ್ಮ ಗುರುಗಳೆಂದು ಕನಕದಾಸರು ಹಾಡಿ 
ಹೊಗಳಿದ ತಿರುಮಲೆ ತಾತಾಚಾರ್ಯರು, ಆ ಕಾಲದಲ್ಲಿ ವಿಶಿಷ್ಟ್ರಾದ್ರೈತ 
ವೇದಾಂತದಲ್ಲಿ ವಿಶಾರದರು ; ಇವರು ಅಳಿಯ ರಾಮರಾಯನಿಗೆ ಎಂದರೆ 
ಅರನೀಡುವಂಶದವರಿಗೆ ಗುರುಸ್ಕಾನದಲ್ಲಿ ಇದ್ದವರು. ಇವರೂ ವಿಜಯ 
ನಗರದಲ್ಲಿಯೆ ಇರುತ್ತಿದ್ದರು. ತುಳುವವಂಶದ ರಾಜರ ಆಂಧ)ಭಾಷೆಯ 
ಪ್ರೀತಿಯ ಮೂಲಕ, ತೆಲುಗುದೇಶದ ಪಂಡಿತರೂ, ಕವಿಗಳೂ ಅಲ್ಲಿ ಹಿಂಡು 
ಹಿಂಡಾಗಿ ಇದ್ದರು. ರಾಜ್ಯವೆ ಕನ್ನಡಿಗರದಾದುದರಿಂದ ಕನ್ನಡ (ಕದಿ 
ಗಮಕಿ-ವಾದಿ-ವಾಗ್ಮಿ' ಗಳಿಗೆ ಅಲ್ಲಿ ಕಡಿಮೆಯಿರಲಿಲ್ಲ. ಇಂತಹ ಸುಸಂಸ್ಕೃತ 
ವಾತಾವರಣದಲ್ಲಿ ಇದ್ದುದರಿಂದಲೆ ಇರಬಹುದು--ಬರೆಹಬಾರದ ಕನಕ- 
ದಾಸರು, ಬರೆಹಬಂದವರಿಗಿಂತ ಹೆಚ್ಚಿನ ರಸಿಕತೆಯಿಂದ-- " ಮೋಹನ 
ತರಂಗಿಣಿ ಯನ್ನು ಬರೆದಿದ್ದಾರೆ. ದೇಸಿಯನ್ನನುಸರಿಸಿದ ತಮ್ಮ ಕಾವ್ಯ 
ದಲ್ಲಿಯೂ ಸಂದರ್ಭೋಚಿತವಾಗಿ «ಅಷ್ಟಾದಶವರ್ಣನೆ' ಗಳನ್ನು ಕೂಡಿಸಿ, 
ದೇಸಿಯನ್ನು ಮಾರ್ಗಕ್ಕೆ ತಿರುಗಿಸಲು ಹವಣಿಸಿದ್ದಾರೆ. 


೧೦. « ಮೋಹನತರಂಗಿಣಿ' ಕಾವ್ಯವು ಶೃಂಗಾರರಸಪ್ರಧಾನ 
ವಾದುದು. ವೀರರಸವೂ ವ್ಯಭಿಚಾರಿಯಾಗಿ ವರ್ಣಿತವಾಗಿದೆ. ಈ ಕಾವ್ಯದಲ್ಲಿ 
ಅಡಕವಾಗಿರುವ ವಿಷಯವೆಂದರೆ : 


6 ಪೂಸರದಹನ, ಕಾಮೋತ್ಸತ್ತಿ, ವರಶಂಬರಾಸುರವಧಥೆ, ಕಂತುಸುತನ 
`ಭಾಸುರಲೀಲೆ, ಬಾಣನಗೆದ್ದ ಜಯಲಕ್ಷ್ಮೀಶನ ಕೃತಿ....” 


ಇದೆಲ್ಲವನ್ನು ಒಳಗೊಂಡಿರುವುದು. 4 ಮೋಹನತರಂಗಿಣಿ ' ಎ೦ದಲ್ಲದೆ ಈ 
ಪ ಬಂಧಕ್ಕೆ ( ಶ್ರೀಕೃಷ್ಣ ಚರಿತೆ? (ಸಂಧಿ ೧; ಪದ್ಯ ೩೯) ಎಂಬ ಇನ್ನೊಂದು 
ಹೆಸರೂ ಇದೆ... ಲಕ ೈಣಶಾಸ ಅಜ್ವರ ಮತದಂತೆ, ಗ್ರಂಥವು ಯಾವನ 
ಚರಿತೆಯೊ ಅವನೆ ನಾಯಕನಾಗಿ ಇರುವನು. ಮಹಾಕಾವ್ಯದ ಲಕ್ಟ ಣ 
ಗಳಾದ ಅಷಾ ) ದಶ ವರ್ಣನೆಗಳು, ಆ ಒಬ್ಬನೆ ನಾಯಕನ ವ್ಯಕ್ತಿತ್ವ ಪರಿಪುಷ್ಟಿ 


೪೨ 


೭೨ ಕರ್ಣಾಟಕ ಜನಜೀವನ 


ಗಾಗಿಯೆ ಅಳವಟ್ಟಿರುವುವು. ಆದರೆ " ಮೋಹನತರಂಗಿಣಿ'ಗೆ 
4 ಶ್ರೀಕೃಷ್ಣ ಚರಿತೆ ' ಎಂಬ ಹೆಸರಿದ್ದರೂ, ಲಕ್ಲಣಶಾಸ್ತ್ರ್ಯ ದ ಒರೆಗಲ್ಲಿಗೆ 
ಹಚ್ಚಿ ನೋಡಿದರೆ ಈ ಕಾವ್ಯದ ನಾಯಕ ಶ್ರೀಕೃಷ್ಣನ ನೊಬ್ಬನೆ ಅಲ್ಲವೆಂದು 
ಎನಿಸುವುದು. ಮೊದಲಿನಿಂದ « ಅನಿರುದ್ಧ ಜನನ' ದ ವರೆಗೆ ಕಾಮನು 
ನಾಯಕನಾಗಿ ತೋರುವನು; ಮುಂದೆ ಅನಿರುದ್ಧನು ನಾಯಕನಾಗಿ 
ತೋರುವನು. ಶ್ರೀಕೃಷ್ಣನು ಕಾವ್ಯದ ಪ್ರಾರಂಭದಲ್ಲಿ ಕಾಮಜನಕನಾಗಿ 
ಬರುವನು; ಕಾವ್ಯದ ಕೊನೆಯಲ್ಲಿ ಅನಿರುದ್ದ ನಗೆ ಸಹಾಯಕನಾಗಿ ಶೋಣಿತ 
ಪುರಕ್ಕೆ ಬಂದು, ಬಾಣಾಸುರನೊಂದಿಗೆ ಕಾಳೆಗವನ್ನಾ ಡಿ ಅವನನ್ನು ಜಯಿಸು 
ವನು. ನಡುವೆ ಒಂದೆರಡು ಸಲ ಅಮುಖ್ಯ ಸಂದಭ ನದಲ್ಲಿ ನಮಗೆ. ‘ ಕೃಷ್ಣ- 
ಹಾಯು ನ ಮುಖದ ದರ್ಶನವಾಗುವುದು. ಕಾವ್ಯದ ಬೆಳೆವಣಿಗೆಯನ್ನು 
ನೋಡಿದರೆ ಪೂರ್ವಾರ್ಧ, ರತಿ-ಮನ್ಮಥರ ಕತೆಯಿಂದ ಎಂದರೆ "ಪೂಸರದಹನ, 
ಕಾಮೋತ್ಸತ್ತಿ, ವರ ಶಂಬರಾಸುರ ವಧೆ? ಯಿಂದ ಕೂಡಿದೆ; ಉತ್ತರಾರ್ಧವು; 
ಉಷಾ-ಅನಿರುದ್ಧರ ಕತೆಯಿಂದ ಎಂದರೆ « ಕಂತುಸುತನ ಭಾಸುರಲೀಲೆ' 
ಯಿಂದ ಶೂಡಿದೆ. ವಿಮರ್ಶಕರು ಹೇಳಬೇಕಾದರೆ " ಎರಡು ಬೇರೆ ಬೇರೆ 
ಶೃಂಗಾರ ರಸಪ್ರಧಾನವಾದ ಕಥಾವಸ್ತುಗಳನ್ನು ಕೂಡಿಸಿ ಒಂದೆ ಗ್ರಂಥದಲ್ಲಿ 
ಹೆಣೆಯಲಾಗಿದೆ ' ಎಂದು ಹೇಳಬಹುದು. ಕನಕದಾಸರು ಇವೆರಡೂ ಕತೆ 
ಗಳನ್ನು ಕೂಡಿಸಿ ಹೆಣೆಯುವುದಕ್ಕೆ. ಶ್ರೀಕೃಷ್ಣ ನನ್ನು ಸೂತ್ರಧಾರನನ್ನಾಗಿ 
ವ ಡಿಸುತ: ಈ ಸೂತ್ರಧಾರಿತ್ತದ fe « ಕೃತಿಗೆ 
ಕರ್ತನು ಕಾಗಿನೆಲೆಯಾದಿ ಕೇಶನ' ಎಂದು ಹೇಳಿರುವರು. ೬ ಚತುರಾಸ್ಯ 
ಬೊಮ್ಮ' ನನ್ನು ಪ್ರಾರ್ಥಿಸುವಾಗ ನಿಮ್ಮಯ ಪಿತ ಕೃಷ್ಣ ರಾಯನ 
ನಟತುಮು ಹೆನ್ನೆ ಯರಿದು ಕೀರ್ತ್ಕಿಪೊಡೆ ನಮ್ಮ ಅಳವು ಅಲ್ಲ’ ಎಂದು 
ವಿನಯದಿಂದ ಕೈಯೂರಿರುವನು. ಒಳಗಿನ ವಿಷಯವನ್ನು ನೋಡಿದರೆ 
ಇದಕ್ಕಿದ್ದ « ಕೃಷ್ಣ ಚರಿತೆ' ಎಂಬ ಹೆಸರು ಎಳೆದು ತಂದು ಇಟಿ ತಾಗಿದೆ 
ಯೆಂದು ಯಾರಾದರೂ ಹೇಳಬಹುದು. ಕನಕದಾಸರು ಇಲ್ಲಿ ಔಚಿತ್ಯವನ್ನು 
ವಾರಿ ನಡೆದಿದ್ದಾರೆಯೆಂದು ಹೇಳಲಿಕ್ಕೂ ಹಿಂಜರಿಯದಿರಬಹುದು. 
ಹಾಗಾದರೆ ಈ ಔಚಿತ್ಯಭಂಗಕ್ಕೆ ಕಾರಣವಿಶೇಷವೇನಾದರೂ ಇರ 
ಬಹುದೇ? 


೧೧. ಕನಕದಾಸರು ಭಕ್ತಕವಿಗಳು ; ಅವರು ಶ್ರೀಹರಿಯ ಚರಿತ್ರೆ 
ಯನ್ನಲ್ಲದೆ ಇನ್ನೊಂದನ್ನು ಕಥಾವಸ್ತುವನ್ನಾಗಿ ಸ್ವೀಕರಿಸರು- Wu 
ತಮ್ಮ ಈ ಪೌರಾಣಿಕ ಕಥೆಗೆ ಶ್ರೀಕೃಷ್ಣನನ್ನೆ ನಾಯಕನನ್ನಾಗಿ ಮಾಡಿ- 


ಕನಕದಾಸರು ಕಂಡ ವಿಜಯನಗರ ೭4 


ಕೊಂಡಿರುವರು' ಎಂದು ಕೆಲವು ಜನರು ಕನಕದಾಸರ ಸೃತಿಯನ್ನು 
ಸಮರ್ಥಿಸಲು ಸಮಾಧಾನ ಹೇಳಬಹುದು; ಆದರೆ « ಮೋಹನತರಂಗಿಣಿ' 
ಯನ್ನು ಓದಿದವರಿಗೆ ಖಂಡಿತವಾಗಿ ಹೀಗೆ ಎನಿಸುವುದು : 


« ಕನಕದಾಸರಿಗೆ ಶ್ರೀಕೃಷ್ಣಚರಿತ್ರೆಯನ್ನೆ ಪ್ರಬಂಧವನ್ನಾಗಿ ರಚಿಸ 
ಬೇಕಿದ್ದಲ್ಲಿ, ಈ ಕಾಮನ ಕಥೆಯನ್ನೂ ಕಾಮನ ಮಗನ ಕಥೆಯನ್ನೂ ಏತಕ್ಕೆ 
ಆರಿಸಬೇಕಾಗಿತ್ತು, ? ಆರಿನಿದರೂ ಆರಿಸಿದರು ; ಭಕ್ಕಿಮಾರ್ಗಪ್ರಚಾರಕರಾದ 
ದಾಸರು ತಮ್ಮ ಕಾವ್ಯದಲ್ಲಿ ಬರಿಯೆ ಶೃಂಗಾರವನ್ನಲ್ಲ, ಉತ್ತಾನಶೈಂಗಾರ- 
ರಸವನ್ನು ಏತಕ್ಕೆ ಪ್ರಾಧಾನ್ಯವಾಗಿ ಇರಿಸಬೇಕಾಗಿತು,? ಈ ಕಾವ್ಯವನ್ನು 
ಓದಿದವರಲ್ಲಿ ಒಬ್ಬನೂ ಎಂದೂ, ತಾಳ : ತಂಬೂರಿಗಳನ್ನು ತೆಗೆದುಕೊಂಡು 
ದಾಸಯ್ಯನಾಗಿ ಹೊರಡಲಾರ ; ವಾಚಕನು ಬ ಹ್ಮ ಚಾರಿಯಾಗಿದ್ದರೆ ಹೊಸ 
ಹೆಣ್ಣಿನ ಕೈಯನ್ನು ಹಿಡಿಯಲು ಬಯಸಬಹುದು. ಸಂನ್ಯಾಸಿಯಾಗಿದ್ದರೆ 
ಮರಳಿ ಮನೆಯ ಕಡೆಗೆ ಮುಖತಿರುಗಿಸಬಹುದು. ಇಂತಹ " ಶ್ರೀಕೃಷ್ಣ- 
ಚರಿತೆ' ಯಂದ ದಾಸರು ತಮ್ಮ ಗುರಿಯನ್ನು ಹೇಗೆ ಸಾಧಿಸಿಕೊಳ್ಳ 
ಬೇಕೆಂದರು ? ಏಲ್ಲವೂ ಆಶ್ಚರ್ಯ! '' 


೧೨. ಹಾಗಿದ್ದರೆ ನಕದಾಸರ ಈ " ಶ್ರೀಕೃಷ್ಣ ಚರಿತೆ `ಯ ರಚನೆಗೆ 
ಉಚಿತವಾದ ಬೇರೆಯ ಸಮಾಧಾನವೇನಾದರೂ ಇದೆಯೆ. .? ಇದೆ; ಅದು 
ಕನಕದಾಸರ ಈ ಕೃತಿಯಲ್ಲಿ ಅಸ್ಪಷ್ಟವಾಗಿ ಮೂಡಿದೆ. ಕನ್ನಡ ಕವಿಗಳ 
ದೊಂದು ವಿಶಿಷ ಕ ಪರಂಪರೆಯ ಬೆಳಕಿನಲ್ಲಿ ಅದನ್ನು ನೋಡಿದರೆ ಅದು ಸ್ಪಷ್ಠ 
ವಾಗಿ ಕಾಣುವಂತಿದೆ : 


(1) ಮೊದಲನೆಯದಾಗಿ ಕನಕದಾಸರು ಆರಿಸಿದ ಕಥಾವಸ್ತು, ಭಾಗವತ 
ಪ್ರರಾಣದೊಳಗಿನದಾದರೂ ಅದು ಶೃ೦ಗಾರರಸಪೂರಿತವಾದ ಕಾಮನ ಕತೆ. 
ದಾಸರು ಅದನ್ನು ತಮ್ಮ ವರ್ಣಕದ ಧಾಟಿಯಿಂದಲೂ ದೇಸಿಯ ಜಾಣ್ಮುಡಿ 
ಗಳಿಂದಲೂ ಆ ಶೃಂಗಾರರಸವನ್ನು ಇನ್ನಿಷ್ಟು ಶೆ ಉದ್ದೀಪನಗೊಳಿಸಿರುವರು. 
ಕಾವ್ಯಕ್ಕೆ ಉಪಯೋಗಿಸಿದ ವೃತ್ತ ಶುದ್ಧ ದೇಶೀಯ ವೃತ್ತ; ಕನ್ನಡದ 
ಜಾನಪದ ವೃತ್ತವಾದ ಸಾಂಗತ್ಯ. ಹೋಳಿಯ ಹುಣ್ಣಿಮೆಯಲ್ಲಿ ಹೇಳುವ 
ಕಾಮನ ಪದಗಳೆಲ್ಲ ಇದೇ ದೇಶೀಯ ಛಂದದಲ್ಲಿರುವುವು. 


(11) ಎರಡನೆಯದಾಗಿ ಇದು * ಕೃಷ್ಣರಾಯನ ಚರಿತೆ?! « ಕೃಷ್ಣ- 
ರಾಯನ ಮಹಿಮೆ? ಯನ್ನು ಹೇಳುವುದಕ್ಕಾಗಿ ಹೊರಟುದು. ಪೀಠಿಕಾ- 
೧೦--೨೨೨೨ 


೬೪ ಕರ್ಣಾಟಕ ಜನಜೀವನ 


ಸಂಧಿಯಲ್ಲಿ ಎಲ್ಲರಿಗಿಂತ ಮೊದಲು ( ಕಾಗಿನೆಲೆಯರಂಗೆ' ನನ್ನು ಸ್ಮರಿಸಿ 
ಯಾದ ಮೇಲೆ, ಶ್ರೀರಾಮಾನುಜರನ್ನೂ ತಾತಾಚಾರ್ಯರನ್ನೂ ನಮ- 
ಸ್ವರಿಸುವರು; ತರುವಾಯ ಮುಂದಿನ ಎರಡು ಪದ್ಯಗಳಲ್ಲಿ 4 ಕೃಷ್ಣ > ನನ್ನು 
ಬೇಡಿಕೊಂಡಿರುವರು. ಅಲ್ಲದೆ ಕಾವ್ಯದಲ್ಲಿ ಉದ್ದಳ್ಕೂ- ಅಲ್ಲಲ್ಲಿ ಶ್ರೀಕೃಷ್ಣನ 
ಹೆಸರನ್ನು ಹೇಳಬೇಕಾದ ಸಂದರ್ಭ ಬಂದಾಗ 4« ಕೃಷ್ಣ ರಾಯ? 
" ದೇಶಾಧಿಸ ಕೃಷ್ಣರಾಯ? "ದೊರೆರಾಯ ಶ್ರೀಕೃಷ್ಣ' ಎಂದು 
ಹಲವಾರು ಸಲ ಬಂದಿರುವುದು. ಕಾವ್ಯದಲ್ಲಿಯ ಬೇರೆ ಬೇರೆ ವರ್ಣನಾ 
ಪ್ರಸಂಗಗಳು, ಕನಕದಾಸರ ಸಮಕಾಲೀನವಾದ ರಾಜಕೀಯ ಸಾಮಾಜಿಕ 
ಸಂಸ್ಕೃೃತಿಗಳನ್ನೈ ಎತ್ತಿ ತೋರಿಸುವುವು.  « ಅಚ್ಯುತ' ಎಂಬ ಹೆಸರನ್ನೂ- 
ಕಾವ್ಯನಾಯಕನನ್ನು ಕುರಿತು ಹೇಳುವಾಗ-ಅನೇಕಸಲ ಬಳಸಲಾಗಿದೆ. 


(ii) ವಖೂರನೆಯದೆಂದರೆ ಕನಕದಾಸರು ತಮ್ಮ ನಲ್ಲೆಗೆ ಈ ಕಾವ್ಯವನ್ನು 
ಬಣ್ಣಿಸಿ ಹೇಳಿರುವುದು. ಪ್ರತಿಯೊಂದು ಸಂಧಿಯ ಪ್ರಾರಂಭದಲ್ಲಿ ನಲ್ಲ- 
ನಲ್ಲೆಯರಿಬ್ಬರಲ್ಲಿಯೂ ತಪ್ಪದೆ ಮಾತುಗಳು ನಡೆಯುವುವು. ಆಗ 
ಕನಕದಾಸರು ಬೇರೆ ಬೇರೆ ಸಂಬೋಧನೆಗಳಿಂದ ತಮ್ಮ ನಲ್ಲೆಯನ್ನು ಕರೆದು 
ದನ್ನು ನೋಡಿದರೆ ತಾಳ, ತಂಬೂರಿ, ತಿರುನಾಮಗಳಿಂದೊಡಗೂಡಿದ 
ಕನಕದಾಸರ ಚಿತ್ರವೇನೂ ನಮ್ಮ ಕಣ್ಣೆದುರು ಬಂದು ನಿಲ್ಲುವುದಿಲ್ಲ; 
ಶೃಂಗಾರವಿಲಾಸಿಯಾದ ರಸಿಕ ಕವಿಯೊಬ್ಬನು ಬಂದು ನಿಲ್ಲುವನು. ಆ 
ಸಂಬೋಧನೆಗಳ ನಾಲ್ಕಾರು ಮಾದರಿಗಳನ್ನಿಲ್ಲ ಕೊಡುವೆನು : 


“ಎಲೆ ಎನ್ನಕಣ್ಗೆ ಮಂಗಳನಪ್ಪ ಬಟ್ಟಿ ಬಲ್ಮೊಲೆಯ ಮಂಗಳರತ್ತೈ! * 
ಔ ಕಣ್ಣುಮನವನಿರ್ಕುಳಿಗೊಳ್ತ ಕಡುಜಾಣವೆಣ್ಣುಗಳ ಅಧಿದೇವಿ !* 
೬ ಬಾಳೆನ್ನ ಭಾಗ್ಯದ ನಿಧಿಯೆಂದೆನಿಸ ಸುಡಾಳ ಬಲ್ಮೊಲೆನೆತ್ತ ನೀರೆ!” 
4 ಬಡನಡುನಿನ ಚೆನ್ನೈ! ಭಾನಿಂನಿಯರ ರನ್ನೆ! ಕೊಡನೊಲೆನೆಣ್ಣೆ! ಚೆ 
4 ಎನ್ನೆದೆಯ ಅಲರ್ದುಂಬಿಕುರುಳಾಂತ ಪೆಣ್ಣಲೆ ರನ್ನೆ! ” 


ಒಂದು ಎಡೆಯಲ್ಲಿಯಂಶೂ ದಾಸರು ಸಿಂಗರಡೋಟಿದ ಸಿರಿಗಂಪ 
ಸುಜನರ್ಗೆ ತಂಗಾಳಿ ಶಂದೀವ ತೆರದಿ, ಮಂಗಳ ಹರಿಕಥಾಮೃತವ ನಾನಿನ್ನ 
ಕರ್ಣಂಗಳಿಗೆರೆನೆ' ಎಂದು ಹೇಳಿರುವರು. ಪೀಠಿಕಾಸಂಧಿಯಲ್ಲಿ ತಮ್ಮ 
ಕೃತಿಯ ಗುಣವನ್ನು ಹೇಳಿಕೊಳ್ಳು ವಾಗ : 


ಕನಕದಾಸರು ಕಂಡ ವಿಜಯನಗರ ೭೪ 


4 ಕಿಂಗಿನಕಾಯ ತೋರದ ಮೊಲೆಪೊತ್ತ ಲತಾಂಗಿಯ ಬಂದುಗೆವಾಯ 
ರಂಗಿಪ ಚೆಂದುಟಯಿನಿದೆನೆ « ಮೋಹತರಂಗಿಣಿ' ವೇಳ್ವಿ ಕೇಳಬಲೆ |? 


ಬಂದು ಹೇಳಿರುವರು. ಇಂತಹ ಕಾವ್ಯದಿಂದಲೂ ಭಕ್ತಿಪಂಥವನ್ನು ಪ್ರಚಾರ 
ಗೊಳಿಸಲಿಕ್ಕಾದೀತೆಂದು ಕನಕದಾಸರಿಗೆ ನಂಬಿಗೆಯಿರಬಹುದೇ? ಹಾಗೆ 
ಯಾರಾದರೂ ಹೇಳಲು ಬಂದರೆ, ಕನಕದಾಸರು ಇದ್ದಲ್ಲಿಂದಲೆ ಉಪಹಾಸದ 
ನಗೆಯನ್ನು ನಕ್ಕುಬಿಡಬಹುದಿಷೆ ಸ 


೧೩. ಈ ಎಲ್ಲ ಸಂಗತಿಗಳ ಮೇಲೆ ಪಂಪ, ಪೊನ್ನ, ರನ್ನ, 
ರುದ್ರಭಟ್ಟಿ ಇವರ ಕಾವ್ಯಸಂಪ್ರದಾಯದ ವಿದ್ಯುಜ್ಯೋತಿಯ ಕಿರಣಗಳನ್ನು 
ಪಸರಿಸೋಣ ! ಪಂಪನು ಮಹಾಭಾರತದಂತಹ ಪೌರಾಣಿಕ ಕಥಾವಸ್ತು 
ವನ್ನು ತೆಗೆದುಕೊಂಡು «ವಿಕ್ರಮಾರ್ಜುನ ನಿಜಯ? ವನ್ನು ಬರೆದ. 
ಪೊನ್ನ ನು ರಾಮಾಯಣದಂತಹ ತ್ರೇತಾಯುಗದ ಕಥೆಯನ್ನು ತೆಗೆದು 
ಕೊಂಡು. « ಭುವನೈಕ ರಾಮಾಭ್ಯುದಯ ' ವನ್ನು ಬರೆದ. ರನ್ನನು 
ಭೀಮ-ದುರ್ಯೋದಧನರ ಕಥೆಯನ್ನು ತೆಗೆದುಕೊಂಡು « ಸಾಹಸ ಭೀಮ 
ವಿಜಯ ವನ್ನು ಬರೆದ. ರುದ್ರಭಟ್ಟಿನು « ತ್ರಿಣೇತ್ರ' ನನ್ನು ಹೊಗ 
ಳುವೆನೆಂದು 4 ಯುದ್ಧರಂಗತ್ರಿಣೇ ತ್ರ್ರ- ಅರಿಕಾಮಧ್ಯಂಸಿ ' ಯನ್ನು 
ಹೊಗಳಿದ. ಪಂಪನ ವಿಕ್ರುಮಾರ್ಜುನ' ನೆಂದರೆ ಪುಲಿಗೆರೆಯ ದೊರೆ... 
ಚಲುಕ್ಯವಂಶೋತ್ಸನ್ಸುನಾದ- ಅರಿಕೇಸರಿ. ಪೊನ್ನನ " ಭುವನೈಕರಾಮ' 
ನೆಂದರೆ ಆ ಕವಿಗೆ ಆಶ್ರಯವನ್ನಿತ್ತ ರಾಷ್ಟ್ರಕೂಟ ದೊರೆ--೩ಿನೆಯ ಕೃಷ್ಣನೆ 
ಆಗಿರಬಹುದು. ರನ್ನನ "ಸಾಹಸಭೀಮ? ನೆಂದರೆ ಚಳುಕ್ಯವಂಶೋತ್ಪನ್ನ ನಾದ 
ಸತ್ಯಾಶ್ರಯನು. ಅದರಂತೆಯೆ ರುದ್ರಭಟ್ಟನ ಯುದ್ಧರಂಗತ್ರಿಣೇತ)ನೆಂದರೆ 
ಹೊಯ ಕಳೆ ವೀರಬಲ್ಲಾಳನ ಬಳಿಯಲ್ಲಿ ಮಂತ್ರಿಯಾಗಿದ್ದ ಚಂದ್ರಮೌಳಿ 
ಎಂಬ 4 ಸಮುಲ್ಲತ ಶೇಜೋನಿಲಯಂ, ನಿರೋಧಿ ಸಚಿವೋನ್ಮತ್ತೇಭಪಂಚಾ. 
ನನಂ'| ಈ ಪರಂಪರೆಯಂತೆ ನೋಡಿದರೆ ಕನಕದಾಸರ « ದೇಶಾಧಿಪ 


ಕೃಷ್ಣ ರಾಯನು' ಆ ಕವಿಯ ಕಾಲದ ದೊರೆಯೊಬ್ಬನು ಏಕಾಗಿರಬಾರದು ? 


೧೪. ಕನಕದಾಸರು ಹುಟಿ ಕೈದ -ತೀರಿದ ಕಾಲವು ನಿಶ್ಚಿತವಾಗಿ 
ತಿಳಿಯದು. ಶ್ರೀವ್ಯಾಸರಾಯರೂ, ಪ್ರರಂದರದಾಸರೂ, ಶ್ರೀವಾದಿರಾಜರೂ 
ಇವರ ಸಮಕಾಲೀನರಾಗಿದ್ದುದರಿಂದ್ಯ ಕನಕದಾಸರು ಬೆಳೆದು ಬಾಳಿದ ಕಾಲ 
ವನ್ನು ಸಹಜವಾಗಿ ಕಂಡುಹಿಡಿಯಲಿಕ್ಕಾಗುವುದು. ಸುಪ್ರಸಿದ್ಧ ಇತಿಹಾಸ 


೬೬ ಕರ್ಣಾಟಕ ಜನಜೀನನ 


ಸಂಶೋಧಕರಾದ ಶ್ರೀಮಾನ್‌ ಸ್ವಾಮಿಕಣ್ಣು ಸಿಳ್ಳೆಯವರು, ಶ್ರೀವ್ಯಾಸ- 
ರಾಯರ ಜನ್ಮದಿನವು ಕ್ರಿ. ಶ. ೧೪೪೭ನೆಯ ಎಪ್ರಿಲ್‌ ೨೨ನೆಯ ತಾರೀಖು 
ಎಂದು ನಿರ್ಣಯಿಸಿರುವರು. ಕ್ರಿ. ಶಕದ ೧೫೦೯ ರಿಂದ ೧೫೨೯ ರ ವರೆಗೆ 
ಆಳಿದ ವಿಜಯನಗರದ ಶ್ರೀಕೃಷ್ಣದೇವರಾಯನಿಂದ ಮನ್ನಣೆ ಪಡೆದು, 
ಕೊನೆಯ ವರೆಗೂ ಆತನ ರಾಜಧಾನಿಯಲ್ಲಿಯೆ ಇದ್ದರೆಂದು ಇತಿಹಾಸವು 
ಹೇಳುತ್ತದೆ. ಮುಂದೆ ಶಾಲಿವಾಹನ ಶಕದ ೧೪೬೧ನೆಯ ವಿಳಂಬಿ ಸಂವತ್ಸರದ 
ಫಾಲ್ಗು ಣ ಬಹುಳ ಚತುರ್ಥಿಯ ದಿನ ಎಂದರೆ ಕ್ರಿ. ಶಕದ ೧೫೪೯ನೆಯ 
ವರ್ಷ ಅವರು ವೃಂದಾವನಸ್ಕ ರಾದರೆಂಬುದು, ಅವರ ಬೇರೆ ಬೇರೆ ಚರಿತ್ರ 
ಗಳಿಂದಲೂ ಸೋಸಲೆ ಮಠದ ಕಾಗದಪತ್ರಗಳಿಂದಲೂ ಗೊತ್ತಾಗುತ್ತದೆ. 
ಸುಮಾರು ಎಂಭತ್ತು, ವರ್ಷಗಳ ಕಾಲ ಜೇವಿಸಿದ ಪುರಂದರದಾಸರು, ಶಾಲಿ 
ವಾಹನ ಶಕ ೧೪೮೬ ನೆಯ ರಕ್ಲಾಕ್ಸಿ ಸಂವತ್ಸರದ ಪುಷ್ಯ ಬಹುಳ ಅಮಾ 
ವಾಸ್ಯೆಯ ದಿನ ಎಂದರೆ ಕ್ರಿ. ಶಕದ ೧೫೬೫ನೆಯ ಇಸ್ವಿಯ ಒನವರಿ ತಿಂಗಳಲ್ಲಿ 
ಕಾಲಾಧೀನರಾದರು. ಪುರಂದರದಾಸರ ತರುವಾಯ ಕನಕದಾಸರು ಅವರ 
ತಂಬೂರಿಯನ್ನೊಯ್ದು ತಿರುಪತಿಯಲ್ಲಿರಿಸಿದರೆಂಬ  ಸಾಂಪ್ರದಾಯಿಕರ 
ವಾರ್ತೆಯನ್ನು ನಂಬುವುದಾದರೆ, ೧೫೬೫ ನೆಯೆ ಇಸವಿಗೆ ಮುಂದೆಯೂ 
ಕೆಲವು ವರ್ಷ ಕನಕದಾಸರು ಬದುಕಿದ್ದರೆಂದು ಒಪ್ಪಬೇಕಾಗುವುದು. 
ಪುರಂದರದಾಸರೂ ಕನಕದಾಸರೂ, ಸಮಸಾಮಯಿಕರೂ ಸಮವಯಸ್ವರೂ 
ಇದ್ದಿರಬಹುದೆಂದು ಭಾವಿಸಲಿಕ್ಕೆ ಅಡ್ಡಿಯಿಲ್ಲ. ಆದುದರಿಂದ ಕನಕದಾಸರು 
ಕ್ರಿ. ಶಕದ ೧೪೮೫ ರಲ್ಲಿಯೊ ೮೬ ರಲ್ಲಿಯೊ, ಅದಕ್ಕೂ ಒಂದೆರಡು ವರ್ಷ 
ಬಂಡ ಮುಂದೊ ಜಸ್ಮಿಸಿರಬಹುದು. ಶ್ರಿ ಕೃ ಸ ದೇವರಾಯನ ಸಂಪತ್‌ 

ಪ್ರಪೂರ್ಣವಾದ ಆಳಿಕೆಯನ್ನು | ಮ ಕದ 
ಅಚ್ಯುತದೇವರಾಯನ ಸುಪ್ತಜ್ವಾಲಾಮುಖಿಯಂತಿದ್ದ ಸಂಕ್ರಮಣ 
ಕಾಲದ ಆಡಳಿತವನ್ನೂ ನೋಡಿದ್ದಾರೆ; ಅಳಿಯ ರಾಮರಾಜನ ವೀರಪ್ರತಾಪದ 


ಆಡಳಿತವನ್ನೂ ಅನುಭವಿಸಿದ್ದಾರೆ. ವಿಜಯನಗರದ ಸಾಮ್ರಾಜ್ಯ 
ಸಂಸ್ಕ್ಸತಿಯನೂ ಸಮಾಜಸಂಪ,ದಾಯಗಳನೂ ಕನಕದಾಸರು 
ರಲ ಎ? ಬ ೩ 


ಕಣ್ಣಾರೆ ಕಂಡಿದ್ದಾ ರೆ 


೧೫. ಸಂಗಮವಂಶದ ಮೊದಲನೆಯ ದೇವರಾಯನ ಆಳಿಕೆಯಲ್ಲಿ 
ಎಂದರೆ ಕ್ರಿ. ಶಕದ ೧೪೨೦-೨೧ ರಲ್ಲಿ, ಇಟಲಿಯ ಪ್ರವಾಸಿಯೊಬ್ಬನಾದ 
« ಪಾವೊಲೋ ನಿಕೋಲೊ ' ಎಂಬವನು ವಿಜಯನಗರಿಗೆ ಬಂದಿದ್ದನೆಂಬು 
ದನ್ನು ಇತಿಹಾಸವನ್ನ ರಿತವರೆಲ್ಲರೂ ಬಲ್ಲರು. ಅವನು ವಿಜಯನಗರದ 


ಕನಕದಾಸರು ಕಂಡ ವಿಜಯನಗರ ೭೭ 


ವಿಷಯವನ್ನು ಕುರಿತು ವಿಶದವಾದ ವರದಿಯೊಂದನ್ನು ಬರೆದಿಟ್ಟಿರುವನು. 
ಅದರಲ್ಲಿ ವಿಜಯನಗರದ ರಾಜರು ಮೈಭವದಿಂದ ಜರುಗಿಸುವ ಸಾರ್ವಜನಿಕ 
ಉತ್ಸವಗಳನ್ನೂ ಕುರಿತು ಬರೆಯಲಾಗಿದೆ. ಮೊದಲನೆಯದಾಗಿ ಹೇಳಿದ 
ಉತ್ಸವವು ಮಕರಸಂಕ್ರಮಣವಿರಬಹುದಾಗಿದೆ. ದೀಪಾವಳಿ, ನವರಾತ್ರಿ 
ಗಳನ್ನೂ ಅವನು ಹೇಳಿರುವನು. ಇವುಗಳಲ್ಲದೆ ಇನ್ನೊಂದು-ಮೂರುದಿನ 
ಗಳದೊಂದು-ಹಬ್ಬವನ್ನ ವನು ಹೀಗೆ ವಿವರಿಸಿರುವನು 2 


4 ಈ ದಿವಸಗಳಲ್ಲಿ ಇಲ್ಲಿಯ ಜನರು ಬೀದಿಯಲ್ಲಿ ಹೋಗಿಬರು 
ನನರ ಮೇಲೆಲ್ಲ ಸ್ವತಃ ರಾಜರಾಣಿಯರ ಮೇಲೆ ಕೂಡ ಕೆಂಪು, 
ಕೇಸರಿ ಬಣ್ಣಗಳನ್ನು ಜೀಕುಳಿಗಳಿಂದ ಎರಚುವರು. ಇಂತಹ ಈ 
ಬಣ್ಣದಿಂದ ತುಂಬಿದ ಹಂಡೆ-ಹಂಡೆಗಳನ್ನು ದಾರಿಯಮೇಲೆಯೇ 
ಇರಿಸಿರುವರು. ಈ ಬಣ್ಣದ ಎರಚಾಟದಲ್ಲಿ, ನಗುತ್ತ ಕೆಲೆಯುತ್ತ 
ಆನಂದದಿಂದ ಎಲ್ಲರೂ ಭಾಗವಹಿಸುತ್ತಾರೆ.” 


೧೬. ಹೀಗೆ ವರ್ಣಿತವಾಗಿರುವ ಹಬ್ಬವು ಯಾವುದೆಂಬುದನು 
ಕನ್ನಡಿಗರಿಗೆ ಬೇರೆಯಾಗಿ ಹೇಳಲೆ ಬೇಕಾಗಿಲ್ಲ. ಕಾಮನ ಹಬ್ಬವದು; 
ಹೋಳಿಯ ಹುಣ್ಣಿಮೆಯ ವಸಂತೋತ್ಸವ, ವಿಜಯನಗರದಲ್ಲಿ ಈ 
ವಸಂತೋತ್ಸವವು ತುಂಬ ವಿಜೃಂಭಣೆಯಿಂದ ನಡೆಯುತ್ತಿತ್ತೆಂಬುದಕ್ಕೆ 
ಪ್ರಮಾಣವಾಗಿ, ಮೇಲಿನ ನಿಕೋಲೋಕೊಂಟಿಯ ಬರೆಹವಲ್ಲದೆ ಲೋಕ- 
ಕಥೆಗಳೂ ಇವೆ. ಕನಕದಾಸರ ಮೋಹನತರಂಗಿಣಿಯಲ್ಲಿ " ವಸಂತಪೂಜಿ 'ಯ 
ಸಂದರ್ಭವು ವಿಶದವಾಗಿ ವರ್ಣಿತವಾಗಿದೆ. ಶಂಬರಾಸುರನನ್ನು ವಧಿಸಿ 
ಬಂದಮೇಲೆ ರತಿ-ಮನ್ಮಥರ ಮದುವೆಯಾಗುವುದು; ಆ ಆನಂದದ ಪುರ- 
ಸ್ಕಾರಕ್ಕಾಗಿ ವಸಂತಪೂಜಿಯಾಗುವುದು. ಕನಕದಾಸರ ವಸಂತಪೂಜೆಯ 
ವರ್ಣನೆಯನ್ನು ನೋಡಿದರೆ, ಅದು ವಿಜಯನಗರದ ವಸಂತೋತ್ಸವದ 
ವಾಸ್ತವಚಿತ್ರವೆಂಬುದನ್ನು ಯಾರೂ ಊಹಿಸುವಂತಿದೆ. ಮಿಕ್ಕು ಅನೇಕ 
ಕಾವ್ಯಗಳಲ್ಲಿ ಜಲಕೇಳಿಯಾಟಿ ಬಂದಿರುವುದಾದರೂ, ಈ ಕಾವ್ಯದಲ್ಲಿಯ 
ವಸಂತೋತ್ಸವದ ವೈಶಿಷ್ಟ್ಯ ಅವುಗಳಲ್ಲಿ ಕಂಡುಬರುವುದಿಲ್ಲ. 


೧೩. ಸನಕದಾಸರ ಅಭಿಪ್ರಾಯದಂತೆ ಕಾವ್ಯನಾಯಕನಾದ ಕೃ ಸ್ನ 'ನು 
4 ಕ್ರೀಡಾಕುಲ ಮಂಟಪವನು ಸಾರ್ದನು'. ಸಾರಿ ನೋಡಿದರೆ ಅಲ್ಲಿ: 


೭೮ ಕರ್ಣಾಟಕ ಜನಜೀವನ 


ನೋಡಲು ಕಣ್ಣೆಸೆದುವು ಚಂದ್ರಕಾಂತದ 
« ಕ್ರೀಡಾಕುಳಿ' ಗಳಲ್ಲಲ್ಲಿ | 
ಜೋಡಣೆಗೆಯ್ದ ಸುವರ್ಣಮಂಟಪದ ಕೈ- 
ವಾಡವನೇನ ಬಣ್ಣಿಪೆನು! ( ಸಂಧಿ ೧೪ ಪದ್ಯ ೨೮) 


ನರ್ತನ, ಕೋಲಾಟ, ಹೊನ್ನಂಡೆಗಳನಾಂತು 
ಪುತ್ತಳಿ ಮದನ ಕೈಯೆಡೆಯ | 
ಚಿತ್ತರ ಗೈದಿರ್ದ ಬಿನ್ನಾಣಗಳ ನೋಡಿ, 
ಚಿತ್ತೈಸಿದನು ಕೃಷ್ಣ ನಗುತ || ( ಸಂಧಿಂ೪ ಪದ್ಯ ೩೦) 


ಶಾಲೆಗಳಿಂದೆ, ಕುಚ್ಚುಗಳಿಂದೆ, ಕಮ್ಮ ಲರ್‌ 
ಮಾಲೆ-ರುಲ್ಲರಿ-ರುಲ್ಲಿಯಿಂಡೆ | 

ಬಾಲೆಯರುಗಳೆ ಕಣ್ಮನಕೆ « ರಾಟಣದು- 
ಯ್ಯಾಲೆ' ನಾಲ್ಗೆ ಸೆಯೊಳೊಪ್ಪಿದುವು || (ಸಂಧಿ ೧೪ ಪದ್ಮ 4೧) 


« ರಾಟಣದುಯ್ಯಾಲೆ ' ಎಂದರೆ ನಮ್ಮಲ್ಲಿ ಈಗಲೂ ಪ್ರಚಾರದಲ್ಲಿದ್ದ 
ತೊಟಿ ಕೈಲು ಜೀಕ, ಇಂತಪ್ಪ ಕ್ರೀಡಾಕೊಳವಿರಲು' ಶ್ರೀಕೃಷ್ಣನು ನಗು 
ನಗುತ್ತ ನೋಡಿ, ಅವುಗಳಲ್ಲಿ " ಒಂದೊಂದನು ಬಲರಾಮ -ಸಾತ್ಯ್ಯಕಿ- 
ಪ್ರದ್ಯುಮ್ನಗೆ ಇತ್ತ'; ಆಗ: 


ಅನರನರುಗಳು ತಮ್ಮಯ ಪ್ರಾಣಕಾಂಶರ 
ನಿನಹವೊಂದಾಗಿ ಆ ಕೊಳದಿ | 

ವೃವಹರಿಸಿದರಾಯತಿನೆತ್ತು; ಧರಣೀ- 
ಧವನೋಕುಳಿಗೆ ನೇಮಿಸಿದ.” 


೧೮. «ಓಕುಳಿ' ಎಂದರೆ «ವಸಂತೋತ್ಸವ', ಶ್ರೀಕೃಷ್ಣನು 
ಓಕುಳಿಗೆ ಆಜ್ಞೆಮಾಡಿದೊಡನೆಯೆ "ಲೀಲೆಗಾರ್ತಿಯರು ಅಚ್ಯುತನ ಆಜ್ಞೆ 
ಯಿಂದ ಪೆರ್ಗಾಲ ಹೊಂದೂಂಬನು ನೆಗಹೆ, ಕೀಲಣೆಗೆಯ್ದ ಸುವರ್ಣ- 
ವೇತಂಡ ಶು೦ಡಾಲದೊಲ್‌ ಸಲಿಲ ಸುರಿದುದು'. ಇಲ್ಲಿ " ಹೊಂದೂಂಬು ' 
ಎಂದರೆ ಚಿನ್ನದ ಜೀಕುಳಿ ಹೆಂಗುಸರೆಲ್ಲ ಮೆಲಕ್ಕೆತ್ತಿದ ಚಿನ್ನದ ಜೀತುಳಿ 
ಯನ್ನೆತ್ತಿ, ನಿಂತುದನ್ನು ಕವಿ, ಚಿನ್ನದಾನೆಗಳು ತಮ್ಮ ಸೊಂಡಿಲುಗಳನ್ನೆ ತ್ರಿ 
ನೀರೆರಚುವ ಚಿತ್ರಕ್ಕೆ ಹೋಲಿಸಿದ್ದಾನೆ. ಮೊದಮೊದಲು ಬರಿಯೆ ನೀರಾಟ 


ಕನಕದಾಸರು ಕಂಡ ವಿಜಯನಗರ ೭೯ 


ವನ್ನಾಡಿದ ಆ ಎಲ್ಲ ಜನರೂ, ಚಂದ್ರಕಾಂತ ಶಿಲೆಗಳಿಂದ ನಿರ್ಮಿತವಾದ ಆ 
( ಕ್ರೀಡಾಕುಳಿಗೆ ಕುಂಕುಮದ ಅಲರ ತುಳಿದು ಒಡೆಗಲಸಿದರು'. ಆಗ ಆ 
ಕುಳಿಗಳಲ್ಲಿ « ಕೆನ್ಸೀರು ರಮಣೀಯವಾಯ್ತು'. ಆಗಲೆ ಹೆಂಗುಸರೂ ಗಂಡು 
ಸರೂ ವಸಂತೋತ್ಸವಕ್ಕೆ ತಕ್ಕುವಾದ ಉಡಿಗೆ-ತೊಡಿಗೆಗಳನ್ನು ಮಾಡಿ 
ಕೊಳ್ಳುವರು. ವಸಂತೋತ್ಸವವನ್ನು ಪ್ರಾರಂಭಿಸುವರು. ಶ್ರೀಕೃಷ್ಣನು 
ರುಕ್ಮಿಣ- ಸತ್ಯಭಾಮೆಯರಿಗೆ « ಪರವಧೂಟಯರ ಹಂಚಿಕೊಂಡು ಇರ್ವರೂ 
ಓಕುಳಿಯಾಡಿ! ? ಎನ್ನಲು» ಅವರು... 4 ತೋಳ ಮೂಲಗಳು ಇಡೆವಂತೆ 
ಸೆರ್ಮೊಲೆಯ ಚಡಾಳದಿ ಮೆರೆವ ಹೆಣ್ಣು? ಗಳಲ್ಲಿ « ಮೇಳಕೆ ತಕ್ಕತಕ್ಕವರ 
ಆಳ ಹಂಚಿದರು. ಬಳಿಕ ಎರಡು ಪಂಗಡದವರೂ « ಕೊಂಬು ಜೀರ್ಕೊಳವಿ 
ಗಳಿಂದ ಓಕುಳಿಯ ಎಚ್ಚಾಡುತಿರ್ದರು'. ಓಕುಳಿಯಾಟವು ರಭಸದಿಂದ 
ನಡೆಯಿತು. ಆಗ « ಭೇರಿ, ಮದ್ದಳೆ, ಶಂಖ, ಪಟಿಹ, ಡಿಂಡಿಮ, ದೋಳು» 
ಮಾರಿ, ತಂಬಟ ಇವುಗಳ ದನಿಗಳೂ ಲಗ್ಗೆ ವರೆಗಳೂ ( ಭೂರಿನಾದದೆ ಮೊಳ 
ಗಿದುವು'. ಆಗ ಓಕುಳಿಯಾಡುವ " ಕಮ್ಮಲರ್‌ ಗಂಧಿಯರು ನಮ್ಮೊಳು ನಾವೆ 
ಸಪೊಯ್ದಾಡುವುದೇಕೆಂದು ತಮ್ಮನು ಅಳುವ ಕೃಷ್ಣರಾಯನ' ತುಡುಕಿದರು. 
ಅವನ ಮೇಲೆ « ಹೊಸ ಹೊನ್ನಬಿಂದಿಗೆದುಂಬಿ ' ಓಕುಳಿಯ ಜೆಲ್ಲಿದರು; ಇತ್ತ 


« ಐಜಲೀಲೆಯೊಳಗಿರೆ ಶ್ರೀಕೃಷ್ಣರಾಯನಗೃಜ ಕನಿಸ್ಕರುಗಳು ತಮ್ಮ 
ಗಜಗಮಕೆಯರೊಂದುಗೂಡಿ ಕ್ರೀಡಾಕುಲವ್ರ ಜದೊಳ್‌ ಓಕುಳಿಯನಾಡಿದರು. 


( ಸಂಧಿ ೧೪ ಪದ್ಮ ೭೪ ) 


ಆಗ ಕಾಮನೂ ರತಿದೇವಿಯೊಂದಿಗೆ ಒಂದೆಡೆಯಲ್ಲಿ ಓಕುಳಿಯಾಡುತ್ತಿದ್ದನು. 
« ಎಡಬಲದೊಳು, ಪಿಂತೆ, ಮುಂತ್ಕೆ ಶೋಭಿಸುವ ಪೊಂಗೊಡಮೊಲೆಯವರು» 
ಎಡೆನಿಡದೆ ಒಬ್ಬರೊಬ್ಬರ ಮೇಲೆ ಓಕುಳಿಯ ಚೆಲ್ಲುವ ಸಡಗರನ ಏನ 
ಬಣ್ಣಿಪೆನು? ಎಂದು ಕನಕದಾಸರು ಈ 4 ನಸಂತೋತ್ಸವ' ವನ್ನು 
ಪೂರಯಿಸಿದ್ದಾರೆ. 


೧೯. ಕಾಮನಹಬ್ಬದ ಪ್ರಧಾನದೇವತೆ ಕಾಮ, ಅವನಿಗೆ ಪ್ರಿಯ 
ವಾದ ರಸ ಶೈಂಗಾರ-ಉತ್ಪಾನಶೃಂಗಾರ. € ಮೋಹನತರಂಗಿಣಿ' ಯ 
ಮುಖ್ಯಭಾಗವು ಕಾಮನ ಕಥೆಯಿಂದಲೆ ಕೂಡಿದೆ. ಮಿಕ್ಕಭಾಗವು ಕಾಮನ 
ಮಗನಿಗೆ ವಿಸಾಸಲಾಗಿದ್ದರೂ ಅಲ್ಲಿಯೂ ಶೃಂಗಾರಕ್ಕೇ ಪ್ರಾಮುಖ್ಯಸ್ಥಾನ 
ವಿದೆ. ಈ ಕಾವ್ಯದ ವೃತ್ತ ಜಾನಪದವೃತ್ತ. ಭಾಷೆ « ನಾಡೊಳೆಗುಳ್ಳ 


ಏಕಿ ಕರ್ನಾಟಕ ಜನಜೇವನ 


ಜಾಣರು ಜಾಣೆಯರೊಡನಾಡುವ ಸನಿವಾತು' | ಇದನ್ನೆಲ್ಲ ನೋಡಿದರೆ 
ಕನಕದಾಸರು 4 ಮೋಹನಶರಂಗಿಣಿ' ಯನ್ನು, ವಿಜಯನಗರದ ಜಾನಪದ 
ಉತ್ಸವವಾದ ಹೋಳಿಯ ಹಬ್ಬದ ಕಾಲಕ್ಕೆ ಓದಲಿಕ್ಕೂ ಹಾಡಲಿಕ್ಕೂ ಅನು- 
ಕೂಲವಾಗುವಂತೆ, « ಪಾಡುಗೆಬ್ಬ' ವನ್ನಾಗಿ "ಪರುಠವಿಸಿರ' ಬಹುದೆಂದು 
ಊಹಿಸಲು ಬರುವಂತಿದೆ. ಇಷೆ ಕ ಅಲ್ಲ. ಇದರಲ್ಲಿ ಆಗಾಗ ಉಪಯೋಗಿಸ 
ಲಾಗಿರುವ ವಿಶೇಷಣ ಸಹಿತವಾದ « ಕೃಷ್ಣರಾಯ ' ನ ಹೆಸರನ್ನು ನೋಡಿ 
ದರೆ, ಈ ಊಹೆ ಸಾಕಷ್ಟು ಪರಿಪುಷ್ಟಿ ಹೊಂದುತ್ತಲಿದೆ. ತಿಮ್ಮಣ್ಣ ಕವಿ 
ಯಿಂದ- ಕುಮಾರವ್ಯಾಸನು ಬರೆದು ನಿಲ್ಲಿಸಿದ ಭಾರತವನ್ನು ಮುಂದೆ 
ಬರೆಯಿಸಿದಂತೆ « ವಸಂತೋತ್ಸವ | ಕ್ರೈ ಅನುಕೂಲವೆನಿಸುವಂತಹ ಈ 
ಜಾನಸದನಹಾಕಾವ್ಯವನ್ನು, ಕೃಷ್ಣದೇವರಾಯನೊ--ಆತನ ತರು- 
ವಾಯದ ದೊರೆ ಅಚ್ಯುತರಾಯನೊ-- ಕನಕದಾಸರಿಂದ ಬರೆಯಿಸಿರ 
ಬಹುದು. ಯಾವ ದೊರೆ ಬರೆಯಿಸಿರಬಹುದು ಹಾಗಾದರೆ? 


೨೦. "ಮೋಹನಶರಂಗಿಣಿ' ಯನ್ನು ಸೂಕ್ಟ್ಮ್ಮವಾಗಿ ಅವಲೋಕಿ 
ಸುತ್ತ ಹೋದರೆ, ಅದನ್ನು ಕನಕದಾಸರು ತಮ್ಮ ತಾರುಣ್ಯದಲ್ಲಿಯೆ ಬರೆ 
ದಿರುವರೆಂಬುದು ಸ್ಪಷ್ಟವಾಗಿ ಕಂಡು ಬರುತ್ತದೆ. ತಮ್ಮ ಭಕ್ತಿಯ ಮಹಿಮೆ 
ಗಳನ್ನು ಅನೇಕ ಬಗೆಯಿಂದ ಪ್ರಕಟಿಸಿದರೆಂಬ ಲೋಕಕಥಾ ಪ್ರಸಿದ್ಧರಾದ 
ಕನಕದಾಸರು, ತಮ್ಮ ಇಳಿವಯಸ್ಥಿ ಿನಲ್ಲೇನೂ ಇದನ್ನು ಬರೆದಿರಲಾರರು. 
ಮನಶ್ಶಾಸ ದ ದೃಷ್ಟಿಯಿಂದ ನೋಡಿದರೆ ಕನಕದಾಸರಂತಹರ ಇಳಿ 
ವಯಸ್ಸು, ಸಾಂಪ್ರದಾಯಿಕ ಆಚಾರ-ವಿಚಾರಗಳಿಗೆ ಕಟ್ಟು ಬಿದ್ದು ಭಕ್ತಿ- 
ವೈರಾಗ್ಯಗಳೊಂದಿಗೆ ಮುಳುಗಿ ಮುಂದುವರಿದಿರಬಹುದಾಗಿದೆ. ಅಂತಹ 
ಕಾಲದಲ್ಲಿ ಇಂತಹ ಶೃಂಗಾರ ಕಾವ್ಯವನ್ನು ಬರೆಯುವುದು ಶಕ್ಕವೆ ಇಲ್ಲ. 


ಭಕ್ತಿಪಂಥದ ದಿಕ್ಸೆ ಪಡೆದಿದ್ದರೇನು ; ತಾರುಣ್ಯದ ಕಸುಕುತನವು 
ಎಲ್ಲಿ ಹೋಗುತ್ತದೆ? ಇದರ ಮೂಲಕವಾಗಿಯೆ ಕನಕದಾಸರು ಈ ಕಾವ್ಯ 
ದಲ್ಲಿ ಭಕ್ತಿಗೂ ಶೃಂಗಾರಕ್ಕೂ ತಳಕುಹಾಕಿದ್ದಾರೆ. ಈ ಕಾವ್ಯದಲ್ಲಿ ಕನಕ- 
ದಾಸರ ಮನಸ್ಸು ಹೃದಯಗಳು ಶೃಂಗಾರವನ್ನು ಮೆಚ್ಚಿ, ತಕ್ಕ ಪ್ರಯೋ 
ಜನವನ್ನು ಪಡೆದಿವೆ; ಬುದ್ಧಿ, ಬಹಿಸ್ಸೃಂಸ್ಕ್ಯಾರಗಳು ಭಕ್ತಿಯ ಬೆನ್ನನ್ನು ಹತ್ತಿ 
ಅಯಶಸ್ವಿಗಳಾಗಿವೆ. ಕೃಷ್ಣ ಚರಿತ್ರೆಯನ್ನು ಹೇಳುವುದೇ ತನ್ನ ಗುರಿ? 
ಎಂಬ ಹೊರಮಾಾತುಗಳಿಂದ ಸಂಪ ದಾಯ ಪ್ರೀತಿಯ ಜನರನ್ನು ಮಂಕು 


ಕನಕದಾಸರು ಕಂಡ ವಿಜಯನಗರ ೪೧ 


ಗೊಳಿಸುತ್ತ ಕನಕದಾಸರು, ಭಕ್ತಿಯ ತೆರೆಯ ಮರೆಯಲ್ಲಿ ತಮ್ಮ ಶೃಂಗಾರ- 
ಹೃದಯವನ್ನು ತೆರೆದು ಹಿಡಿದಿದ್ದಾಕೆ. ದಾಸನಾಗಿ ತನ್ನ ಭಕ್ತಿಯ ಪರಿಪಕ್ವತೆ 
ಯಿಂದ ಸಾಕ್ಲಾತ್ಕಾರ ಹೊಂದಿದವನ ಗಾಂಭೀರ್ಯಕ್ಕೆ ಈ ರೀತಿ ಸ್ವಲ್ಪವೂ 
ಹೊಂದಿಕೆಯೆನಿಸದು. ಎಂತಲೆ ಕನಕದಾಸರು ತಮ್ಮ ತಾರುಣ್ಯದಲ್ಲಿಯೆ ದಾಸ 
ದಿಕ್ಸೆ ಯನ್ನು ಪಡೆದ ಹೊಸದರಲ್ಲಿಯೆ ಈ ಕಾವ್ಯವನ್ನು ಬರೆದಿರಬಹುದೆಂ 
ಬುದು, ಯಾವ ಮನೋವಿಚ್ಯಾನಿಯೂ ಒಪ್ಪತಕ್ಕ್ಯಮಾತು. ಈ ಮೊದಲು ಸಿದ್ಧ 
ಮಾಡಿದಂತೆ ಕನಕದಾಸರು ೧೪೮೫-೮೬ ನೆಯ ಇಸವಿಯಲ್ಲಿ ಹುಟ್ಟಿ ರಬಹು 
ದಾದುದರಿಂದ, ತಮ್ಮ ವಯಸಿ ನ ಕ೩೦-೩೫ನೆಯ ವರ್ಷ ಈ ಕಾವ್ಯವನ್ನು 
ಬರೆದಿರಬಹುದೆಂದರೆ ಕ್ರಿ. ಶಕದ ೧೫೧೫-೨೦ ನೆಯ ಇಸವಿಯಾಗುವುದಾಗ. 
ವಿಜಯನಗರದ ಕೃಷ್ಣದೇವರಾಯನು ೧೫೦೯ ರಿಂದ ೧೫೨೯ ರ ವರೆಗೆ 
ರಾಜ್ಯವನ್ನಾಳುತ್ತಿದ್ದ ನಾದುದರಿಂದ, ಆತನ ಆಳಿಕೆಯಲ್ಲಿಯೆ. ದಾಸರು 
"ಮೋಹನತರಂಗಿಣಿ? ಯನ್ನು ಬರೆದರೆಂದು ಹೇಳಬೇಕಾಗುವುದು. 
ಕೃಷ್ಣದೇವರಾಯನ ಪಾಂಡಿತ್ಯ ಪ್ರೀತಿಯೂ, ಸಾಹಿತ್ಯಮಮತೆಯೂ ಈ 
ಮಾತನ್ನು ವುಷ್ಟೀಕರಿಸುತ್ತದೆ. ಕನಕದಾಸರು ಕಾವ್ಯದ ಹೆಸರನ್ನು 
( ಶ್ರೀಕೃಷ್ಣ ಚರಿತೆ ' ಯೆಂದು ಇಟ್ಟುದೂ, ಕಾವ್ಯದ ತುಂಬ ಅಲ್ಲಲ್ಲಿ ಸಲುಗೆ 
ಯಿಂದಲೂ ಪ್ರೀತಿಯಿಂದಲೂ « ಕೃಷ್ಣರಾಯ' ನ ಹೆಸರನ್ನು ಹೇಳುತ್ತಿ 
ದ್ವುದೂ ಈ ಮಾತಿಗೆ ಪ್ರಮಾಣಗಳನ್ನೊ ದವಿಸಿ ಕೊಡುತ್ತಲಿದೆ. ಕಾಮನೊ 
ಅನಿರುದ್ಧನೊ ನಾಯಕನೆನಿಸಬಹುದಾದ ಕಾವ್ಯಕ್ಕೆ " ದೇಶಾಧಿಪ ಕೃಷ್ಣ- 
ರಾಯ? ನು ಏತಕ್ಕಾಗಿ ನಾಯಕನಾದನೆಂಬುದರ ರಹಸ್ಯ ಬಯಲಿಗೆ ಬಂದು 
ನಿಲ್ಲುತ್ತದೆ. « ಇಷ್ಟೆಲ್ಲವಾಗಿ ನಕದಾಸರು ಕೃಷ್ಣರಾಯನ ಹೆಸರನ್ನು 
ಪ್ರತ್ಯುಕ್ಚವಾಗಿ ಏಕೆ ಹೇಳಬಾರದಾಗಿದ್ದಿತು?' ಎಂದು ಕೆಲವರು ಸಂದೇಹ 
ವನ್ನು ಎತ್ತಬಹುದು. ಆದರೆ ಭಕ್ತಕವಿಗಳು  ನರಸ್ಕ್ರುತಿ ' ಮಾಡುವುದೆಂದರೆ 
ಅದೊಂದು ದೊಡ್ಡ ಅಪರಾಧ. ಎಂತಲೆ ಕುಮಾರವ್ಯಾಸ, ಕುಮಾರ- 
ವಾಲ್ಮೀಕಿ, ಭಾಗವತದ ಕವಿಗಳು, ಲಕ್ಷ್ಮೀಶ ಇವರಲ್ಲಿಯ ಯಾರೊಬ್ಬರೂ, 
ತಮಗೆ ಆಶ್ರಯವನ್ನಿತ್ತ ದೊರೆಗಳ ಹೆಸರನ್ನು ಕೂಡ ಹೇಳಿಲ್ಲ. ಕುಮಾರ- 
ವ್ಯಾಸ, ಕುಮಾರವಾಲ್ಮೀಕಿಯರ ಪರಂಪರೆಯನ್ನೇ ಎತ್ತಿದ ಕನಕದಾಸರೂ 
ತಮ್ಮ ದೊರೆಯ ಹೆಸರನ್ನು ಬಿಚ್ಚು ಮಾತಿನಲ್ಲಿ ಹೇಳಿಲ್ಲ, ಬಿಚ್ಚುಮಾತಿನಲ್ಲಿ 





* ಉರಗಾಲಯವೆ ಪೆಸರ್ವಡೆದನ್ಕ ಮತ್ಸೋದರ ಜಾತೆಯಾತ್ಮಸಂಭವನ 
ವರಪುರಾಣಂಗಳ ಕನ್ನಡಿಸಿದ ಕನಿವರರ ಕೊಂಡಾಡುನವೆ ಮುದದಿ! ॥ 
( ಸಂಧಿ ೧ ಪದ್ಮ ೧೭) 
ಗ೧ಿಗಿ.ಪಿಪಿಪಿಪಿ, 


೮೨ ಕರ್ಣಾಟಕ ಜನಜೀಷನ 


ಹೇಳಿಲ್ಲವಾದರೂ ಮುಚ್ಕು ಮಾತಿನಲ್ಲಿ ತುಂಬ ಹೇಳಿದ್ಕಾರೆಂಬುದನ್ನು, ಪ 
ಕಾವ್ಯವನ್ನೋದಿದವರು ಸ್ಪಷ್ಟವಾಗಿ ಕಂಡುಕೊಳ್ಳಬಹುದು. 


೨೧. ಇಲ್ಲಿಯ ವರೆಗಿನ ವಿವರಣೆಯಿಂದ ಸಿದ್ಧಮಾಡಬೇಕಾಗಿದ್ದ 
ಮಾತೆಂದರೆ: ಕನಕದಾಸರು ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರ 
ದಲ್ಲಿಯೆ ಇದ್ದರು; ವಿಜಯನಗರದಲ್ಲಿ ರಾಜಕೀಯವಾಗಿ ನಡೆಯುತ್ತಿದ್ದ 
« ವಸಂತೋತ್ಸವ' ಕೈಂದು* ಕಾಮನ ಕಥೆಯು ಪ್ರಧಾನವಾಗಿದ್ದ 
« ಮೋಹನತರಂಗಿಣಿ ಯನ್ನ ವರು ಶ್ರೀಕೃಷ್ಣದೇವರಾಯನ ಪ್ರೋತ್ಸಾ- 
ಹನೆಯಿಂಡಲೆ ರಚಿಸಿದರು; ಎಂತಲೆ ಅವರ ಈ ವರ್ಣಕಕಾವ್ಯದಲ್ಲಿ 
ಎಲ್ಲೆಲ್ಲಿಯೂ --ಯಾವಯಾವ ಸಂದರ್ಭದಲ್ಲಿಯೂ-ವಿಟಯೆನಗರದ ವೈಭವದ 
ಕಾಲದ ಒನಜೀವನನೇ ಪಡಿಮೂಡಿರುತ್ತದೆ. ಈ ಕಾವ್ಯದಲ್ಲಿಯೇ ನಾವು 

ನಕದಾಸರು ಕಂಡ ವಿಬಯನಗರದ ಚಿತ್ರವನ್ನು ಸ್ಪಷ್ಟವಾಗಿ ನೋಡುವೆವು; 
ಶ್ರೀಕೃಷ್ಣದೇವರಾಯನೇ ಕಥಾನಾಯಕನಾದ " ಕೃಷ್ಣರಾಯ `ನಾಗಿ 
ವರ್ಣಿತನಾಗಿರುವನೆಂದು ಹೇಳುವ ಎದೆಗಾರಿಕೆಯುಳ್ಳವರಾಗುವೆವು 


೨೨. ಮಹಾಕವಿಗಳ ಸಂಪ್ರದಾಯದಂತೆ ಕನಕದಾಸರೂ ಕಾವ್ಯ- 
ಪ್ರಾರಂಭದಲ್ಲಿ ಕಾವೃನಾಯಕನ ದೇಶವನ್ನೂ ಪಟ್ಟಿಣವನ್ನೂ ವರ್ಣನೆ 
ಮಾಡಿರುವರು. ಈ ದೇಶವರ್ಣನೆಯೆಂದರಿ ಕನ್ನ ಡನಾಡಿನ ಎಂದರೆ ವಿಜಯ. 
ನಗರ ಪ್ರಾಂತ್ಯದ ವರ್ಣನೆಯೂ, ಪಟ್ಟಣದ ವರ್ಣನೆಯೆಂದರೆ ವಿಜಯನಗರದ 
ರಾಜಧಾನಿಯ ವರ್ಣನೆಯೂ ಆಗಿವೆ. ಈ ವರ್ಣನೆಗಳು ಕವಿಯೆ ಅಸ್ವಾಭಾವಿಕ 
ವರ್ಣನೆಗಳಾಗಿಲ್ಲ; ಇತಿಹಾಸಕಾರನ ವಾಸ್ತವ ವರ್ಣನೆಗಳಂತಿವೆ. 


ವಿಜಯನಗರವನ್ನು ಕಣ್ಣಾರ ಕಂಡು ತುಂಬ ಬಣ್ಣಿಸಿದ ಪರದೇಶದ 
ಪ್ರವಾಸಿಗಳ್ಳು ಎಷ್ಟೋ ಜನರು. ಅವಶೆಲ್ಲ ವಿಜಯನಗರದಲ್ಲಿ ಸಾಕಷ್ಟು ಸೆ 
ದಿನ ಇದ್ದು ಹೋದವರು. ಅವರಲ್ಲಿ ಇಟಲಿಯ ಪ್ರವಾಸಿಯಾದ 
ನಿಕೋಲೊ ಕೊಂಟಿ (೧೪೨೧), ಇರಾಣದಿಂದ ರಾಯಭಾರಿಯಾಗಿ 
ಬಂದ ಅಬ್ದುಲ್‌ ರರಭಾಕ್‌ (೧೪೪೩), ಇಟಲಿಯ ಇನ್ನೊಬ್ಬ ಪ್ರವಾಸಿ- 








* ಪುಣೆಯ ಭಾಂಡಾರಕರ ಓ, ರಿ, ಇನ್‌ಸ್ಟಿಟ್ಯೂ ಬಗ್ಗೆ ತಂಜಾನರದ ಲೈಬ್ರರಿಯಿಂದ 
""ಆಕಾಶಭ್ಯರವಕಲ್ಪ” ಎಂಬ ಗ್ರಂಥವೊಂದು ಬಂದಿರುವುದೆಂದೂ, ಆದು ವಿಜಯನಗರದ 
ರಾಜರ ಕಾಲದ ಸಾಮ್ರಾಜ್ಯಸಂಪ್ರದಾಯಗಳನ್ನು ಸೂಚಿಸುವುದಕ್ಕಾಗಿ ರಚಿತವಾದ 
ಗ್ರಂಥನೆಂದೂ, ಆ ಗ್ರಂಥದ ಒಂದು "ಪಟಲ'ವು ಫಾಲ್ಲುಣಮಾಸದಲ್ಲಿಯ "ಕಾಮ- 
ವ್ರತ' ದ ವಿವರಣೆಯಿಂದ ಕೂಡಿರುವುದೆಂದೂ ಕೇಳಿದ್ದೇನೆ; ಗ್ರಂಥವನ್ನು ನೋಡಿಲ್ಲ. 


ಕನಕದಾಸರು ಕಂಡಿ ನಿಜಯನಗರ ಲಕ್ಕಿ 


ಯಾದ ವರ್ಥೇಮ್‌ (೧೫೦೫), ಪೋರ್ತುಗೀಜ್‌ ಪ್ರವಾಸಿಗಳಾದ 
ಬಾರ್‌ಬೋಸಾ (೧೫೧೪) ಡಾಮಿಂಗೊ ಪಾಯೆಸ್‌ ( £೫೨೦) 
ಫರನಾವೊ ನೂನಿರುುು ( ೧೫೩೨-೩೭) ಇವರೆಲ್ಲ ಬರೆದಿಟ್ಟ ವಿಜಯ- 
ನಗರದ ವರ್ಣನೆಗೆ ಕನಕದಾಸರ ರಾಜಧಾನಿಯ ವರ್ಣನೆಯನ್ನು 
ಹೋಲಿಸಿನೋಡಿದರೆ, ಕನಕದಾಸರು ಹೇಳಿದ : ಶ್ರೀಕೃಷ್ಣನ ವ್ಹಾರಾ- 
ವತಿಯು' ಶ್ರಿಕೃಷ್ಣದೇವರಾಯನ ವಿಜಯನಗರ ಎಂಬುದು ಗೊತ್ತಾಗ 
ದಿರದು. ಅದರಂತೆಯೆ ದ್ವಾರಾವತಿಯಿದ್ದ ಸೌರಾಷ್ಟ್ರ ದೇಶವು ಕರ್ಣಾಟಕವ 
ಎಂದು ಎನಿಸದಿರದು. ಕಾವೃಸಾಂಸು ಶ್ರ) ದಾಯಿಕಮವಾದ ಅಲಂಕಾರಗಳನ್ನೂ 
ಭಾಷಾರೀತಿಯನ್ನೂ ಬಿಟ್ಟರೆ, ಈ (ಮೋಹನತರಂಗಿಣಿ' ಯಲ್ಲಿಯ ವಿಜಯ 
ನಗರದ ವರ್ಣನೆಗೂ ಕಣ್ಣಾರೆ ಕಂಡವರ ಐತಿಹಾಸಿಕ ವರ್ಣನೆಗೂ ವಿಶೇಷ 
ವ್ಯತ್ಯಾಸವೇನೂ ಇಲ್ಲ. ಇಷ್ಟೇ ಅಲ್ಲ. ಸೂತ್ಚ್ಮ್ಮದೃಷ್ಟಿಯ ಕನಕದಾಸರು 
ಸೆಲಕೆಲವು ವಾಸ್ತವಸಂಗತಿಗಳನ್ನು ಆ ಪರದೇಶದ ಯಾತ್ರಿಕರಿಗಿಂತ ಹೆಚ್ಚು 
ವಿಶದವಾಗಿ ವಿವರಿಸುತ್ತಾರೆ. ಕನಕದಾಸರ ಈ ವರ್ಣನಾಭಾಗವು ಅಂದಿನ 
ವಿಜಯನಗರದ ಕನ್ನಡ ಒನಬೇವನವನ್ನು ಕಿರಣಚಿತ್ರಯಂತ್ರ ್ಯಾಮೆರಾ) 
ದಂತೆ ಅಜ್ಚುಕಟ್ಟ್ಟಾಗಿ ಹೇಗೆ ಮೂಡಿಸಿಕೊಂಡಿದೆಯೆಂಬುದನ್ನು ದಾಸರ 
ಮಾತುಗಳಿಂದಲೆ ಹೇಳುವುದು ಹೆಚ್ಚು ಒಳ್ಳೆಯದು. 


೨೩. « ಮೋಹನತರಂಗಿಣಿ' ಕಾವ್ಯಪ್ರಾರಂಭದ 'ದೇಶ-ಪುರ' 
ವರ್ಣನೆಯಲ್ಲಿ ಕನಕದಾಸರು, ತಮ್ಮೊಂದಿಗೆ ಓದುಗರನ್ನೂ ವಿಜಯನಗರದ 
ರಾಜ್ಯದೊಳಗೆಲ್ಲ ಸುತ್ತಾಡಿಸುತ್ತ ಪಟ್ಟಣಕ್ಕೆ ಕರೆದುಕೊಂಡು ಬರುವರು. 
ಅವರು ಹೊರಟಿ ದಾರಿಯಲ್ಲಿ ಎಲ್ಲೆಲ್ಲಿಯೂ ನಗರ, ಪಟ್ಟಣ, ಖೇಡ, ಖರ್ವಡ, 
ಪುರ, ಗ್ರಾಮಗಳೆಂಬುವೇ ನಾನಾ ಹೆಸರುಗಳನ್ನಾಂತು ಸೊಗಯಿಸುತ್ತಿರು 
ವ್ರವಲ್ಲದೆ, ಹಾಳಾದ ಬೀಳುವಳ್ಳಿಗಳು ಬರಲೆ ಇಲ್ಲ. ಅಲ್ಲಲ್ಲಿ ಹೊಳ್ಳೆ-ಹಳ್ಳಗಳು; 
ಅವುಗಳ ತೀರದಲ್ಲಿ " ಷಡ್ಡರ್ಶನಾರ್ಯ ' ರಾವ ಬ್ರಾಹ್ಮಣರ ಅಗ್ರಹಾರಗಳು, 
ವೀರರಿಗೆ « ವೀರಮಾನ್ಯ' ವಂಗ ತೊಟ್ಟಿ ಪುರಗಳು ಒಪ್ಪುತ್ತಿರುವುವು- 
ಯಾವ ಯಾವ « ಗ್ರಾಮ ಅನುಗ್ರಾಮ' ಗಳಲ್ಲಿಯೂ ಶಿವ-ವಿಷ್ಣುದೇವಾ 
ಲಯಗಳೂ, « ಪಾತೃಭೋಗ ತೀವಿಡ ಮೃಷ್ಟಾನ್ನ ಸತ್ರ ' ಗಳೂ, ಅವುಗಳಿಗೆ 
ಹತ್ತಿರದಲ್ಲಿಯೆ ಕೊಳಗಳೂ ಇರುವುವು. ಬಲ್ಲ ಕಡೆಯಲ್ಲಿಯೂ " ಸಮಯ- 
ನಿಷ್ಕರೂ ಉನ್ನತಕೀರ್ತಿವಿದರೂ, ನಿಕ್ರಮ-ವಿದ್ಯಾ-ಭಾಗ್ಯಾಧಿನರೂ 
( ಪರಾಕ್ರಮ ವಿದ್ಯೆ ಧನಸಂಪತ್ತಿಗಳುಳ್ಳವರೂ ), ಸುಮತಿಗಳೂ, ಅಭವಾ- 
ಚ್ಯುತ (ಶಿವ -ವಿಷ್ಣ್ಯು) ಭಕ್ತರೂ ' ವಾಸಿಸುತ್ತಿರುವರು. 


eV ಕರ್ಣಾಟಕ ಜನಜೀವನ 


ಕನಕದಾಸರು ಹೊರಟಿ ದಾರಿಯಲ್ಲಿ ಅಲ್ಲಲ್ಲಿ « ಕೆರೆಬಾವಿಗಳಿಲ್ಲದ ಅಗ್ಗ 
ಡದ ಎಡೆಗಳು ' ಇದ್ದುವು. ಅಂತಹ ಸ್ಥಳಗಳಲ್ಲಿ ಧರ್ಮಿಷ್ಠ್ಮರು ಚ 
ಯೊಳ್‌ ( ಕಾವಡಿಗಳಲ್ಲಿ) ತೊರೆನೀರ ತರಯ ನಿರ್ಮಿಸಿದ ಅರವಟ್ಟಿ ಗೆಗಳು 
ಇದ್ದುವು. *ೆರೆ.ಬಾವಿಗಳು ಇಲ್ಲದೆಡೆಯಲ್ಲಿ ನೆರಳನ್ನು ಕೊಡುವ ಗು 
ಅರಲಾರವಲ್ಲವೆ ! ಅದಕ್ಕಾಗಿ " ಪಟಬದ್ದ ವ ನರಾಶ್ರಯ 
ಮಠ ಗಳು ಎಂದರೆ ಡೇರೆಯಗಳೂ ಗೆವಿಡಾರಗಳೂ ಇದ್ದುವು; ಇವಿದ್ದ 
ಕಡೆಗಳಲ್ಲೆಲ್ಲ ಭುಕ್ತಶಾಲೆ (ಊಟದ ಮನೆ) ಗಳೂ « ಕಂಪಿಸೆವ ಘಟ- 
ಪೂರಿತ ಗಂಧಶೈತ್ಕೋದಕದ ಅರವಟಿಗೆಯ ಮನೆಗಳೂ ' ಒಪ್ಪುತ್ತಿರುವುವು. 

ದಾರಿದಾರಿಯ « ಉಭಯತಟದ ಸಾಲುಮರದೊಳು ' ದಾರಿಕಾರರನ್ನು 
ಕರೆಕರೆದು. « ಬೆಲ್ಲದ ಪಾನಕನೆರೆದು, ಅಲ್ಲದ ಕೆನೆಮೊಸರಶನವ ( ಬುತ್ತಿ 
ಯನ್ನು) ಎಲ್ಲರಿಗೂ ಉಣಬಡಿಸುವರು; ಆದರೆ ಶ್ರೀವೈಷ್ಣವರ ಆಚಾರ 
ಮಿಕ್ಕವರ ಹಾಗಲ್ಲ, ಅವರು « ಅತಿ ಶೀಲವಂತರು, ಏಕವ್ರತದ ಭೂಸುರರು?. 
ಆದುದರಿಂದ ಅವರಿಗಾಗಿ ನಿರ್ಮಿತವಾದ « ಏಕಾಂತ ನಿಳಯ? ಗಳಲ್ಲಿ 
ಅವರು, ತಾವು ಒಬ್ಬೊಬ್ಬರೆ « ಸ್ವಯಂಪಾಕವ ಮಾಡಿ ಭುಂಜಿಪರು '. 
ಅಲ್ಲಲ್ಲಿ ದಾರಿಕಾರರಾದ ಬ್ರಾ ))ಹ್ಮಣರಿಗೆ " ನಾಗವಲ್ಲಿಯ ಪರ್ಣ (ವೀಳ್ಯದೆಲೆ) | 
ಚೂರ್ಣ (ಸುಣ್ಣ), ಸುಕರ್ಪೂರಪೂಗ (ಅಡಿಕೆ) ಇವುಗಳನ್ನು ಪ್ರಮಾಣ 
ವರಿತು ಹಾಕಿದ ತಾಂಬೂಲದಿಂದಲೂ *ೇಶರ ಬೆರೆತ ಗಂಧದಿಂದಲೂ ಹೂ 
ಗಳಿಂದಲೂ « ಭೋಗ ' ಗಳನ್ನು ಸಲ್ಲಿಸುತ್ತಿದ್ದರು. 


ಅಲ್ಲಲ್ಲಿಯ ಕೆರೆಗಳು, ಶಿವನ ಧನುಸ ನ್ನು । ನಿಂಜಿನಿಯಿಂದೆ ನೆರೆಬಾಗಿ 
ಸಿದರೆಂಬಂತೆ, ಒರೆಗಲ್ಲುಗಳ ಕೀಲಿನಿದ ಏರಿಗಳಿಂದ' ಒಪು ಎತಿದ್ದುವು. 
ಎಲ್ಲ ಕೆರೆಗಳೂ ವಿಸ್ತಾ ಒರವಾದುವು, ಸಿಹಿನೀರಿನಿಂದ ತುಂಬಿದುವು. ಬಂತಲೆ 
ಅವು: 
| ಜಲನಿದ್ದೊಡೇನೋ! ಪಾನಕೆ ಯೋಗ್ಯವಲ್ಲ, ಸರ್‌. 
ಫಲಭೋಗಕೊದವುವುದಲ್ಲ; 
ಮಲೆಶ ಮೈನೀರೆಂದು ಸಿಂಧುವ ಜರೆದಿಳೆ. 
ಗೊಲವೀವ ಕೆರೆಗಳೊಪ್ಪಿದುವು.? 


(« ಬರಿಯೆ ನೀರಿದ್ದಕೇನಾಯಿತು? ಕುಡಿಯಲಿಕ್ಕೆ ಬರುನಂತಿಲ್ಲ; ಬೆಳೆ-ಬೆಳಸು 
ಗಳಿಗೆ ಬರುವಂತಿಲ್ಲ. ನಿಂತಲ್ಲಿ ನಿಂತು ಕೊಳೆತ ಮೂತ್ರನದು? ಎಂಬುದಾಗಿ ಅಲ್ಲಿಯ 
ಕೆರೆಗಳು ಕಡಲನ್ನು ಕೆಣಕಿ ನುಡಿಯುತ್ತಿ ದ್ದುವು.) 


ಕನಕದಾಸರು ಕಂಡ ನಿಜಯನಗರ ೪೫ 


ನೆರೆಗಳ ತೂಬಿನಿಂದ ಹೊರಟು ಹರಿಯುತ್ತಿರುವ ಕಾಲುವೆಗಳು, 
. ಮುಳೆಗಾಲದೊಳುಬ್ಬಿ ಬೇಸಗೆಯೊಳು ಕಾಲುವೊಳೆಯಾದುದು '-- ಎಂಬ 
ನಿಂದೆಯನ್ನು ತಳೆಯದೆ, ಎಲ್ಲ ಪ್ರದೇಶದಲ್ಲಿಯೂ ನೀರನ್ನು ತುಂಬಿಕೊಂಡು 
ಓಡುತ್ತಿರುವುವು. "ಭಾಗೀರಥೀ ದೇವಿಯರು ಸಾಸಿರಮೊಗವಾಗಿ ಸಾಗರಕ್ಕೆ 
ಬೆರೆದಂತೆ' ಆ « ಪರಿಗಾಲುವೆ' ಗಳೂ " ಸಾಸಿರಮೊಗವಾಗಿ ಸದ್ವನವ 
ಸಾರಿದುವು'! 


ತುಂಗಭದ್ರೆಯ ಕಾಲುವೆಗಳಿಂದ ಪೋಷಿತವಾದ  *ಬೆಳ್ಗೆಬ್ಬುಗಳ 
ತೋಟಿ” ವಿಜಯನಗರದ ಬಳಿ ಬಹಳವಲ್ಲವೆ? ಆ ತೋಟಗಳಲ್ಲಿ « ಕಂದು- 
ಗೊರಲನೊಳು ಕಾದಲೆ ತನ್ನದೊಂದು ಬಿಲ್ಲದು ಸಾಲದೆಂದು ' ಸ್ಮರನು 
« ತಂದಿಲ್ಲಿ ಬೆಳಸಿದನೆಂಬಂತೆ ಬೆಳ್ಳಬ್ಬು' ಸಂದಣಿಸಿದ್ದಿತು. ಆಲೆಮನೆಗಳಿಗಾಗಿ 
ಜನರು " ಕುಡುಗೋಲು ' ಗಳಿಂದ ಕಬ್ಬುಗಳನ್ನು ಕಡಿಯುತ್ತಿದ್ದರು; 
ಅದನ್ನು ಕನಕದಾಸರು ಹೇಗೆ ಉತ್ಪ್ರೇಕ್ಷಿನಿರುವರು ಗೊತ್ತೇ? 


“ ನಿಂಡೆವೆಂಗಳನಗಲಿದ ಚದುರರು ತಮ್ಮ 
ದಂಡಿಪ ಸ್ಮರಚಾಪನೆಂದು, 
ಭಂಡಿಸೆರ್ಗುಡುಗೋಲುಗಳಿಂದಲಡಿಗಿಕ್ಕಿ 

ಖಂಡಿಸುವರು ಕಬ್ಬುಗಳನು?, 


ಆಲೆಯ ಮನೆಮನೆಗಳ ಮುಂದೆ « ಮುದ್ದು ನಾಲುಕು ಮೂಲೆ 
ಯಾದಂತೆ' ಇರುವ ( ತನಿಬೆಲ್ಲದ ಉದ್ದುಕ ( ಚಚ್ಚಾಕಾದ ಬೆಲ್ಲದಚ್ಚು)' 
ಗಳೂ « ಹೆದ್ದೊರೆಯ ಮಳಲೊಟಬ್ಬಿ ೈಲಂತೆ ವರಪಂಚದಾರೆ ( ಸಕ್ಕರೆ ) ಯೂ 
ಬೇಕಾದಷು ಶೆ ಬಿದ್ದಿರುವುದು. ಅಲ್ಲಲ್ಲಿ ಗಂಧಶಾಲಿಯ ವನಗಳೂ, 
ಪೂದೋಟಿಗಳೂ, ಕೇಳಿಯ ವನಗಳೂ « ಪುರಲಕ್ಸ್ಮ್ಮಿಯ ತಾಳೆಯ ಮರಕತ 
ದಂತೆ' ಇದ್ದುವು. 


೨೪. ಕನಕದಾಸರ ದಾರಿಯಾಗ ರಾಜಧಾನಿಯನ್ನು ಸವಿಶಾಪಿಸಿ 
ನಡೆಯಿತು. ಅಲ್ಲಿಯ ದಾರಿಯುದ್ದಕ್ಕೂ. " ಫಲನು, ನೇರಿಲ, ಚೂತ 
( ಮಾವು), ಪಿಚುಮಂದ (ಬೇವು), ನ್ಯಗ್ರೋಧ (ಆಲ), ಚಲಪತ್ರು 
(ಅರಳಿ ), ಬಿಲ್ವ, ಅಮಲಕ (ನೆಲ್ಲಿ)' ಮೊದಲಾದ ಸಾಲುಮರಗಳು 


೮೬ ಕರ್ಣಾಟಕ ಜನಜೀನನ 


ಒಪ್ಪುತ್ತಿದ್ದುವು.* ರಾಜಧಾನಿಯ ಹೊರವಳಯದಲ್ಲಿ ಅನೇಕ ಪುಷ್ಕರಿಣಿ 
ಗಳೂ, ಹೊಂಗಳಸದ ದೇಗುಲ ಸಾಲೂ, "ಬೇದಕ್ಕರಿಗರ ಜಪಶಾಲೆ' ಗಳೂ, 
‘ ಸೊಕ್ಕಾನೆ-ಕುದುರೆಯ ಮೈಹಾಳಿಯ ಅಂಕಣದಿಕ್ಕೆ ( ಗುರುತುಮಾಡಿದ 
ಸ್ಥಳ) ಗಳೂ ಕಣ್ಕುಮನಸ್ಸುಗಳನ್ನು ರಂಜಿಸುತ್ತಿದ್ದುವು. ರಾಜಧಾನಿಯ 
ಬಳಿಯಲ್ಲಿ ಗೋಮತೀ ( ತುಂಗಭದ್ರೆ ವಿಜಯನಗರದ ಬಳಿಯಲ್ಲಿದೆ) ನದಿಯು 
ಹರಿದಿರುವುದು. 


ರಾಜಧಾನಿಯನ್ನು ಬಳಸಿದ ಕೋ ಟೆಯನ್ನು ನೋಡಿದ ಕನಕದಾಸರು 
ಅದರ ಕೊತ್ತಳ ನಿಜಯ' 4ತೆನೆ' «ಆಸ್ಲೇರಿ'. (ಹುಲಿಮೊಗ' 
« ಹೊನ್ನ ಗಸೆ' « ಕವಾಟಿ' ಇವುಗಳನ್ನು ಒಂದೊಂದಾಗಿ ಬಣ್ಣಿಸಿ ಹೇಳಿ, 
ಬಳಿಕ ರಾಜಧಾನಿಯ ಮುಖ್ಯಭಾಗವಾದ « ಸೋಮಂಸೂರಿಯ ವೀಧಿ? 
ಯಲ್ಲಿ ಹಾಯಿಸಿ ನಮ್ಮನ್ನು ಕರೆದುಕೊಂಡೊಯ್ಯುವರು. ಆ ವೀಧಿಗಳ 
ಇತ್ಸೆಲದಲ್ಲಿಯೂ * ಹೇಮನಿರ್ಮಿತ ಸೌಧದ ಳಿ; ರಾಮಣೀಯತೆ ವೆತ್ತ 
ಕಳಸದ ಅಂಗಡಿ” ಇರುವುವು. ಆ " ಪೇಟಿಯ ಭಾಗದ' ಅಂಗಡಿಗಳೆಲ್ಲ, 
‘ ಆಗಮಜಬರು (ನಗರರಚನಾ ಶಾಸ್ತ್ರ ನ್ನು ಬಲ್ಲವರು )' ಜನರಿಗೆ ಅನು- 
ಕೂಲವಾಗುವಂತೆ ಬೇರೆಬೇರೆಯಾಗಿ ಹಂಚಿಕೊಟಿ ¥ ಸ್ಕಳಗಳಲ್ಲಿರುವುವು. 


೨೫. ಮೊದಲು ತಂಬುಲಿಗರ "ಬೆಳ್ಳ ಲೆಗಳ ಅಂಗಡಿ? ಗಳು. ಆಮೇಲೆ 
ಗಂಧದ ತಿಗುರುಗಳನ್ನು ತೇಯುತ್ತಿರುವ « ಹೆಂಗಳಡಸಿದ ಅಂಗಡಿಗಳು', 
ಬಳಿಕ ಸುರಗಿ, ಸೇವಂತಿಗೆ, ಕುಂದ, ಮಂದಾರ, ಪಾದರಿ, ಕಂಚಿ, 
ಕಣಿಗಿಲೆ, ದವನು ಬಿರಿದ ಕೆಂಜಾಜಿ ( ಗುಲಾಬಿ); ಮೊದಲಾದುವುಗಳುಳ್ಳ 


* * ಫೋರ್ತುಗೀಜರ ಅಧೀನದ ಪ್ರದೇಶ ಮತ್ತು ವಿಜಯನಗರದ ರಾಜ್ಯ 
ಇವುಗಳಲ್ಲಿಯ ಹಳುವುಗಳ ಹೊರತು ಇಲ್ಲಿ ಗಿಡ-ಮರಗಳು ಹೆಚ್ಚಾಗಿ ಕಂಡುಬಾರವು. 
ಅಲ್ಲಲ್ಲಿ ದಾರಿಗಳ ಎರಡೂ ಬದಿಗಳಲ್ಲಿ, ಹರದಾರಿಯುದ್ದಕ್ಕೂ ಸಾಲುಮರಗಳೂ ತೋಪು 
ಗಳೂ ಇರುವುವು. ಸಣ್ಣದೊಡ್ಡ ಗ್ರಾಮ-ನಗರಗಳ ನೆರೆಹೊರೆಯಲ್ಲಿಯೂ ಹಲಸ್ಕು 
ಮಾವು, ಹುಣಸಿ, ಬಸರಿ, ಇಸ್ಪೆ ಮೊದಲಾದ ಗಿಡಗಳ ಗುಂಪುಗಳಿರುತ್ತವೆ.? 


ಎ -ಡಾಮಿಂಗೊ ಪಾಯಸ್‌ 


1.“ ಇಲ್ಲಿ ಎಲ್ಲೆಲ್ಲಿಯೂ ಗುಲಾಬಿ ಹೂಗಳನ್ನು ಮಾರಲಿಕ್ಕೆ ಇರಿಸಿರುವರು. ಈ 
ಹೊಗಳನ್ನು ಬಿಟ್ಟು ಇಲ್ಲಿಯ ಜನರು ಇರಲಾರರು. ಹೂಗಳೆಂದರೆ ಇಲ್ಲಿಯವರಿಗೆ 
ಅನ್ನನೀರುಗಳಂತೆ-- ಒಮ್ಮೊಮ್ಮೆ ಅನಕ್ಕಿಂತ ಹೆಚ್ಚೆಂದೂ ಹೇಳಬಹುದು--ಆನಶ್ಶಕ 


ನೆನಿಸುವುವು....... ಗಿ 
— ಅಬ್ಬುಲ್‌ ರರುಾಕ್‌ 


ಕನಕದಾಸರು ಕಂಡ ವಿಜಯನಗರ ೮೭ 


. ಪುಷ್ಪದಂಗಡಿ' ಗಳು ಪರುಶವಿಸಿರುವುವು. ಹಾಗೆಯೆ ಮುಂದೆ ಹೋದರೆ 
( ಭೋಜಿಪ ಕರ್ಪೂರ, ಕಸ್ತೂರಿ ಚೀರ್ಣಒವಾಜಿ, ಪುಣುಗು, ಬಹುವಿಧದ 
ತೈಲ' ಇವೆಲ್ಲವುಗಳಿಂದ « ಸೋಜಿಗವಡೆದ ಸುಗಂಧದ ಅಂಗಡಿ' ಗಳು 
ಅಸ್ಕೈಲದಲ್ಲಿಯೂ ರಾಜಿಸುತ್ತಿರುವುವು. ಅಲ್ಲಿಯೆ ಮುಂದೆ « ಗೆಂದಿಗವಸರ' 
ಗಳು «ಹೆಸರುಪಡೆದ ದಿವ್ಯಮೂಲಿಕೆ ( ಔಷಧೀ ಬೇರು), ಪಾಷಾಣ 
( ಸೋಮಲ), ರಸದ್ರವ್ಯ « ಪಾರದಾದಿ ರಸಾಯನಗಳು ), ಸಕಲಸಂಭರ 
( ಎಲ್ಲ ಬಗೆಯ ಮಸಾಲೆ) ಇವುಗಳನ್ನು ಬೇಡಿದೊಡನೆಯೆ ತೂಗಿಕೊಡುವ 
( ಗಂದಿಗೆ' ರಿಂದ ಕೂಡಿಕೊಂಡು ಶೋಭಿಸುವುವು. ಅಲ್ಲದೆ ಉತ್ತತ್ತಿ, 
ಖರ್ಜೂರ, ದಾ ಸ್ಸ. ಸಕ್ಕರೆಯನ್ನೊ ಬೆಲ್ಲವನ್ನೊ 'ಮೆತ್ತಯಿಸಿದ ಕಾಯಭಾಗ 
(ಕೊಬ್ಬರಿ)' ಇವುಗಳನ್ನು ಇಟ್ಟುಕೊಂಡು ಮಾರುವ ಪಣ್‌ ಸಸರಂಗಳು? 
ಎರಡುಬದಿಗಳಲ್ಲಿಯೂ ಇರುವುವು. ಮತ್ತೊಂದು ಕಡೆಯಲ್ಲಿ . ಗೋದಿ, 
ಕಡಲೆ, ನಾನಾಧಾನ್ಯಂಗಳ ರಾಶಿ' ಗಳನ್ನು ಒಳಗೊಂಡ ಅಂಗಡಿಗಳು 
ರಂಜಿಸುವುವು.* ಅಲ್ಲಿಯೆ "ಮುಂಗಡೆಯೊಳು ಚಿತ್ರಗೆಲಸಿ ( ಬಟ್ಟೆಗಳಿಗೆ 
ಚಿತ್ರದ ಅಚ್ಚುಗಳನ್ನೊತ್ತುವವರು)ಗಳ, ಚಿಸ್ಪಿಗರ ಮತ್ತು ಆಯುಧ 
ಗಳನ್ನು ಮಾರುವವರ ಕೇರಿಗಳಿರುವುವು- 


ಹಾಗೆಯೆ ಸಾಗಿದರೆ ವಿವಿಧ ಉದ್ಯೋಗಗಳನ್ನು ಕೈಕೊಂಡ 
. ಪಾಂಚಾಳ ' ರು ಇರುವರು. ಇವರಲ್ಲಿ ಕೆಲವರು ಕಂಚುಗಾರರಾಗಿರು 
ವರು; ಇನ್ನು ಕೆಲವರು ಕೈದುಗಾರರಾಗಿರುವರು. ಬೇರೆ ಸೆಲವರು 
. ಹೊಳೆವ ಹೊಮ್ಮಂಚಗಾರ? ರಾಗಿರುವರು. ಅನೇಕರು ಶಿಲ್ಪಿಗೆರೂ 
ಸಂಚುಗಾರರೂ ( ವಾಸ್ತುವಿದ್ಯಾತಜ್ಞರು) ಆಗಿ ವಿದ್ಯಾಧಿಕರಾಗಿರುವರು. 
ಅಲ್ಲಿಯೆ ಇಕ್ಕೆಲದಲ್ಲಿ ಬಳೆಗಾರರೂ ಇದ್ದರು. ಅವರು 4 ಕಳೆನೆತ್ತ ವಾರನಾರಿ 
ಯರ ಕನ್ನಿಕೆಯರ ಮೊಳೆಮೊಲೆಗಳ ನೋಡಿ ನಗುತ, ಎಳವೆರಲ್ಲಳ ಚಿಟುಕೊತ್ತಿ 
( ಬೆರಳುಗಳನ್ನು ಲಟಕೈನ್ನಿಸಿ)' ಅವರಿಗೆ ಬಳೆದೊಡಿಸುತ್ತಿರುವರು. ಇವು 
ಗಳನ್ನು ದಾಟಿದರೆ ಮುಂದೆ ಜವುಳಿಯಂಗಡಿಯ 6 ಸಾಲುಮಳಿಗೆ? ಗಳು 


* 66 ಬೇರೆ ಬೇರೆ ಒಡನೆ-ವಸ್ಮುಗಳಿಂದಲೂ ಧಾನ್ಯಸಾಮಗ್ರಿಯಿಂದಲೂ ತುಂಬಿ 
ಸೂಸುವ ಇಂತಹ ಪಟ್ಟಿಣವು ಜಗತ್ತಿನಲ್ಲಿಯೆ ಇನ್ನೆಲ್ಲಿಯೂ ಇಲ್ಲ. ಅಕ್ಕಿ, ಗೋದಿ, 
ಕಡಲೆ ಇವುಗಳ ಸಂಗ್ರಹವು ನಿಸರೀತವಾಗಿರುವುದು. ಅದರಂತೆಯೆ ಇಲ್ಲಿಯ ಜನರು 
ಯಾನಾಗಲೂ ಬಳಸುನ ಅವರೆ, ಹೆಸರು, ತೊಗರಿ, ಚೆನ್ನಂಗಿ, ಹುರುಳಿ ಇವುಗಳ 
ಸಂಗ್ರಹವೂ ಸಾಕಷ್ಟಿದ್ದು ದರವು ಸುಲಭವಾಗಿರುವುದು....... < 

—ಡಾಮಿಂಗೊಪಾಯೆಸ್‌, 


ಳಳ ಕರ್ಣಾಟಕ ಜನಜೀವನ 


ಎರಡು ಬದಿಗಳಲ್ಲಿಯೂ ಇರುವುವು. ಆ ಅಂಗಡಿಗಳಲ್ಲಿ ಹಲವು ದೀಪ್ಲಿಯ 
ಪಟ್ಟೆ ( ಮೆರುಗಿನ ಬಟ್ಟೆಗಳು ), ರುಲ್ಲಿ (ಜಾಳಿಗೆ ಜಾಳಿಗೆಯ ಬಟ್ಟೆಗಳು), 
ನಾನಾವರ್ಣದಳೆದ ಚಿತ್ರಾಂಬರನಿಜಯ (ಹಲವು ಬಗೆಯ ಬಣ್ಣದ ಚೀಟು 
ಬಟ್ಟೆ), ಉತ್ತಮವಾದ ಉಡುವ ಬಟ್ಟೆಗಳು. . ಇವೆಲ್ಲ ಒಟ್ಟಿ ಲೊಟ್ಟಿಲಾಗಿ 
ಇರುವುವು. ಅದಕ್ಕೆ ಮುಂದೆ ಹೋದರೆ « ರಾರಾಜಿಪ ರತ್ನ ಭೂಷಣಂಗೆಯ್ದ 
ಸೊನ್ನಾರರ (ಅಕ್ಕಸಾಲಿಗರ ) `` ಅಂಗಡಿಗಳೂ, * ಸಾಣೆಗಳ ಮೇಲೆ 
ರನ್ನ ಹ ಟ್ಟು ಒಪ್ಪಗಾಣಿನಿ ಕುಡುವ ತೇಟಔಿಗರ' ಮನೆಗಳೂ, « ಆಣಿ 
ವ ಗೆ ವಳ ಬೆಲೆಕಟ್ಟುವ ನಾಣಿಜರಂಗಡಿ' ಗಳೂ ಕಂಗೊಳಿಸುತ್ತಿರು 
ವುವು.* ಅಲ್ಲಿಯೆ « ಚಪ್ಪನ್ನ ದೇಶದ ನಾಣೆಯಂಗಳ ನೋಟಿ ತಪ್ಪದ 

( ಕೂಡಲೆ ಗುರುತಿಸುವ) ಚಪಲ ಸೆಟ್ಟಿಗಳು ಹಣಹೊನ್ನ ಕುಪ್ಪೆಯ 
ಮುಂದಿಟ್ಟುಕೊಂಡು ಕುಳಿತಿರುವರು. ಇನ್ನೊ ೦ದು ಕಡೆಗೆ ತಟ್ಟಿ ಗಳ ಮೇಲೆ 
" ಒರೆಗಲ್ಲ ರಜವ ಮೇಣದೊಳೊತ್ತಿ ತೆಗೆದು ಅದನ್ನು ಕರಗಿಸಿ « ನುವರ್ಣ 
ಬಂಡುಗ ( ಹುಡಿಯೆ 1) ವ ನೆರೆದ ಯಾಚಕರಿಗೆ ಹಂಚಿಕೊಡುವ ಚಿನ್ನ- 
ವರದರು ಇರುವರು. 


« ಮರಕಾಲರು? ಎಂದರೆ ಸಾಗರ ವ್ಯಾಪಾರಿಗಳು. ಇವರು ತಮ್ಮ 
ಹಡಗಿನ ವ್ಯವಹಾರದಿಂದ ಗಳಿಸಿದ ಧನವನ್ನು ಎಣಿಸಲಾರದವರಾಗಿ ಹೇರು 
ಗಟ್ಟಿಲೆಯಿಂದ ತೂಗಿಕೊಳ್ಳುತ್ತಿರುವರು ; ಅಪೇಕ್ಸಿಸಿದರೆ ಧನಪತಿಯಾದ 
ಕುಬೇರನಿಗೆ ಕೈಗಡವ ಕೊಡುವ ಯೋಗ್ಯತೆಯುಳ್ಳವರು.1 





* «4 ಇಲ್ಲಿ ಬೇರೆ ಬೇರೆ ನರ್ಗದ ಮತ್ತು ಬೇರೆ ಬೇರೆ ವ್ಯವಸಾಯದ ಅಂಗಡಿಗಳು 
ಹತ್ತಿರ ಹತ್ತಿರದಲ್ಲಿಯೆ ಇರುವುವು. ರತ್ನ ಪಡಿ ವ್ಯಾಪಾರಸ್ಥರು ಬೇಕಾದ ಹಾಗೆ ಅಂಗಡಿಯ 
ಬೀದಿಗಳಲ್ಲಿಯೆ ಮುತ್ತು, i. ಸ ವಜ್ರ ಮೊದಲಾದ ರತ್ನಗಳನ್ನು ಮಾರಲಿಕ್ಕೆ 
ಇಟ್ಟುಕೊಂಡು ಕುಳಿರುವರು ಜ್‌ 

ಅಬ್ದುಲ್‌ ರರುಾಕ್‌, 

+ 4«« ಭಟಿಕಳದಲ್ಲಿ ಸಾಗರವ್ಯಾಪಾರವು ತುಂಬ ದೊಡ್ಡ ಪ್ರಮಾಣದಲ್ಲಿ ನಡೆಯು 
ತ್ತದೆ. ಅಲ್ಲಿಂದ ಕಬಿಣ್ಯ, ತಾಜಾಮಸಾಲಿಯ ದಿನಿಸು ಅಳಲೀಕಾಯಿ, ಔಷಧಿ 
ಇವೆಲ್ಲ ಪರದೇಶಗಳಿಗೆ ಹೋಗುತ್ತವೆ. ಕುದುರೆ, ಮುತ್ತುಗಳು ಪರದೇಶಗಳಿಂದ 
ಅಲ್ಲಿಗೆ ಬರುತ್ತವೆ ....ಭಟಿಕಳದಲ್ಲಿ ಕೃಷ್ಣರಾಯನ ದಾಯಾದಿಯ ಮಗನೊಬ್ಬನು 
ಅಧಿಕಾರಿಯಾಗಿರುವ; ಅವನು ರಾಜಕೀಯ ವೈಭವದಲ್ಲಿರುತ್ತಾ ನಲ್ಲದೆ ಸ್ವತಃ ರಾಜನೆನಿಸಿ 
ಕೊಳ್ಳುತ್ತಾನೆ; ಆದರೂ ಕೃಷ್ಣದೇವರಾಯನಿಗೆ ಆಜ್ಞಾಧಾರಕನಾಗಿರುವನು, ,?' 

—ಡುಳರ್ಟ್‌ ಬಾರ್‌ಬೋಸಾ, 


ಕನಕದಾಸರು ಕಂಡ ವಿಜಯನಗರ ct 


ಇವೆಲ್ಲ ಆಂಗಡಿಗಳಲ್ಲದೆ ವಿಜಯನಗರದಲ್ಲಿ « ಎಡೆಯಾಟಿದ ವ್ಯವಹಾರಿ 
ಜನರು ' ಇದ್ದರು. ಈತಿರುಗಾಡಿ ಮಾರುವ ಜನರು « ತೋಟ, ಕಾಡು, 
ಆರಂಬ, ಕರ್ಬುಗರ್ದೆ' ಇಲ್ಲಿಗೆಲ್ಲ ಸಾಮಾನುಗಳನ್ನು ಹೊತ್ತು ಕೊಂಡೊಯ್ದು 
ವ್ಯಾಪಾರ ಮಾಡುವರು. ಫಮಿಕ; ರಥ ಆನೆ. pn ಲ “ಚಕಾ 
ಮಾಡುವ ಎಡೆಗಳೂ ಒಂದೊಂದು ಭಾಗದಲ್ಲಿ ಇರುವುವು: ತ ; 


4 ಕಾಳ, ಮದ್ದಳೆ, ಪಾವುಜ, ಶ್ರುತಿ, ಮುಖವೀಣೆ 
ಸಾಳಂಗ್ಯ ಶುದ್ಧಗಾನೆಯರ 

ಮೇಳ, ನಟ್ಟುವ ನಾನಾನಿದ್ಯೆಗಳ ಗಟ್ಟ- 
ವಾಳರ ಮನೆಗಳೊಪ್ಪಿದುವು.” 


ಹತ್ತಿರದಲ್ಲಿಯೆ ವಾರಾಂಗನೆಯರ ಮನೆಗಳಿರುವುವು. ಹಾಗೆಯೆ ಮುಂದಕ್ಕೆ 
ಬಂದರೆ ಬಾಹುಬಲಶಾಲಿಗಳಾದ ವೀರಕ್ಚೃತ್ರಿಯರ ವಸತಿಯಿರುವುದು. 
ಅದಕ್ಕೆ ಹೊಂದಿಯೆ ಬ್ರಾಹ್ಮಣರ ಕೇರಿಯಿರುವುದು. ಮಿಕ್ಕ ವಸತಿಗಳನ್ನೆಲ್ಲ 

ಒಂದೊಂದೆ ಮಾತಿನಲ್ಲಿ ಹೇಳಿ ಮುಗಿಸುತ್ತ ಬಂದ ಕನಕದಾಸರು, ಬ್ಲಾ ತ್ರಹ್ಮ್ಮಣರ 
ಕೇರಿಯನ್ನು ವಿಶದವಾಗಿ ವರ್ಣಿಸಹೊರಟಿರುವರು.  « ಎಲ್ಲ ಬಗೆಯ 
ಸಂಸ್ಕೃತಿ ಸಂರಕ್ಷ ಕರೂ ಬ್ರಾಹ್ಮಣರೆ' ಎಂಬ ನಂಬುಗೆಯಿಂದಲೆ ಹೀಗೆ 
ಹಾ ಚು ಇಲ್ಲಿಯ ಬಾಹ್ಮಣಕೇರಿಯ ಸಹಜಸುಂದರ ವರ್ಣನೆ- 
ಯನ್ನು ನೋಡಿದರೆ * ಕನಕದಾಸರು ಈರುಬರೊ ಬೇಡರೊ ಆಗಿಯೆ ಇರ 
ಬಹುದೆ? ಎಂಬ ಸಂದೇಹವುಂಟಾಗುವುದು. ಆ ಸಂದೇಹವನ್ನು 
ಸಮಾಧಾನಗೊಳಿಸುವಂತಹ ಇನ್ನಾವ ಪ್ರತ್ಯಕ್ಟ ಪ್ರಮಾಣಗಳೂ ದೊರೆಯ 
ದುದರಿಂದ, ಸಂದೇಹವು ಇನ್ನಿಷ್ಟು ಸ ಬಲವನ್ನು, ಪಡೆಯುವುದು; ಏನೆ ಇರಲಿ, 
ಕನಕದಾಸರು ತೋರಿಸುವ po ಸೇರಿಯನ್ನು ನಾವೀಗ 
ನೋಡೋಣ! 


೨೬. ಬ್ರಾಹ್ಮಣರ ಮನೆಗಳ ರಚನೆ ಹೇಗಿದ್ದಿತು? « ಹೊಂದಗಡಿನ 
ಹೊದಕೆಯ ಮನೆ; ಬಹಳ ನೇರ ಎಂದರೆ ತುಂಬ ಅಜ್ಚುಕಟ್ಟಾದುವುಗಳು. 
ಮನೆಗಳಿಗೆ « ಅಂದವಡೆದ ಪಟ್ಟಿ ಶಾಲೆಗಳು ; ಮುಂದೆಸೆಯಲಿ ತುಳಸಿಯ 
ಮಂಟಿಪದಿ ಗೋವಿಂದನ ಕೀರ್ತಿಸುತಿಹರು.ಮನೆಮನೆಗಳಲ್ಲಿಯೂ ಸಾತ್ರಿ ಕೆ” 
ಪುರಾಣ ಶಾಸ್ಟ್ರಾರ್ಥಗೋಷ್ಠಿಗಳೂ, ಗಾಣದಂಡಿಗೆಯ (ತಂಬೂರಿ) 
ಭಾಗವತ ಸಂಕೀರ್ತನೆಯೂ' ಬಿಡದೆ ನಡೆದಿರುವುವು. "ರಾಮಾನುಜ- 

೧೨-೨3೨೨ 


೪೦ ಕರ್ನಾಟಿಕ ಜನಜೀವೆನ 


ವ್ಯಾಖ್ಯಾನ ಸುತತ್ತದ ಭೂವಿರಾಸುರರು' ಉತ್ಸವದಿಂದ ಗುಂಪುಗೂಡಿ, 
ಸಾಮವೇದದ ಘೋಷಣೆಯನ್ನೂ, ವಿಷ್ಣುಪ್ರೀತ್ಯರ್ಥವಾದ ಹೋಮ 
ಗಳನ್ನೂ ಮಾಡುತ್ತಿರುವರು. ಆವಶ್ಯಕವಿದ್ದ ನೆಲವು ವಿದ್ಯಾರ್ಥಿಗಳಿಗೆ 
" ಕೂಳು-ವೀಳೆಯವ?' ಕೂಡ ಇತ್ತು, ಅವರನ್ನು ಶಿಷ್ಯರನ್ನಾಗಿ ಮಾಡಿ 
ಕೊಂಡು, ಪಾಠಗಳನ್ನು ಹೇಳುವ ಪಂಡಿತರು ಅಲ್ಲಿ ಪರಿಶೋಭಿಸುತ್ತಿದ್ದರು. 
" ತತ್ತ್ವಾರ್ಥದ ಮರ್ಮವನರಿದ' ಪ್ರಾಜ್ಞೆಯರಾದ ಬ್ರಾಹ್ಮಣಯರು; 
ಕರ್ಮಕಾಂಡವನ್ನೆಲ್ಲ ತಿರಸ್ಕರಿಸಿ ಬಿಟ್ಟು, ಕೇವಲ ವಿಷ್ಣುಭಕ್ತಿಯಿಂದಲೆ 
ಪುರುಷಾರ್ಥಗಳನ್ನು ಪಡೆದವರಾಗಿ ಇರುತ್ತಿದ್ದರು. ಇವರಲ್ಲದೆ 
ರವಿಸಿದ್ಧಾಂತೆ (ಜ್ಯೋತಿಷ್ಯ) ಪಾಠಕರು, ಅಷ್ಟಭಾಸಾಕನಿ. ಗಮಕಿ 
ಗಳು, ತಾರ್ಕಿಕರು ಅಲ್ಲಿ ಇದ್ದರು. ಆಗಾಗ ಬಗೆಬಗೆಯ ವಿದ್ವತ್‌ಸಭೆ 
ಗಳೂ ನೆರೆಯುತ್ತಿದ್ದುವು.  ಸಣ್ಣವರುಗಳನ್ನು ( ಮಕ್ಕಳನ್ನು) ಓದಿಸು 
ತಿರ್ಪ« ಕಸೆಯ ಕೋಲಣ್ಣ ಗಳ" (ಚಾಟಿಯನ್ನು ಹಿಡಿದುಕೊಂಡ ಪ್ರಾಥ- 
ಮಿಕ ಶಿಕ್ಷಕರು), ಹುಡುಗರಿಗೆ «ಚೌಪದಿಗವಿತೆ' ಗಳನ್ನು ಕಲಿಸು 
ತ್ತಿದ್ದರು. " ಬಣ್ಣಗಂಬಿ ( ಲೆಕ್ಕಣಿಕೆ) ಯ ಪುಸ್ತಕ ಅಖಿತಜ್ಞರು ಕನ್ನಡಕವ 
ತಾಳ್ಗು ಇಹರು. ( ದ್ವಾಪರಯುಗದ ಶ್ರೀಕೃಷ್ಣನ ದ್ವಾರಕೆಯಲ್ಲಿ ಇವೆಲ್ಲ 
ಹೀಗೆಯೆ ಇರುವುದು ಸಾಧ್ಯವಿದೆಯೆ ? 


ಬಳಿಕ ಕನಕದಾಸರು ಬ್ರಾಹ್ಮಣರ ಬೀದಿಯಲ್ಲಿಯ ಒಂದು ಮಧ್ಯಾಹ್ನ 
ವನ್ನು ತುಂಬ ಸೊಬಗಿನಿಂದ ಬಣ್ಣಿಸಿದ್ದಾರೆ :-- 


೨೭. ಅಲ್ಲಲ್ಲಿಯೆ ಇರುವ « ಚಂದ್ರಕಾಂತ ಸೋಪಾನದ ಪುಷ್ಕರಣಿ 
ಗಳೊಳಗೆ ' ನಾನಾದೇಶದ ನಾನಾಭಾಷೆಯ ಪಂಡಿತರು ಬಂದು ಅನುಷ್ಕಾನ 
ಮಾಡುತ್ತಿರುವುದನ್ನು ಏನು ಬಣ್ಣಿಸಲಿ? ಅವರೆಲ್ಲರೂ « ಹಚ್ಚಡ 
( ಸೆಲ್ಲೆಯ )' « ಚಿಂದಿಗುಪ್ಪಸ (ಅಂಗಿ)? ಗಳನ್ನು ಕಳೆದು ದೂರದಲ್ಲಿರಿಸಿ, 
ಸ್ವಚ್ಛವಾದ 4 ಬೈರ್ವಾಸ' ದೊಂದಿಗೆ " ಕೃಷ್ಣಾ, ಗೋವಿಂದಾ, ಶ್ರೀವತ್ಸ- 
ಲಾಂಛನಾ, ಶರಣು ಶರಣು !' ಎಂದು, ಬೆಚ್ಚದೆ ತಣ್ಣೀರಲ್ಲಿ ಮುಳುಗಿ 
ಮಿಂದರು; ಬಳಿಕ ಅಲಸದೆ ಪೊರಮಟ್ಟು ಕೆಲವರು ಪಟ್ಟಾವಳಿ-ಧೋತ್ರ- 
ಬಹಿರ್ವಾಸಗಳನ್ನೂ, ಇನ್ನು ಕೆಲವರು ತಳಿರುಗಾನಿಯನ್ನೂ ಉಟ್ಟು, 
ಎಲ್ಲರೂ ಜಪದ ಮಂಟಪದಲ್ಲಿ ಸಂದಣಿಸಿ ಕುಳಿತರು. ಅವರಲ್ಲಿಯ ಕೆಲವರು 
‘ ಘನಪಟ್ಟೆನಾಮ-ತಿರುಚೂರ್ಣ? ಗಳನ್ನೂ ಅನ್ನು ಕೆಲವರು 
« ಗೋಪೀಚಂದನ-ಪಂಚಮುದ್ರೆ? ಗಳನ್ನೂ; ಬೇರೆಯ ಕೆಲವರು "ಭಸಿತ 


ಕನಕದಾಸರು ಕಂಡ ವಿಜಯನಗರ ಗಿ 


ಗಂಧಾಕ್ಷತೆ' ಗಳನ್ನೂ « ಭಾಳೆಲಾಂಛನ? ವನ್ನಾಗಿ ಮಾಡಿಕೊಂಡರು. 
ಅನೇಕ ಜನ ಶುಚಿರ್ಭೂತರಾದ ಅವನೀಸುರರು ಮನಸ್ಸಿನೊಳಗೆಯೆ ವಿಷ್ಣು- 
ನಾಮವನ್ನು ಚಿಂತಿಸುತ್ತಲೂ ಗೀತಾರ್ಥವನ್ನು ಪಠಿಸುತ್ತಲೂ «ಪ ಖ್ಯಾತ 
ಸತ್ರದ ಮನೆಗಳಿಗೆ ಬಂದರು. ಅಲ್ಲಿ ಜಿ ಸಂಪುಟದಲ್ಲಿಟ್ಟು ವಿಷ್ಣು- 
ವಿಗ್ರಹವನ್ನೂ ಸಾಲಗ್ರಾಮ ದೇವರನ್ನೂ ಪೂಜೆಮಾಡಿ, ನಿಖಿಲೋಪಚಾರ 
ವನ್ನೂ ಅರ್ಪಿಸಿ, ನಿತ್ಯವಿಧಿಯನ್ನು ತೀರಿಸಿದರು. ಎಲ್ಲರ ಆಹ್ಮಿಕಗಳಾದ 
ಮೇಲೆ ಅದ್ದಿ ಕದವರು ( ಸತ್ರದ ಪಾರುಪತ್ಯಗಾರರು)' ಆಜ್ಞೆಮಾಡಲು, 
ಊಟದ ಮನೆಯೊಳಕ್ಕೆ ಹೋಗುವುದಕ್ಕಾಗಿ ಎಲ್ಲರೂ ಗುದ್ದಾಡಿದರು. 
ಬಾಗಿಲು ಹಿಡಿಸದಂತೆ ನುಗ್ಗಿ ಎರಡು ಬದಿಗಳಲ್ಲಿಯೂ ಆಸನಗಳನ್ನು ಹಿಡಿದರು, 
ಎಲ್ಲರೂ « ಚಿಂದಿಕುಪ್ಪಸ- 'ಹಚ್ಚಡಗಳನು ಇಂಬಟ್ಟ ವರು' ನಶಿ ಬರಿಯ 
ಮೈಯವರು; ಚೆಂದದ ಬೈರ್ವಾಸಗಳನ್ನು ತೆನೆ ಟೊಪ್ಪಿಗೆಯಂತೆ' ಕಟ್ಟಿ 
ಕೊಂಡವರು. ಇವರೆಲ್ಲ ಸಾಲುಸಾಲಾಗಿ ಕುಳಿತರು. ಆಗ ಎಲ್ಲರಿಗೂ 
( ಹೊಂದಟ್ಟೆ ಯೊಳು ಕುಂಕುಮರಸಪೂರಿತ ಗಂಧಾಕ್ಚ ತೆಗಳನ್ನು ' ಕೊಡ 
ಲಾಯಿತು. « ಅಂದವಡೆದ ಕಡಳಿಯಪರ್ಣ (ಬಾಳೆಲೆ), ದೊನ್ನೆಯ' 
ತಂದಿರಿಸಲಾಯಿತು. 


೨೮. ಸತ್ರಗಳಲ್ಲಿ ಅಡಿಗೆಯವರೂ ಬಡಿಸುವವರೂ ತಿಗುಳರು (ತಮಿಳು 
ಬ್ರಾಹ್ಮಣರು). ಶ್ರೀಕೃಷ್ಣನ ದ್ವಾರಕೆಯಲ್ಲಿ ತಮಿಳರಿದ್ದಿರಬಹುದೇ!- 
ಆ ತಿಗುಳರು ಬಂದು « ಪಾತ್ರಾಭಿಗಾರ, ಪರಮಾನ್ನ ಶಿ "ಮುಂತಾದುವು 
ಗಳನ್ನೂ « ಸಣ್ಣ ಕ್ಕಿಯೋಗರ, ತೊವ್ವೆ, ಸಳಿದ್ಯ' ಗಳನ್ನೂ ಕ್ರಮಕ್ರಮ 
ದಿಂದ ಬಡಿಸಿದರು. 


4« ಜೇನು, ಸಕ್ಕರೆ, ಕ್ಷೀರ, ರಸವಪ್ಪ ಫೇಣಿ, ಸು- 
ಖೀನುಂಡೆ, ವಡೆ, ಗಾರಿಗೆಯ; 

ನಾನಾ ಭಸ್ರ್ಯ-ಭೋಜ್ಯಂಗಳ ಪರಮ ಸು- 
ಮ್ಮಾನದೆ ಬಡಿಸಿದರೊಲಿದು! ” 


ಹುಳಿದುಳಿದ ಸುರು, ಶಿಖರಿಣಿ, ಬಹುಕೂಟಿ- 
ದಳೆದ ಲಿಂಬೆಯ ಹಣ್ಣ ಸನಿದು, 

ಗಳಿಲನೆ ಬಡಿಸಲೊಗ್ಗ ರಣೆಯಿಂಗಿನ ಕಂಪು 
ಸುಳಿಯುತಿದ್ದಿತು ಬಹಿಃಸ್ಥಳಕೆ |» 


೪೨ ಕರ್ಣಾಟಕ ಜನಜೀವನ 


ಕನಕದಾಸರು ಬೆಲ್ಲ ಹಾಕಿದ ಸಾರನ್ನು ತಿನ್ನುವ ಉತ್ತರ ಕರ್ಣಾಟಕ 
ದವರಾದುದರಿಂದ ಅ ಹುಳಿದಾಳಿದ ಸಾರು' ಎಂದು ತಿಗುಳರ ಸಾರಿನ 
ವೈಶಿಷ್ಟ್ಯವನ್ನು ಇಲ್ಲಿ ಎತ್ತಿ, ಹೇಳಿರಬಹುದಾಗಿದೆ. 


6 ಘನ ನವಫೃತವ ತಂದೆರೆದರು ಪಶ್ರಭಾ- 
ಜನ* ತುಂಬಿ ಕಡೆಗೋಡಿವರಿಯೆ; 
ಅನಲಾಕೃತಿಯ ಬ್ರಾಹ್ಮರು ಮುದದಿಂದಾಪೋ- 
ಶನನ ಕೊಂಡರು ಮಹೋತ್ಸವದಿ | 


ಸಿತರಾಜಾನ್ನ, ಸದ್ಭೃತ, ತೊಪ್ಪೆ ಗೂಡಿ ನ 
ರ್ಮಿತವಾದ ತೋರದುತ್ತುಗಳ 

ಜತನ ತಪ್ಪದೆ ಕೈಕೊಂಡರು ಕೃಷ್ಣಾ- 
ರ್ಪಿತವೆಂದು ಹಪರಿತೋಷವಡಿದು! ೫ 


ಇಲ್ಲಿ "ತೋರದುತ್ತುಗಳ ಜತನ ಶಪ್ಪದೆ ಕೈಕೊಂಡರು' ಎಂಬ 
ಮಾತನ್ನು ಕನಕದಾಸರು ದಕ್ಸಿಣಸ ಬ್ರಾಹ್ಮಣರ ಊಟಡ ವೈಶಿಷ್ಟ್ಯವನ್ನು 
ಕೌತುಕದಿಂದ ಕಂಡವರಾಗಿಯೆ ಹೇಳಿರುವರು. ಉತ್ತರ ಕರ್ಣಾಟಿಕದವರಿ 
ಗಿಂತ-ಅನ್ನವೆ ಮುಖ್ಯಾಹಾರವಾದ--ದಕ್ಷಿಣದವರ ತುತ್ತುಗಳು ದೊಡ್ಡುವು. 
ಅಲ್ಲದೆ ಬಾಯಿಗೆ ಕೈತಗುಲಿ ಎಂಜಲಾಗಬಾರದೆಂದು ದೂರದಿಂದಲೆ ತುತ್ತು 
ಗಳನ್ನು ಬಾಯೊಳಗೆ ಚೆಲ್ಲಿಕೊಳ್ಳುತ್ತಿರುವುದು ಅವರಲ್ಲಿ ಶಿಷ್ಠಾ ಚಾರ, 


4« ಮಲ್ಲಿಗೆಯರಳಂತೆ ಬಿಚ್ಚೋಗರ, ಮೊಸ- 
ಕೊಳ್ಳೆಯ ಬಹಳುಪ್ಪು ಗಾಯಿ, 

ಘಲ್ಲಿಸಿ ಗಟ್ಟಯ ಕಟ್ಟದರ್‌ ಪಿರಿಯರು 
ಪುಲ್ಲಿಗೆಗಳು ತರತರಿಸೆ!?? 


ಬಳಿಕ ಬ್ರಾಹ್ಮಣರೆಲ್ಲರೂ "ರಸ-ರಸಾಯನವ ಚಪ್ಪರಿದು, ಹಸಗೆಯ್ದ 
ನೀರ್ಮಜ್ಜಿಗೆಯ ಈಂಟಿದರು ,. ಇದೊಂದು « ಹೊಸದಾದ ವಿಘ್ನರಾಜನ 
ಬಳೆಗವೋ ? ಎಂಬಂತೆ ಎಲ್ಲರೂ ಲಂಬೋದರರಾಗಿ ಕಂಡರು ; ಏಳಲಾರದವ 
ರಾಗಿಯೆ ಎದ್ದು ನಡೆದರು. ಸತ್ರದ ಬಳಿಯಲ್ಲಿರುವ « ಮುಂಗಾಲುವೆ 
ಯೊಳು ' ಕೈಯನ್ನು ತೊಳೆದರು. ಬಳಿಕ ಅಲಂಕೃತರಾಗಿ ಕರ್ಪೂರ ಮಿಶ್ರಿತ 





೫ ಪತ್ರ ಭಾಜನ - ದೊನ್ನೆ 


ಕನಕದಾಸರು ಕಂಡ ನಿಜಯನಗರ ತ! 


ತಾಂಬೂಲವನ್ನು ತೆಗೆದುಕೊಂಡರು. (« ಅಬ್ಬಾ! ಕಮ್ಮನೆಯ ತುಪ್ಪ, 
ಕಜ್ಜಾಯ, ಪಾಯಸ ಇವೆಲ್ಲವುಗಳಿಂದ ದಮ್ಮನೆ ದಣಿದೆವು ' ಎಂದು ತಮ್ಮ 


ತಮ್ಮೊಳಗೆ ಮಾತನಾಡಿಕೊಳ್ಳುತ್ತ, ಆ ಬ್ರಾಹ್ಮಣರೆಲ್ಲರೂ, « ಶಯನಸ್ಮ ಳ 
ಗಳಿಗೆ ' ನಡೆದರು, 


೨೯. ಮಠ-ಮಠಗಳಲ್ಲಿಯೂ «ಹತ್ತುಸಾವಿರ-ಲಕ್ಟ-ಕೋಟಾನು 
ಕೋಟಿ' ಸಂನ್ಯಾಸಿಗಳು ಉಂಡು ತಣಿಯುತ್ತಿದ್ದರು. ಅವರು ಒಂದೆರಡು 
ಕಡೆಯವರ್ಲ ;  * ನಿಖಿಲಪುದೇಶಿಗಳು!' ಈ ಕೃಷ್ಣನಗರಿಯೊಳಗೆ 
ಕಾಲಕಡಗ ಪೆಂಡೆಯದ ಮಂಡಳಿಕರ ಬಳಗ ತಂಡತಂಡದಿಂದ ತಿರು 
ಗಾಡುವುದು. 


೩೦. ಕನಕದಾಸರು ಮುಂದೆ ಸಾಗಿ " ಕೃಷ್ಣರಾಯನ ಅರಮನೆ 
ಯನ್ನು ನೋಡಿ ಬಣ್ಣಿಸುವರು : ಪುರಮಧ್ಯೆದಲಿರುವ ಆ ಆರಮನೆಯು, 
ಗುಂಪುಗೂಡಿದ ಜನರು ಕರ್ಣಿಕೆಯಂತೆ ಅಂದವಡೆದಿರಲು "ಶರಧಿಯೊಳೊಗೆದ 
ಹೊಂದಾವರೆಯಂತೆ ' ಕಣ್ಣೆ ರಂಜಿಸಿತು. ಅರಮನೆಯ ಸುತ್ತಲೂ ಮುಗಿ- 
ಲನ್ನು ಮುಟ್ಟುವಂತಹ ಕೋಟಿ ; ಹೆಬ್ಬಾಗಿಲು. ಒಳಹೊಕ್ಕು ನೋಡಿದರೆ 
ಮಕರ, ತೋರಣ, ಮಣಿನಿಕರ, ಹೊಂಗುಬ್ಬಿ' ಇವೆಲ್ಲವುಗಳಿಂದ ಅಂದ 
ವೆತ್ತ ೬ ಮುತ್ತಿನ ಚಾವಡಿ? ನೋಟಕರ ಕಣ್ಣಿಗೆ ಕೌತುಕವ ಬೀರುವುದು. 
ಅಂತಃಪುರದ ಶಿಖಾಮಣಿಯಂತೆ ಒಪ್ಪುವ « ಜಂತದ ಚಾವಡಿ' * ಯೊಳಗೆ 
ಸಂತತವೂ ಸಿಂಹವಿಷ, ರದಲ್ಲಿ ಶ್ರೀಕೃಷ್ಣನು ಕುಳಿತಿರುವನು. 


೩೧. ಕನಕದಾಸರು ವಿಜಯನಗರದ ಅಂತಃಪುರವನ್ನೂ ಕಣ್ಣಾರೆ 
ಕಂಡವರಾಗಿಯೆ ಇರಬೇಕು. ಅವರು' ನೋಡಿದಾಗ ಮುಖ್ಯ WL 








* 4 ಈ ಅರಮನೆಯಲ್ಲೊಂದು ದಿವಾನ್‌ಖಾನೆಯಿದೆ. ಇದರಲ್ಲಿ ಕಂಬಗಳು 
ಮಾತ್ರ ಕಡೆದ ಕಲ್ಲಿನವಾಗಿದ್ದು, ಮಿಕ್ಕ ಎಲ್ಲ ಕೆಲಸನನ್ನೂ ಜಂತದಿಂದ ಮಾಡಲಾಗಿದೆ. 
ಕೆಳಗಿನಿಂದ ಮೇಲಿನ ವರೆಗೆ ಗೋಡೆ, ಕಂಬ, ಜಂತಿ, ಹಲಗೆ, ತಖ್ತಪೋಷ ಮೊದ 
ಲಾಗಿ ಏನೆಲ್ಲವೂ ಜಂತದಿಂದಲೆ ಮಾಡಿದುದಾಗಿದೆ. ತೊಲೆ, ನಾಗವಂದಿಗೆಗಳ ಮೇಲೆ 
ಗುಲಾಬಿಯ ಹೂಗಳನ್ನೂ ಕಮಲಗಳನ್ನೂ ಕೊರೆಯಲಾಗಿದೆ. ಅವು ಜಂತದುವೆ 
ಆಗಿದ್ದು ಸುಂದರವಾಗಿರುವುವು. ಇದೆಲ್ಲ ಕೆಲಸವೂ ತುಂಬ ಅಂದವೂ ಬೆಲೆಬಾಳು 
ವಂತಹದೂ ಆಗಿದೆ. ಇದರಂತಹ ಕೆಲಸವು ಇನ್ನೆಲ್ಲಿಯೂ ನೋಡಲಿಕ್ಕೆ ದೊರೆಯ 
ಲಾರದು; ದೊರೆತರೂ ತೀರ ಅಪರೂಪ!” 

ಇಾಡಾಮಿಂಗೋ ಪಾಯೆಸ್‌, 


೪೪ ಕರ್ಣಾಟಕ ಜನಜೀನನ 


 ರುಕ್ಷ್ಮಿಜೆ-ಸತ್ಯಭಾವೆಯರುಗೆಳು * ಕೃಷ್ಣರಾಯನ ಭುಜಕೀರ್ತಿಯ 
ಮಣಿಗಳಂತೆ ಇಸ್ಸೆಲದಲ್ಲಿಯೂ ಇದ್ದರು. ಚಿನ್ನದ ಬೊಂಬೆಗಳಂತಿಶುವ 
€ ಕೋವಿದ ಕೋಮಲಾಂಗಿಯರು ' ಆತನ ಎಡಬಲದಲ್ಲಿ ತೀವಿದ್ದರು. ಆಗ 
ಅಲ್ಲಿ "ಗಲಭೆಯ ನಿಲಿಸುವ ಕಟ್ಟಿಗೆಗಾರ್ತಿಯರೆ ಉಲುಹು ' ತುಂಬಿದ್ದಿತು. 
ಜೀಯ ! ಹಸಾದ! ಪಾಯವಧಾರು! ಸಮರವಿಜೀಯರಾಯ ಪರಾಕು! 
ಎಂದು ಕೈವಾರಿಸುವ " ತೊಂಡೆನಾಯ ಪಾಠಕಿಯರು? ಪರಿಶೋಭಿಸು 
ತ್ತಿದ್ದರು. ಸಂಬಳಿಗೆಗಾತಿಯೂ ಮೊಗವಾವುಡದವಳೂ ಹತ್ತಿರದಲ್ಲಿಯೆ 
ಇದ್ದರು. ಅಲ್ಲದೆ ಗಿಂಡಿಯವಳುು ಕಾಳಾಂಜಿಯವಳು, ಬೀಸಣಿಕೆ 
ಯವಳುೆ, ಚಾಮರದವಳು, ಕಠಾರಿಯನಳ್ಳು, ಕನ್ನಡಿಯವಳು, 
ಹಾವುಗೆಯವಳ್ಳು ಸಂಗೀತಗಾತಿಯರು ಮೊದಲಾದ « ಬಾಹತ್ರರ 
( ಎಪ್ಪತ್ತೆರಡು) ನಿಯೋಗೆ (ಉಊಳಿಗೆ)' ದವರು ತಮ್ಮ ತಮ್ಮ ಕಾರ್ಯ 
ದಲ್ಲಿ ಆಸಕ್ತರಾಗಿ ನಿಂತಿದ್ದರು, ಆಗ ಕೃಷ್ಣ ಈ " ನಾಡೊಳಗುಳ್ಳ 
ನಾನಾ ವಿದ್ಯದೇಳ್ಲೆಯ ನೋಡಿ ಚಿತ್ತೈಸಿದ ಬಳಿಕ ' ಒಮ್ಮೆಲೆ "ಕ್ರೀಡಾ- 
ವಿಹಂಗ ಸಂತತಿ ( ಸಾಕಿದ ಪಕ್ಚ್ನಿ ಗಳ ಸಮುದಾಯ)” ಯನ್ನು ತರಿನಿದನು. 
ಆ ಪಕ್ಚಿಗಳೆಲ್ಲ ತಮ್ಮ ತಮ್ಮ ಮುದ್ದು ಮರಿಗಳಿಗೆ « ತಂಗಡಲೆಯ ಮೆಯ್ಸಿ 
ನೀರನ ೂಡಿಸುತೆ ' ಗುಟುಕೀಯುತ್ತಿ ದು ವು. 


೩೨. ಒಮ್ಮೆ ಮಳೆಗಾಲ ಬಂದಿತು. ಆಗ ಒಂದುದಿನ « ಒರೆವನಿ, 
ಇದಿರ್ವನಿ, ಮಸ್ತಕವನಿ, ತೊಜಿವನಿಗಳನಾಂತು' ಬಿಡದೆ ಸಂತತಧಾರೆ 
ಸುರಿಯಿತು. *ೆರೆ-ತೊರೆಗಳು ತುಂಬಿ ಹರಿಯತೊಡಗಿದುವು. ಅದನ್ನು 
ನೋಡಲಿಕ್ಕೆಂದು " ಶ್ರೀಕೃಷ್ಣನು ಸತಿಯರೊಂದಾಗಿ ಹರ್ಮ್ಯವನ್ನೆ ರಿ ಅತಿ 
ಹರ್ಷದಿ ಹೋಡುತ್ತಿದ್ದ' ಆಗ « ಊರುಗರು ಕೊಡೆ, ಮೇಣಗಪ್ಪ ಡು 
ಗೊಂಗಡ್ಕಿ ಬಹುರಮ್ಯವಡೆದಿರ್ದ ಸಕಲಾತಿ' ಮೊದಲಾದ ಚತದ 
ಸಂರಕ ಣೆ ಮಾಡಬಲ್ಲ ಸಾಧನಗಳನ್ನು ತಳೆದುಕೊಂಡು, « ನೀರ್ಮನುಜ 
ರಂತೆ ಪುರದೊಳಗೆ ಎಡೆಯಾಡುತಿದ್ದರು.', 


ತ ಜೇ ಜೆ ಜೀ 


ಅಂತಃಪುರದ ಹೆಣ್ಣುಮಕ್ಕಳ ವನನಿಹಾರವು ಯಾವ ಬಗೆಯದಾಗಿ 
ದ್ವಿತೆಂಬುದನ್ನು ತಿಳಿದುಕೊಳ್ಳಬೇಕಾದರೆ ಮೋಹನತಸಂಗಿಣಿಯ ೪ನೆಯ 
ಸಂಧಿಯನ್ನು 'ಸಂಿಶೀಲಿಸ ಭ್ರ; 


ದಾಸರು ಕಂಡ ವಿಜಯನಗರ ೯೫ 


ಹೆಂಗುಸರೆಲ್ಲರೂ ಸೇರಿ ಒಂದುದಿನ ವನವಿಹಾರಕ್ಕೆ ಹೋಗುವರು. ಅಲ್ಲಿ 
ಶ್ರೀಕೃಷ್ಣನು ಒಂದು ಮಣಿಮಯ ಸಿಂಹಾಸನದಲ್ಲಿ ಕುಳಿತು. ರುಕ್ಮಿಣಿ 
ಮೊದಲಾದ « ರಾಚೇನಾಸ' ದವರಿಗೆ ವನವನ್ನು ಒಪ್ಸಿಸುವನು. ಆಗೆ 
ಅವರು « ಮಳಲೊಟ್ಟಿಲನೇರಿ ಪಾರುಗುಪ್ಪೆಯನು' ಆಡಿದರು. « ಕೈದಣಿ 
ವನಕ ನಾನಾ ಪ್ರಷ್ಟಂಗಳ ಕೊಯ್ದು ಪೊಟ್ಟಿ ನಾವ ಕಟ್ಟಿ ದರು', ಕೆಲವರು 
ನೀರಾಟವನ್ನಾ ಡಿದರು. ಹಲವರು "ಅಂಜಿಕೆ, ಕಾರ್‌ಗೆಣಸು, ನೀರುಳ್ಳಿ 
ಕೊತ್ತುಂಬರಿ, ಕರಿಬೇವು' ಗಳನ್ನೂ " ನಿಂಬೆ, ಕೂಗಲಿ, ಪಿಪ್ಪಲಗಾಯಿ ' 
ಗಳನ್ನೂ ಲಿಂಬೆಯ ಕಳಿವಣ್‌'ಗಳನ್ನೂ ಕೊಯ ಕೊಂಡರು. ತೆಂಗಾಯಿ, 
ಪಲಸು, ಕಿತ್ತಳೆ, ಮಾವು, ಮಾದಲ, ಭೃಂಗಾಯಿವಣ್‌ಗಳನ್ನು ತೋಟಿಗನು 
ತಂದುಕೊಡಲು, ಕೃಷ್ಣನು ರುಕ್ಮಿಣಿ-ಸತ್ಯಭಾಮೆಯರಿಗೂ ಮಿಕ್ಕ ರಾಣೀ- 
ವಾಸದವರಿಗೂ ಪರ್ಚುಗುಡುವನು. 
ಚ ಜಃ ಚಃ ಹ 
೩೨. « ಅನಿರುದ್ಧನ ನಗರಶೋಧನೆ' ಎಂಬ ೧೮ನೆಯ ಸಂಧಿ 
ಯಲ್ಲಿ ವಿಜಯನಗರದಲ್ಲಿಯದೊಂದು ವಿಶಿಷ ಬೇವನವನ ನ್ನು ಕನಕದಾಸರು 
ಬಣ್ಣಿಸುವರು. ಮಿಕ್ಕ ಕಾವ್ಯಗಳಲ್ಲಿಯ ಕಾವ್ಯನಾಯಕರು, ಸೂಳೆಗೇರಿ 
ಯನ್ನು ತಿರುಗಾಡಿ ನೋಡಿ ಬರಿಯೆ ನಕ್ಕು ಫೆಲಿದು ಬಂದರೆ, ಇನ್ನೂ 
ಮದುವೆಯಾಗದಿದ್ದ ಇಲ್ಲಿಯ ಅನಿರುದ್ದನು «ಸೂಳೆಗೇರಿ'ಯ ಪ್ರಯೋಜನದ 
ಸವಿಯನ್ನು ಸಂಪೂರ್ಣವಾಗಿ ಅನುಭವಿಸುತ್ತಾನೆ. ಈ ಭಾಗವನ್ನು ಓದಿ 
ನೋಡುವಾಗ ಪರದೇಶದ ಪ್ರಯಾಣಿಕರು ಬಣ್ಣಿಸಿದ ವಿಜಯನಗರದ 
« ಸೂಳೆಗೇರಿ' ಯ ಚಿತ್ತವೆ ಕಣ್ಣೆದುರು ನಿಲ್ಲುತ್ತದೆ. 


ಒಂದು ದಿನ ಸಂಜಿ; ಎಲ್ಲ ದೇವಾಲಯಗಳಲ್ಲಿಯೂ « ಭೇರಿ, ಮದ್ದಳೆ, 
ಸಂಕು, ನಗರಿ, ಹೆಗ್ಗಾಳೆ' ಇವೆಲ್ಲ ಚೀರುತ್ತಿದ್ದುವು. ಪ್ರತಿಯೊಂದು ಗುಡಿ 
ಯಲ್ಲಿಯೂಕ್ತಿಃ ನರ್ತನಗಾತಿಯರೊಳು ಸೆರ್ಬಡಿಸುವ ಗೀತಶಬ್ದಗಳ ವಡಿತಪ್ಪದೆ 
ಕೋಲಚಾರಿಗಳಿಂದ ಜಕ್ಕುಡಿ ಮೆರೆದುವು', ಬೀದಿಬೀದಿಗಳಲ್ಲಿಯೂ ದೇವ- 
ಸ್ಕಾ ನಕ್ಕೆ ಹೋಗಿಬರುವವರ ಗುಂಪು ಗಜಬಜಿಸುತ್ತಿತ್ತು. ಆಗ " ಕೃಷ್ಣ 
ದಿವಾಣದೊಳು ಓಲಗಗೊಂಡು ಇದ್ದ; ಅಲ್ಲಿ ಸುಪ್ರಧಾನರೂ ಕುಲವೃದ್ಧರೂ 
ಕುಳಿತಿದ್ದರು. ಅಂದಿನ ಓಲಗವನ್ನು ತೀರಿಸಿ ಚಚ ಬಂದವನಾದ ಕ ಷ್ಟು, 
ಮಗ- ಮೊಮ್ಮಗನೊಂದಿಗೆ Mo ತನ್ನ ಅರಮನೆಗೆ ತೆರಳಿದನು. ಆಗ 
ಅನಿರುದ್ಧನ ನು:ಸವಿಸವಿಯ ಕಜ್ಜಾಯ-ತುಪ್ಪ-ಸಕ್ಕ ಬರೆಗಳನ್ನು ತೆಗೆದುಕೊಂಡು 
ಬಂದು, ಬಾಗಿಲನ್ನು ಕಾಯುವ ಕೊಜ್ಜೆ ಯರಿಗೆ ಮೆಲ್ಲಿಸಿ, ಮಿಕ್ಕುದನ್ನು 


೪೬ ಕರ್ಣಾಟಕ ಜನಜೀನನ 


« ಬಾಗಿಲಅಜ್ಜಿ ಯರಿಗೆ ತುತ್ತಿಸಿದ'; ಬಳಿಕ ದಾದಿಯರನ್ನೆಲ್ಲ ಸಂತೋಷ 
ಪಡಿಸಿ, ಬೊಕ್ಕಸದವರಿಗೆ ಏನೇನನೋ ಹೇಳಿ, «ಪೊನ್ನ ಪೆಟ್ಟಿಗೆಯ (ಪೊನ್ನುಷ 
ಬಂಗಾರದ ನಾಣ್ಯ) ಭೇದಿಸಿ ತೆಗೆದು? ನಾನಾವಸ್ತು,ಗಳನ್ನು ಸಂಪಾದಿಸಿ 
ಕೊಂಡನು. ಕತ್ತಲೆಯಲ್ಲಿ ತಾನು ಯಾರಿಗೂ ಕಾಣಿಸಬಾರದೆಂದು 6 ನೀಲಾ- 
ಭರಣ ಭೂಸಿತನಾಗಿ, ಕಾಗಿನ ಚೇಲ ಹೊದ್ದು, ಸುಗಂಧಮಾಲಾ- 
ಲಂಕೃತನಾಗಿ' ಸ್ನೇಹಿತರೊಂದಿಗೆ ಮನೆಯನ್ನು ಬಿಡುವನು. ಸೂಳೆಗೇರಿ 
ಯನ್ನು ನಿಟ್ಟಿಸುತ್ತ ತಿರುಗಾಡುವನು. ಅಲ್ಲಿ « ಹಸ್ತಿವಾವುಜ, ವೀಣೆ, 
ಮದ್ದಳೆ, ರಾವಣಹಸ್ತ, ಕಿನ್ನರಿ. ಜಂತ್ರವ್ರಡುಕು, ಸ್ವರಮಂಡಲ' ಮೊದಲಾದ 
ಸಂಗೀತಸಾಧನ ವಿದ್ಯೆಯನ್ನು ಅರಿತ ಯರು ಬೀದಿಯ ಎರಡುಬದಿಗಳ 
ಲ್ಲಿಯೂ ವಾಸಿಸಿದ್ದರು.* 


ಹಿ 


ಅಲ್ಲಿಯ ಜನರಲ್ಲಿ ಅನೇಕರು " ಮದ್ಯಪಾನಗೋಷ್ಕಿ ' ಯಲ್ಲಿ ಇದ್ದರು. 
ಅವರು " ತಂಡುಲರಾಶಿಯೊಳ್‌ ಕೊಡವಿಟ್ಟು, ಬೇವಿನ ದಂಡೆಯ ಕೊರಳಿ 
ಗಿಟ್ಟು' ಗಂಧ-ಭಂಡಾರಗಳಿಂದಲೂ ಧೂಪ:ದೀಪಾರತಿಗಳಿಂದಲೂ ಪರಮ- 
ಶಕ್ತಿಯ ಪಾದಪೂಜೆಯನು ರಚಿಸಿದರು. ಬಳಿಕ ನೀನು ತೆಗೆದುಕೊ ನೀನು 
ತೆಗೆದುಕೊ ಎಂದು ಒತ್ತಾಯಮಾಡುತ್ತ "* ಸಂಡಿಗೆ, ಸಂಭಾರಗಡಲೆ 
( ಉಸಳಿ ಅಥವಾ ಉಪ್ಪುಕಾರ ಹಚ್ಚಿ ಹುರಿದಕಡಲೆ), ಪ್ರಾಸಕ, 
( ಮಾಂಸವಿಶೇಷವೆ? , ಕುಕ್ಕು ಟಾಂಡ ( ಕೋಳಿಯ ತತ್ತಿ), ಅವಲಕ್ಕಿ 
ದುಂಡರಳುಗಡಲೆ ಮೊದಲಾದ ತಿನಿಸುಗಳನ್ನು ತರಿಸಿ ತಿನ್ನುತ್ತ, ಚೆನ್ನಾಗಿ 
ಮತ್ತು ಬರುವ ಹಾಗೆ, ಮದ್ಯವನ್ನು ಕುಡಿದೆ ಕುಡಿಯುತ್ತಿದ್ದರು. ಆ 
ಮತ್ತಿನ ಭರದಲ್ಲಿ : 
66 ಅಪ್ಪುಕೊಳ್ಳೆಲ್ಲವೊ ಅಗೃಜಕೊಳ್ಳೊ ಹಿಂಡಿಯ 
ಸೊಪ್ಪಕೋ ಸುಲಿನಣ್ಣಳಿನೆಕೋ! 
ಚಿಸ್ಸಕೋ ಕುಡಿ ಕುಡಿಯೆಂದು ಕುಡಿಸಿ ಕೈ 
ಚಪುಳೆಗೊಲೆದಾಡುತಿಹರು.” 


ತ 





* «: ಸೂಳೆಗೇರಿಯಲ್ಲಿಯ ಮನೆಗಳು ಮೇಲ್ತರಗತಿಯವಾಗಿರುವುವು. ಅದ 
ರಲ್ಲಿಯೂ ಮಂಡಲಿಕ-ಮನ್ನೆ ಯ-ಸಿರಿನಂತರ ಸೆರಗಿನಲ್ಲಿದ್ದ ವರಿಗಂತೂ ತುಂಬ ಮಾನ- 
ಮರ್ಯಾದೆಗಳಿರುವುವು. ಸಭ್ಯರೂ ಸಂಭಾನಿತರೂ ಎನಿಸಿಕೊಳ್ಳುವವರು ಕೊಡ 
ಮುಚ್ಚು ಮರೆಯಿಲ್ಲದೆ ಇಲ್ಲಿ ಸೂಳೆಗೇರಿಗೆ ಹೋಗುತ್ತಾರೆ, ಬರುತ್ತಾರೆ. ಹೀಗೆ ಮಾಡುವು 
ದರಲ್ಲಿ ಯಾನ ಕುಂದು-ಕೊರತೆಗಳನ್ನೂ ಎಣಿಸುವುದಿಲ್ಲ.? 

್‌ಾಡಾನಿಂಗೋ ಪಾಯೆಸ್‌ 


ಕನಕದಾಸರು ಕಂಡ ವಿಜಯನಗರ ೪೭ 


ಅನಿರುದ್ಧನು ಇದನ್ನೆಲ್ಲ ನೋಡಿ, ಅನುಭವಿಸಿ, ಮನೆಗೆ ಮರಳುವನು. 
ಬಂದು « ಮಣಿಸೆಜ್ಜಿ ಮನೆಯೊಳು ಮಂಚದಲಿ ಮಂಡಿಸುವನು'. ಆಗ 
ವಿಂಡೆನೆಣ್ಣುಗಳು ಬಂದು "ಪೊಂಬಡಿಗ ( ಹೊನ್ನಿನ ದೊಡ್ಡ ಪಾತ್ರಿ) ವ 
ಸಾರ್ಜಿ, ಗಿಂಡಿಯೊಳ್‌ ಬಿಸಿನೀರ ತಂದು ' ಕಾಲನ್ನು ತೊಳೆಯಲು, ಸಾಕಿದ 
ಪಂಡಿ ತನಕ್ಕಿಯೊಂದಿಗೆ ಮಾತನಾಡತ್ಮಲೆ ಅವನು ಮಲಗಿಕೊಂಡನು, 


ಈ 4 ಜಃ ತ 


೩೩. ಮಧ್ಯರಾತ್ರಿಯ ಪಹರೆಯ (ಪಾರೆ) ಸಮಯವಾದುದರಿಂದ 
ಅದನ್ನು ಸೂಚಿಸುವ ಭೇರಿಯನ್ನು ಹೊಡೆದರು; ಆಗ « ಬೇಡರು ಒಗ್ಗಾಗಿ 
ದ್ವಾರಾವತಿಯನ್ನು ಸುತ್ತಿದರು. ಅಲ್ಲಲ್ಲಿ « ತಳವರರು ಹೊಳೆವ ಕಠಾರಿ 
ಕೈಗತಿ, ತೋಮರ, ಬಿಲ್ಲು, ಬಲುದಡಿ, ಪಿಡಿಚಕ್ರಗಳೊಂದಿಗೆ ಊರನ್ನು 
ಕಾಯುತ್ತಿದ್ದರು. ಈ ಕಾಪಿನವರ ವೇಷ-ಭೂಷಣಗಳು ಹೇಗಿದ್ದುವೆಂಬು 
ದನ್ನು ಕನಕದಾಸರು ಸೊಗಸಾಗಿ ಹೇಳಿದ್ದಾರೆ : 


೧ ೨ 
6 ಮೆಟ್ಟಿದ ಕೆರ್ಪುಗಳ", ಉಡೆಯ ಬದ್ದುಗೆದಾರ, 


೩ 
ದಟ್ಟಿಯಮೇಲೆ ವಂಕುಡಿಯು || 
ಕಟ್ಟದ ಹೆದೆ, ಏರಿಸಿದ ಬಿಲ್ಬೋಲಿನ 
ಗಟ್ಟಿ ವಾಳರು ತಿರುಗಿದರು.” 


೩೪. ವಿಜಯೆನಗರದಲ್ಲಿ ಜೂಜಿನಾಟಗಳೂ ವಿವಿಧರೀತಿಯಲ್ಲಿ ಪ್ರಚಾರ 
ದಲ್ಲಿದ್ದುವು. ಅವುಗಳಲ್ಲಿ ಬಾಳೆಯ ಹಣ್ಣಿನ ಜೂಜು, ತೆಂಗಿನಕಾಯಿಯ 
ಜೂಜು ಕಬ್ಬಿನ ಜೂಜು» ಬೆಲ್ಲವನ್ನು ಗುದ್ದಿ ಒಡೆವ ಬೂಚಬು ಇವುಗಳನ್ನು 
ಕನಕದಾಸರು ಸೊಗಸಾದ ಉಪಮೆ-ಉತ್ಪೇಸ್ಸೆ ಗಳೊಂದಿಗೆ ಹೇಳಿರುವರು. 


ಮಾದರಿಗಾಗಿ ಬೆಲ್ಲವನ್ನೊಡೆವ ಜೂಜಿನ ಪದ್ಯವನ್ನು ನೋಡಿ: 


66 ಬೆಲ್ಲವೆ ನೀ ಮುದ್ದುವೆಂಗಳೆ ಮೃದುವಾಯ 
ಬೆಲ್ಲವಾಗಿರದೆ, ಬಂದಿಲ್ಲಿ- 

ಹೊಲ್ಲೆ ಹ ನೊಣನ ಮುತ್ತಿಸಿಕೊಳಬೇಡೆಂದು 
ಬೆಲ್ಲವನೊಡೆಯೆ ಗುದ್ದಿ ದರ್ಮು? 


೧ ಕೆರ್ಪು ಎ ಕೆರವ್ರ ಎಕ್ಕಡ; ೨ ಬದ್ದುಗೆದಾರ « ನಡುಪಟ್ಟಿ; ೩ ವಂಕುಡಿ ಎ ಬಾಗಿದಕತ್ತಿ 
೧೩೬3೨೨೨, 


«4 ಕರ್ಣಾಟಿಕ ಜನಜೀವನ 


ಇವಿಷೆ ಕ್ಟ ಅಲ್ಲದೆ ಲೆತ್ತ, ಪಗಡೆ, ರಾಯಬೊಗರಿ, ಸೊಲ್ಲೆಹ, 
ಬಾರುಗುತ್ತ (?), ಒಪ್ಪಿ (?), ಸರಿಬೆಸ ಮೊದಲಾದ ಬೂಜಿನಾಟಗಳ 
ನ್ನಾಡಿ 4 ವಿತ್ತನಾಶವ ಮಾಡುವ ' ಜೂಜುಗಾರರೂ ಅಲ್ಲಿ ಇದ್ದರು. 


೩೫. ರಾಜಧಾನಿಯಲ್ಲಿ « ಒಪ್ಪವಡೆದ ಯಾಗೆಶಾಲೆ' ಗಳಿದ್ದುವು. 
ಗಳಿಹಾರದ ಉಪ್ಪರಿಗೆಯೊಳು ಜೋಯಿಸರಿದ್ದು, ತಪ್ಪದೆ ಗಳಿಗೆ 
ಗೊಮ್ಮೊಮ್ಮೆ ಭೇರಿಯನ್ನು ಹೊಡೆಯುತ್ತಿರುವರು'. 

ವಿಜಯನಗರದ ಜನಜೀವನವನ್ನು ಕನಕದಾಸರು ಇನ್ನೂ ಹಲವು 
ಮುಖಗಳಿಂದ ಕಂಡಿರುವರು. ಸದ್ಯ ಈ ಪ್ರಬಂಧದಲ್ಲಿ ಹೇಳಿರುವುದು 
ಕನಕದಾಸರು ಕಂಡ ವಿಜಯನಗರವನ್ನು ಕುರಿತು ಮಾತ್ರ-- ಎಂದರೆ ಹೊರಗಿ 
ನಿಂದ ಹೋದ ಜನರು ವಿಜಯನಗರದಲ್ಲಿ ತಿರುಗಾಡುತ್ತಿರುವಾಗ, ಸ್ಕೂಲ 
ವಾಗಿ ಅವರ ಕಣ್ಣಿಗೆ ಯಾವ ಯಾವ ಸಂಗತಿಗಳು ಬೀಳಬಹುದಾಗಿದ್ದಿತೆಂಬ 
ಸಂಗತಿಯನ್ನು ಮಾತ್ರ-- ಇದರಲ್ಲಿ ಮೂಡಿಸಿ ತೋರಿಸಲಾಗಿದೆ. ಹೆಚ್ಚಿನ 
ಸಂಗತಿಯನ್ನು ತಿಳಿದುಕೊಳ್ಳಬೇಕೆಂಬ ಅಪೇಕ್ಲೆಯುಂಬಾಗಿ, ನಮ್ಮ ಜನರು 
ಕನಕದಾಸರ ಕೃತಿಗಳನ್ನು ಓದಲಾರಂಭಿನಿದರೆ ಸಾಕು; ಈ ಬರೆಹಬರೆದುದಕ್ಕೆ 
ಸರಿಯಾದ ಪ್ರಯೋಜನ ನನಗೆ ದೊರೆತಂತೆಯೆ. 


“ ನುಡಿತಪ್ಪಿದೊಡೆ ತಿರ್ದುವುದೆನ್ನಯ ಸಂ- 
ಗಡಿಗರು ಸಲೆ ಬಲ್ಲವರು » 


ಎಂಬ ಕನಕದಾಸರ ಕೋರಿಕೆಯನ್ನೆ ನನ್ನ ಕೋರಿಕೆಯನ್ಸಾಗಿ ಮಾಡಿ 
ಕೊಂಡು, ಈ ಪ್ರಬಂಧವನ್ನು ನಾನೀಗ ಪೂರ್ತಿಗೊಳಿಸುವೆನು. 


ಜಯ ಕರ್ಣಾಟಕ ಸಾಮ್ರಾಜ್ಯ ಲಕ್ಷ್ಮೀ [ 


ಕರ್ನಾಟಿಕ ಜನಜೀವನ 


ಪ 
ಚಾರಣಕನಿ ಗೋವಿಂದವೈದ್ಯ 


ಅಥವಾ 


೩೦೦ ವರ್ಷಗಳ ಹಿಂದಿನ ಕರ್ಣಾಟಕ 


4 ಕರ್ಣಾಟಕವ ಕೆಡಿಸಲು ಬಂದ ತುರುಕರ 
ನಿರ್ಣಾಮನ ಮಾಡಿ, ಜಗವ 
ಪೂರ್ಣದೆ ಸಲಹಿದ ಕಂಠೀರನೇಂದ್ರ ಸು- 

ಪರ್ಣವಾಹನ ಮೂರ್ತಿಯ್ಕೆಸೆ? 

ಜಃ 3 # 
ಫೊಡನಿಪದಳವಾಯಿ ನಂಜರಾಜೇಂದ್ರ ತ. 

ನ್ನೊಡೆಯನ ಕೌಾರ್ಯದೇಳಿಗೆಯ 


ಗಡಣವ ಚರಿತೆಯಾಗೊಲಿದು ಪೇಳಿಸಿದನು 
ಕಡುಗಲಿಗಳು ಲಾಲಿಪ್ರದು!? 


ಕಂಠೀರವ ನರಸರಾಜ ವಿಜಯ 


ಸಂದರ್ಭಗ್ರಂಥಗಳು 


ಕಂಠೀರವ ನರಸರಾಜ ನಿಜಯಂ  ( ಗೋವಿಂದ ವೈದ್ಯ ವಿರಚಿತ) 
ಶ್ರೀಮನ್ಮಹಾರಾಜರ ವಂಶಾನಿ ( ಮೈಸೂರ ಸರಕಾರದ ಪ್ರಕಟನೆ ) 


( ಭಾಗ ೧) 
ಶಿವಾಜಿ ಚರಿತ್ರೆ ( ದಿನಂಗತ ರಾ. ಹ. ದೇಶಪಾಂಡೆ 
ಎಂ. ಎ. ಕೃತ.) 
ಕನಿರಾಜಮಾರ್ಗ ( ನೈಪತುಂಗ ನಿರಚಿತ) 
ಅಭಿನವ ದಶಕುಮಾರ ಚರಿತ್ರೆ ( ಚೌಂಡರಸ ಕನಿ ನಿರಚಿತ) 


ಕನ್ನಡ ಕವಿಚರಿತೆ. ಭಾಗ ೧ (ಪ್ರಾ.ನಿ.ನಿ. ಆರ್‌. ನರಸಿಂಹಾಚಾರ್ಯ) 


»» ಭಾಗ೨ ( 23 ) 


೧. ಚಾರಣಸಾಹಿತ್ಯ ಮಾಮಾಂಸೆ 


" ಚಾರಣಕನಿ' ಎಂಬ ಪದವು ನಮ್ಮ ಜನರಿಗೆ ತೀರ ಹೊಸದೆಂದು 
ಎನಿಸಬಹುದು. ರಾಜಸ್ಥಾನದ ಅಥವಾ ರಜಪೂತಸ್ಕಾನದ ಇತಿಹಾಸ 
ನ್ನರಿತವರಿಗೆ, ಅಲ್ಲಿಯ ಪ್ರಾಚೀನ ರಾಜಕೀಯ ಜೀವನ 
ರಾಜಸ್ಥಾನದ ದಲ್ಲಿ "ಚಾರಣರು' ಎಂಬ ಬನರಿಗೊಂದು ವಿಶಿಷ್ಟವಾದ 
ಚಾರಣಸಾಬತ್ಕ ಸ್ಥಾನವಿದ್ದುದು ಕಂಡುಬರುವುದು. « ಭಾಟಿ? ಎಂಬ 
ಇನ್ನೋಂದು ಜಾತಿಯ ಜನರ ಹೆಸರೂ ಲಲ್ಲಿ ಸಿಕ್ಕುವುದು. 
ಈ « ಭಾಟಿರು' ನಮ್ಮಲ್ಲಿಯ ಭಟ್ಟಿಂಗಿಗಳಂತಹ ಕೆಲಸ ಮಾಡುವವರು. 
ಸಂಸ್ಕೃತ ಸಾಹಿತ್ಯದಲ್ಲಿ ಇವರು "ಸ್ತುತಿಪಾಠಕ'ರೆಂದೊ « ವಂದಿಮಾಗಧ' 
ರೆಂದೊ ಕರೆಯಿಸಿಕೊಂಡಿರುವರು. ಇವರ ಕರ್ತವ್ಯವು, ವೀರರ ಬಿರುದಾವಳಿ 
ಗಳನ್ನು ಆಗಾಗ ಉಗ್ಗಡಿಸಿ, ರಾಜ-ಪ್ರಜೆಗಳ ಮೈ-ಮನಸ್ಸುಗಳನ್ನು, ದೇಶ- 
ಧರ್ಮಗಳ ಭಕ್ತಿಯಿ೦ದಲೂ, ಸ್ವಕುಲಪರಾಕ್ರುಮೆಡ ಅಭಿಮಾನದಿಂದಲೂ 
ಜುಮ್ಮುದಟ್ಟಿ ಸುವುದು. « ಚಾರಣ' ರ ಕಾರ್ಯಪ್ರಯೋಜನವೂ ಇದೇ 
ಜಾತಿಗೆ ಸೇರಿದುದು. ಇವರು ತಮ್ಮ ದೇಶದಲ್ಲಿಯ ಪ್ರಾಚೀನ ವೀರವಿಭೂತಿಗಳ 
ಧ್ರೇರ್ಯ- ಶೌರ್ಯದ ಪವಾಡಗಳನ್ನೂ, ಪರಾಕ್ರಮದ ಕಥಾಗೀತೆಗಳನ್ನೂ 
ಹಾಡಿಹಾಡಿ; ನಾಡಿನ ಜನಮನದಲ್ಲಿ ದೇಶಪ್ರೀತಿ, ರಾಜನಿಷ್ಟೆ, ಸ್ವಜನಾಭಿ- 
ಮಾನಗಳ «ಹೊನಲನ್ನು ಹರಿಸುತ್ತಿದ್ದರು. ಅವರು ಹಾಡುತ್ತಿದ್ದ 
ಚಾರಣಗೀತ' ಗಳು ಈಗಲೂ ರಜಪೂತರಲ್ಲಿಯ ಸ್ವಾಭಿಮಾನವನ್ನು ಬಡಿ 
ದೆಬ್ಬಿಸುವಂತಹವಾಗಿವೆ, ವೀರರಸಪ್ರಧಾನವಾದ ಆ « ಚಾರಣಗೀತ' 
ಗಳನ್ನೂ « ಚಾರಣಕಾವ್ಯ ೨ ಗಳನ್ನೂ ಎಷ್ಟೋ ಜನ ಚಾರಣರು ತಾವೆ 
ರಚಿಸಿಕೊಳ್ಳುತ್ತಿರಬಹುದು ; ಅಲ್ಲದೆ ಬೇರೆಯ ಕವಿಗಳಾರಾದರೂ ಅವರಿಗೆ 
ರಚಿಸಿಕೊಡುತ್ತಿರಬಹುದು. ಅವುಗಳನ್ನು ರಚಿಸುವ ಕವಿಗಳ « ಚಾರಣ- 
ಕವಿ ಗಳು. ರಜಪೂತಸ್ಕಾನದ ಪ್ರಾಚೀನ ಇತಿಹಾಸವೆಲ್ಲ ಈ ಕವಿಗಳ 
: ಚಾರಣಗೀತೆ' « ಚಾರಣಕಾವ್ಯ' ಗಳಲ್ಲಿ ಹುದುಗಿಕೊಂಡಿದ್ದು, ಈಗಲೂ 
ಆ ಜಾನಪದವಾಜ್ಮಯವು, ತನ್ನ, ವೀರವಾಣಿಯಿಂದ ತನ್ನ ದೇಶದ ಜನರಲ್ಲಿ 
ಸ್ವಾಭಿಮಾನ-ಸ್ವದೇಶಾಭಿಮಾನಗಳನ್ನು ತುಂಬುತ್ತಿರುವುದು. 


೧೦೨ ಕರ್ಣಾಟಕ ಜನಜೀನನ 


ಮುಸಲ್ಮಾನ್‌ ರಾಜರ ಪರಂಪರೆಯಲ್ಲಿಯೂ « ಚಾರಣಗೀತೆ' 
ಗಳಂತಹ ವೀರಗೀತಗಳನ್ನು ರಚಿಸುವುದೂ ಹಾಡುವುದೂ ನಡೆದುಕೊಂಡು 
ಬಂದಿದೆ. ಧರ್ಮಯುದ್ಧದಲ್ಲಿ ಮಡಿದುಹೋದ ಹುತಾತ್ಮ 
ಮಹಾರಾಷ್ಟ್ರದ ರನ್ನು ಹರ್ಶಿಯನ್‌ ಭಾಷೆಯಲ್ಲಿ "ಷಾಯಂರ್‌ ' ಎಂದು 
ಶಾಹೀರ್‌. ಹೇಳುವರು. ಇಂತಹ ಷಾಯರರನ್ನು ಹೊಗಳಿಹಾಡುವ 
ಪರಂಪಕಿ ವೀರರಸಭರಿತ ಲಾವಣಿಗಳು ಮುಸಲ್ಮಾನರಲ್ಲಿ ಹೇರಳ 
ವಾಗಿರುವುವು. ಇವುಗಳನ್ನು ತಾಳ, ತಂತ್ರಿ (ತಂತುಣಿ), 
ತಂಬಜಿ (ಡಪ್ಪು), ಮುಮ್ಮೇಳ ಹಿಮ್ಮೇಳಗಳೊಂದಿಗೆ ಅವರಲ್ಲಿಯ «ದರ್‌- 
ಮೇಷ್‌' ಜನರು ಹೇಳುವರು. ಆ ಲಾವಣಿಗಳನ್ನು ಕೇಳುವಾಗ--ಅವರ 
ಭಾಷೆ ಚೆನ್ನಾಗಿ ತಿಳಿಯದಿದ್ದರೂ-- ಹಾಡುವವರ ಭಾವಭಂಗಿಗಳನ್ನು 
ನೋಡಿಯೆ --ನಮ್ಮ ಮೈಯ ನವಿರು ನಿಮಿರಿ ನಿಲ್ಲಬಹುದು. ಮಹಮ್ಮದೀ 
ಯರ ಈ «ಷಾಯರ್‌' ವಾಜ್ಞಯಪರಂಪರೆಯನ್ನೆ ಮರ್ನಾಟಿಗರು 
ಸ್ವೀಕರಿಸಿ, ಇದುವರೆಗೂ ಅದನ್ನು ತಮ್ಮಲ್ಲಿ ನಡೆಯಿಸಿಕೊಂಡು ಬಂದಿರು 
ವರು. ಮರ್ದಾಟಿಗರು ಷಾಯಂರ್‌ ' ಎಂದಿರುವ ಪರ್ಶಿಯನ" ಪದವನ್ನು 
ಕೆಡಿಸಿ ೬ ಶಾಹೀರ್‌ ' ಎಂದು ಮಾಡಿಕೊಂಡಿರುವರು. ಶಿನಾಜಿಯ ಕಾಲ 
ದಿಂದಲೂ ಮಹಾರಾಷ ದಲ್ಲಿ ಶಾಹೀರ್‌ ಕವಿಗಳ ಅಸ್ತಿತ್ವವು ಕಂಡು 
ಬರುತ್ತದೆ. ಆತನ ತರುವಾಯ ಮಹಾರಾಷ್ಟ್ರ) ರಾಜ್ಯವು ಬಳೆದಂತೆಲ್ಲ, 
ಸೈನಿಕರಲ್ಲಿಯೂ ಪ್ರಜಾಸಾಮಾನ್ಯರಲ್ಲಿಯೂ ರಾಜನಿಷ್ಯೆ-ದೇಶಾಭಿಮಾನ 
ಗಳನ್ನೂ, ಸ್ವಾಭಿಮಾನ-ಆತ್ಮುವಿಶ್ವಾಸಗಳನ್ನೂ ಹುಟಿ )ಸುವುದಕ್ಕೆ ಈ 
4. ಶಾಹೀರ್‌ ಗಾಣ' ದ ಉಪಯೋಗವನ್ನಲ್ಲಿ ಚೆನ್ನಾಗಿ ಮಾಡಿಕೊಂಡರು. 
ರಾಜಸ್ಥಾನದಲ್ಲಿ ಚಾರಣರದೊಂದು ವಿಶಿಷ್ಟ ಜಾತಿಯಿದ್ದಂತೆ ಮಹಾರಾಷ್ಟ್ರ) 
ದಲ್ಲಿ " ಶಾಹೀರ್‌ ಗೀತೆ' ಗಳನ್ನು ಹೇಳುವ « ಶಾಹೀರೆ'ರ ಜಾತಿಯೊಂದು 
ತಲೆಯೆತ್ತಿ ನಿಂತಿತು. ಶಾಹೀರ್‌ ಗೀತಗಳನ್ನೆ ಹೇಳುವುದನ್ನು ಉದ್ಯಮವನ್ನಾಗಿ 
ಇಟ್ಟುಕೊಂಡ ಮನೆತನ ಮಹಾರಾಷ್ಟ ದಲ್ಲಿ ಈಗಲೂ ಬೇಕಾದಷ್ಟು ಇವೆ. 


"ಶಾಹೀರ್‌ಗೀತೆ? ಎಂಬ ವೀರಸಾಹಿತ್ಯವು ಮಹಾರಾಷ್ಠ್ರ ಕ ೨ದಲ್ಲಿಯೆ 
ಬರುಬರುತ್ತ ಬೇರೆಯ ಜಾತಿಗೆ ತಿರುಗಲು ತೊಡಗಿತು. ರೂಪು-ವೇಷ- 
ಕನ್ನಡದಲ್ಲಿಯ ಭಾಷೆ-ನಡಿಗೆಗಳಷ್ಟು ಶಾಹೀರ್‌ ರೀತಿಯವುಗಳುಳಿದು. 

, ಭಾವಜೀವವು ಬೇರೆ ಬೇರೆ ಜಾತಿಯದೆಲ್ಲ ಅದರಲ್ಲಿ ಬಂದು 
ಹಾ ತುಂಬಲಾರಂಭಿಸಿತು. «ಶಾಹೀರ್‌ಗೀತ'ಗಳೆಂದರೆ ಬರಿಯೆ 
ವೀರಜೀವನ ಪ್ರಧಾನವಾದುವುಗಳೆ ಇರಬೇಕೆಂಬ ನಿಯಮೆವುಳಿಯಲಿಲ್ಲ; 


ಟಾರಣಕನಿ ಗೋನಿಂದನೈದ್ಯ 604, 


ಜಾನಪದಜೀವನದ ವಿವಿಧಮುಖವನ್ನು ಬಣ್ಣಿಸುವ ಕಥಾಗೀತಗಳೂ, 
ಶೃಂಗಾರಗೀತಗಳೂ ಈ ಸಾಹಿತ್ಯದಲ್ಲಿ ಬಂದು ತುಂಬಿದುವು. ಉತ್ತರ- 
ಕರ್ಣಾಟಕದಲ್ಲಿ ಈಗ ಹೆಚ್ಚಾ ಗಿಪ 5) ಚಾರದಲ್ಲಿರುವ « ಶಾನೀರಕೀ ಹಾಡು' 
ಅಥವಾ ಗ ಗಳ Pin ಮಹಾರಾಷ್ಟ ದ" ಶಾಹೀರ್‌- 
ಗಾಣಾ' ಪರಂಪರೆಯ ಪಡಿನೆಳಲಾಗಿವೆ. ಕನ ಡ (ಶಾವೀರ ಕಯ ಲ್ಲಿ ವೀರಗೀತ 
ಗಳಿಗೆ ಸ್ಥಾ ನವೆ ಇಲ್ಲ; ಇದಸ್ಕೈ ಚಾಚ ಚ ಇಂದಿನ ಬನಸಾಮಾಸ್ಯರಿಗೆ 
ಕನ್ನ ಡಗರ್‌ ನಿಜವಾದ ಇತಿಹಾಸವೆ ಗೊತ್ತಿಲ್ಲ; ಎಂತಲೆ ಕನ್ನಡಿಗರಾದ ವೀರ 
ಪ್ರರಷರ ಹೆಸ ರನ್ನು ಕೂಡ ಕೇಳಿ ಅರಿತಿಲ್ಲ. ಆದ್ದ ರಿಂದಲೆ ಕನ್ನ ಡ ಶಾವೀರೆ'ರು 
ಹಾಡುವ ೫423/0288 ಹೆಚ್ಚಾ ಗಿ, ಚಾ ಗಂಡಿನ “ಚ್ಚು ಕಡಿಮೆಯ 
ಹೊಡೆದಾಟಿದ ಹಾಡುಗಳು; ಜ್‌ ದಭಿರುಚಿಗೆ ಒಗ್ಗದಂತಹ. ಉತ್ಪಾನ- 
ಶೃಂಗಾರದ ಲಾವಣಿಗಳು ; ತಿಳಿಯದ ಆಧ್ಯಾತ್ಮಿಕ ತತ್ತ್ವವನ್ನು ತಿಳಿದಂತೆ 
ಹಾಡುವ ಆಭಾಸಾತ್ಮಕ ತತ ಲಾವಣಿಗಳು ಇವೇ RE ಮಹಾ- 
ರಾಷ್ಟ್ರದ « ಶಾಹೀರ್‌ಗಾಣಾ'ದ ಪರಂಪರೆ ಗೊತ್ತಿಲ್ಲದೆ, ಕನ್ನಡನಾಡಿನ 
4 ಕಾನೀರಕಿ' ಯ ಮೂಲವನ್ನು ಕಂಡು ಹಿಡಿಯುವೆನೆಂದು ಹೋದರೆ 
ಗೊಂದಲದಲ್ಲಿ ಟೆ ಜಾಗವು. ಸದ್ಯದ ಕನ್ನಡ « ಶಾವೀರಕಿ3 
ಪರಂಪರೆಗೂ « ಶಾಹೀರ್‌ಗೀತೆ' ಗಳ ವೀರಸಾಹಿತ್ಯ ಪರಂಪರೆಗೂ ಯಾವ 
ಊರಿನ ಸಂಬಂಧವೂ ಕಂಡುಬರುವಂತಿಲ್ಲ. 


ಕ್ರಿ. ಶ್‌. ೨೫೨೬ನೆಯ ಶತಮಾನದಿಂದಲೂ ಕನ್ನಡಿಗರು ರಾಜ್ಯ- 
ಸಾಮ್ರಾಜ್ಯಗಳನ್ನು ಕಟ್ಟಿ, ಆಳುತ್ತ ಬಂದವರು. ೧೬ನೆಯ ಶತಮಾನದ 
ಫೊನೆಕೊನೆಯ ವರೆಗೂ ಕನ್ನಡ ಸಾಮ್ರಾಜ್ಯದ ಉಜ್ಜಲ- 

ಐತಿಹಾಸಿಕ-. ಚಾರಿತ್ರ್ಯವನ್ನು ಮೆರೆಯಿಸಿದವರು. ಕದಂಬ, 
ನೀರಸಾಹಿತ್ಯವು. ರಾಷ್ಟ್ರಕೂಟ, ಚಾಲುಕ್ಯ, ಗಂಗ, ಹೊಯಿಸಳ, 
ನಮ್ಮಲ್ಲಿ ಇಲ್ಲ. ವಿಜಯನಗರ ಮೊದಲಾದ ಒಂದೊಂದು ರಾಜವಂಶ 
ದಲ್ಲಿಯೂ ಎಷ್ಟೆಷ್ಟೋ ಜನ ವೀರಪುರುಷರೂ ವೀರ- 

ಸ್ತ್ರೀಯರೂ ಆಗಿ ಗರು ಅವರೆಲ್ಲರ ಉತ್ಸಾಹಪ್ರಜೋದಕ 
ಕಥೆಗಳನ್ನು ಜನಪದಕ್ಕೆ ತಿಳುಹುವ ಆವ ಶ್ಯಕತೆಯೆನಿಸಿರಲಿಕ್ಕಿಲ್ಲವೇನು ಅಂದಿನ 
ನಮ್ಮ ಜನಕ್ಕೆ? ಹಾಗೆ ಎನಿಸಿದ್ದಕೆ. « ಚಾರಣಗೀತ? * ಶಾಹೀರ್‌ಗೀತ ' 
ಗಳಂತಹ ಜಾನಪದ ವೀರಸಾಹಿತ್ಯಪರಂಪರೆಯೊಂದು ಇರಬೇಕಾಗಿದ್ದಿತಲ್ಲವೇ 
ನಮ್ಮಲ್ಲಿ? ಆದರೆ ಅದು ಇದ್ದಿತೆಂಬುದಕ್ಕೆ ಯಾವ ಆಧಾರವೂ ಇಲ್ಲ; ಅದರ 
ಅಸ್ತಿತ್ವವೂ ಇಲ್ಲ. ಇದೆಯೆಂದು ಸಾಧಿಸಬೇಕೆಂದರೆ, ಉತ್ತರ ಕರ್ಣಾಟಕ- 


೧೦೪ ಕರ್ಣಾಟಕ ಜನಜೀನನೆ 


ದಲ್ಲಿ--ತೀರ ಅರ್ವಾಚೀನವಾದ-- ನರಗುಂದ ಬಾಬಾಸಾಹೇಬನ ಬಂಡಾ 
ಯದ ಲಾವಣಿ, ಕಿತ್ತೂರ ಜೆನ್ನಮ್ಮು-ಸಂಗೊಳ್ಳಿಯ ರಾಯಣ್ಣರ ಲಾವಣಿ 
ಇವಿಷ್ಟು ಸಿಕ್ಕುವುವು. ಮೈಸೂರು ಕರ್ಣಾಟಕದಲ್ಲಿ ಟಿಪ್ಪುಸುಲ್ತಾನನ 
ಲಾವಣಿಯಂತಹ ೬-೩ ಹಾಡುಗಳು ಸಿಕ್ಕರೆ ಹೆಚ್ಚು. ದಕ್ಷಿಣಕನ್ನಡ 

ಜಿಲ್ಲೆಯಲ್ಲ, ಕೆಲವು ಜನ ಸ್ಮಳೀಯ ವೀರರನ್ನು ಹೊಗಳಿ ಹೇಳಿದ ಟಗ 
ಗಳು ಇರುವುವಾದರೂ, 'ಅವು ತುಳು ಭಾಷೆಯಲ್ಲಿರುವುವು. ಕನ್ನಡಿಗರ 
ಕೊನೆಯ ರಾಜ್ಯವಾದ ವಿಜಯನಗರದ ವೀರರ ಕಥೆಗಳನ್ನೊಳಗೊಂಡ 
.ಚಾರಣಗೀತೆ' ಗಟ ಒಂದೆರಡು ಕೂಡ ಎಲ್ಲಿಯೂ ಸಿಕ್ಕುವುದಿಲ್ಲವಲ್ಲ! 
ಇದೇನಾಶ್ಚರ್ಯ ? ಇದೆಲ್ಲವನ್ನು ನೋಡಿದರೆ 'ನನ್ಮುಲ್ಲ "ಚಾರಣಗೀತ ' 
ಗಳಂತಹ ಜಾನಪದ ವೀರಸಾಹಿತ್ಯ ಪರಂಪರೆ ಇರದೆ ಇರಬೇಕು ಒಂದು; 
ಇಲ್ಲದೆ ಹೋದರೆ ಇತ್ತೀಚೆಗಿನ ೩೦೦-೪೦೦ ವರ್ಷಗಳ ಕನ್ನಡಿಗರ ಪರಾಧೀನ 
ಜೀವನದಲ್ಲಿ, ಆ ಪರಂಪರೆ ನಷ, ವಾಗಿರಬೇಕು ಒಂದು. ಅಂತಹ ಸ್ವದೇಶಾಭಿ- 
ಮಾನ ಪೋಷಕ ಸಾಹಿತ್ಯ ಪರಂಪರೆ ನಮ್ಮಲ್ಲಿ ಇದುವರೆಗೆ ನಡೆದುಕೊಂಡು 
ಬಂದಿದ್ದರೆ, ಕನ್ನಡಿಗರ ಇತಿಹಾಸ-ಸಂಸ್ಕೃ ವತಿಗಳು ಷೊ )೦ದು ಛಿನ್ನ ಭಿನ್ನ 
ವಾಗಿ--ಅಜ್ಞ್ಯಾತವಾಗಿ--ಉಳಿಯುತ್ತಿರಲಿಲ್ಲ; ಬೇರೆ ಬೇರೆ ಕಾಲದ ಒನ- 
ಜೀವನ, ಸಂಸ್ಥ ಎತ ಪ ಗತಿಗಳನ್ನು ಅರಿತುಕೊಳ್ಳಲಿಕ್ಕೆ ಅನನುಕೂಲ 
ವಾಗುತ್ತಿರಲಿಲ್ಲ. 


ಜನಪದ ಸಾಹಿತ್ಯದಲ್ಲಿ ಇಲ್ಲದಿದ್ದ ರಿ ಹೋಗಲಿ; ನಮ್ಮ ವಿದಗ್ಮಸ i 
ದಲ್ಲಿಯಾದರೂ « ಚಾರಣಕಾವ್ಯ' AE ಐತಿಹಾಸಿಕ ವೀರರನ್ನು ಬಣ್ಣಿಸಿ 
ಹೇಳುವ "ಕಾವ್ಯಗಳು ಸಿಕ್ಕುತ್ತವೆ ನೆಯೆ-ಎಂಬುದನ್ನು 
ಐತಿಹಾಸಿಕ ವೀರ. ನೋಡಿದರೆ, ಅಲ್ಲಿಯೂ ನಾವು ನಿರಾಶರಾಗಿಯೆ ಹಿಂದಿ- 
ಕಾವ್ಯ ನಮ್ಮ ರುಗಬೇಕಾಗುತ್ತದೆ. ಕದಂಬವಂಶದ ಯಾವ ವೀರನ 
ಪ್ರಾಚೀನ ಕತೆಯನ್ನೂ ಒಳಗೊಂಡ ಕಾವ್ಯಗಳು ಕನ್ನಡದಲ್ಲಿಲ್ಲ. 
ವಾಜ್ಮಯ- ರಾಷ್ಟ್ರ ೨ಕೂಟ ದೊರೆಯಾದ ನೃಪತುಂಗನು ತಾನೆ 
ದಲ್ಲಿಯೂ ಇಲ್ಲ. ಕವಿಗಳಿಗೆ ರಾಜಮಾರ್ಗ ಹಾಕಿಕೊಡಲು ಹೊರಟು 
ಗ್ರಂಥ ಬರೆದಿರುವನಾದರೂ, ಅವನನ್ನು ಕುರಿತಾಗಲಿ, 
ಅವನ ಮನೆತನದ ಇನ್ನಾವ ವೀರರನ್ನು ಕುರಿತಾಗಲಿ ಐತಿಹಾಸಿಕಗ್ರಂಥ 
ಗಳನ್ನು ಯಾರೂ ಬರೆದಿಲ್ಲ. ಕನ್ನಡ ಚಾಲುಕ್ಯ ವಂಶದ ದೊರೆ (೬ನೆಯ 
ವಿಕ್ರಮಾದಿತ್ಯ) ಯನ್ನು ಕುರಿತು, ಸಂಸ್ಕೃತಕವಿಯೊಬ್ಬ (ಬಿಲ್ಹಣ) 
. ವಿಕ್ರಮಾಂಕದೇವ ಚರಿತೆ' ಎಂಬ ಹೆಸರಿನಿಂದ ಸಂಸ್ಕೃತ ಭಾಷೆಯಲ್ಲಿ 


ಟಾರಣಕನಿ ಗೋವಿಂದನ ದ್ಯ ಿಂಜ 


ಗುಂಥ ಬರೆದಿರುವನಾದರೂ ಕನ್ನಡದಲ್ಲಿ ಆತನ ಸುದ್ದಿಯೆ ಇಲ್ಲ. ಇದೇ 
ಚಾಲುಕೃವಂಶದ ೨ನೆಯ ಸೋಮೇಶ್ವರನು, ತನ್ನ ಕಾಲದ ಜನಜೀವನ 
ವನ್ನು ಹುದುಗಿಸಿಕೊಂಡಿರುವ « ಅಭಿಲಷಿತಾರ್ಥ ಚಿಂತಾಮಣಿ? ಎಂಬ 
ಸಂಸ್ಕೃತ ಗ್ರಂಥವನ್ನು ಬರೆದಿರುವನಾದರೂ, ಆ ವೀರಧೀರ ದೊರೆಯ 
ಜೀವನವು ವಸ್ತುವಾಗಿ ಉಳ್ಳ ಕಾವ್ಯಗ್ರಂಥವನ್ನು ನಾವು ಕಾಣುವಂತಿಲ್ಲ. 
ಚಾಲುಕ್ಯರಾಜರ ಆಶ್ರಯದಲ್ಲಿಯೆ ರಚಿತವಾದ ಹಂಪಗ «ನಿಕ್ರಮಾರ್ಜುನ- 
ವಿಜಯ ರನ್ನನ ಸಾಹಸಭೀಮ ವಿಜಯು' ಗಳನ್ನು ಒಂದು ರೀತಿಯಿಂದ 
ಐತಿಹಾಸಿಕ ಕಾವ್ಯಗಳೆಂದು ಹೇಳಲಿಕ್ಕೆ ಬರುವಂತಿದೆಯಾದರೂ, ಅವುಗಳಲ್ಲಿ 
ವರ್ಣಿತರಾದ ದೊರೆಗಳಿಬ್ಬರೂ ಅರ್ಜುನ, ಭೀಮಸೇನರ ವೇಷಹಾಕಿ 
ಕೊಂಡು; ಮಹಾಭಾರತದ ಕಥಾಸನ್ನಿವೇಶಗಳನ್ನೆ ಪರಿಪೋಷಿಸುವ ನಟರಾಗಿ 
ಬಿಟ್ಟಿರುವರು. ಆದುದರಿಂದಲೆ « ಪಂಪಭಾರತ « ಗಧಾಯೆಂದ್ಧ ' ಗಳೂ 
ಚಾರಣಕಾವೈಗಳ ಒರೆಗೆ ಹತ್ತಿ ನಿಲ್ಲಲಾರವು. ಕನ್ನಡಸಂಸ್ಕೃ ಎತಿಯನು ತ 
ಎಷ್ಟೊಂದು ಪ್ರಗತಿಪಥದಲ್ಲಿ ನಡೆಯಿಸಿದವರಾದರೂ ಗೆಂಗರಾಜರಿಗೂ 


ಹೊಯಿಸಳ ದೊರೆಗಳಿಗಳಿಗೂ ನಮ್ಮ ಸಾಹಿತ್ಯದಲ್ಲಿ ಪ್ರತ್ಯಕ್ಷ ಮಾದ ಸ್ಕ್ಯಾನ 
ದೊರೆತಿಲ್ಲ. ಕನ್ನಡನಾಡನ್ನು ೨೫೦-೩೦೦ ವರ್ಷಗಳ ವರೆಗೆ ಆಳಿದ 
ನಿಜಯನಗರದ ದೊರೆಗಳಿಗೂ ನಮ್ಮ ಸಾಹಿತ್ಯದಲ್ಲಿ ದೊರೆತ ಸ್ಥಾನವು 
ಇಂತಹದೆ! ಕ್ರಿ. ಶ. ಸುಮಾರು ೧೫೮೦ ರಲ್ಲಿ « ಅದೃಶ್ಯ ಕವಿ? ಎಂಬವನು 
« ಪ್ರೌಢರಾಯನ ಕಾವ್ಯ ಎಂಬುದೊಂದು ಗ್ರಂಥವನ್ನು ಬರೆದಿರುವನು. 
ಆದರೆ ಅದರಲ್ಲಿ, ಪ್ರೌಢರಾಯನ ಧೈರ್ಯ-ಶೌರ್ಯಗಳನ್ನು ಪ್ರಕಟಿಸುವ 
ರಾಜಕೀಯಜೀವನವು ಚಿತ್ರಿತವಾಗಿಲ್ಲ; ಆ ರಾಯನಿಗೆ ಆತನ ಮಂತ್ರಿಯಾದ 
ಜಕ್ಕಣಾಚಾರ್ಯನು ಹೇಳಿದ ಶಿವಶರಣರ ಕಥೆಯ ಸಾರ ಅಡಕವಾಗಿದೆ. 
ನಂಜುಂಡ ಕವಿಯೂ (೧೫೨೫) ಗೆಂಗೆ ಕವಿಯೂ (೧೬೫೦) ವಿಜಯೆ* 
ನಗರದ ಕಾಲದ ಕುಮಾರರಾಮನೆಂಬ ಐತಿಹಾಸಿಕವ್ಯಕ್ತಿಯನ್ನು ಕುರಿತು 
ಬೇರೆಬೇರೆ ಎರಡು ಕಾವ್ಯಗಳನ್ನು ಬರದಿರುವರು. ಈ ಕುಮಾರರಾಮನು 
" ಕರ್ಣಾಟಿದೇ ಶಾಧೀಶ್ವರನಾದ ಕಂಪನ್ಭಪತಿಯ ಕುಮಾರನು ', ವಿಜಯ- 
ನಗರದ ಹಾಳುಪಟ್ಟ ದಲ್ಲಿ ಈಗಲೂ ಒಂದು ಕಟ ಡವನ್ನು . ಶುಮಾರ- 
ರಾಮನ ಗರಡಿಯಮನೆ' ಎಂದು ತೋರಿಸುತ್ತಾರೆ. ಸೊಂಡೂರಿನ ಬಳಿಯ 
ಲ್ಲಿದ್ದ " ರಾಮನ ಮಲೆ' ಎಂಬ ಸ್ಮಳಕ್ಕೂ ಕುಮಾರರಾಮನಿಗೂ ಸಂಬಂಧ 
ವಿದ್ಧಿತೆಂ ಬ ಲೋಕಕಥೆ, ಈಗಲೂ ಅತ್ತಣ ಭಾಗದಲ್ಲಿ ಪ ಚಾರದಲ್ಲಿದೆ. 
ವಿಜಯನಗರದ ಯಾವ ಮುಖ್ಯ ಮುಖ್ಯ ವೀರರನ್ನು ಕುರಿತೂ ಬರೆದ 
೧೪--೨೨೨೨ 


ಕಿಂ೬ ಕರ್ಣಾಟಕ ಜನಜೀವನ 


ಕಾವ್ಯಗಳು ನಮ್ಮಲ್ಲಿ ದೊರೆಯುತ್ತಿಲ್ಲವಾದರೂ « ಕುಮಾರರಾಮ 'ನೆಂಬ 
ಅಮುಖ್ಯವ್ಯಕ್ತಿಯನ್ನು ಕುರಿತು ಬರೆದ ಎರಡು ಐತಿಹಾಸಿಕ ಗ್ರಂಥಗಳು 
ಇವೆಯೆಂದು ಹೇಳಬಹುದಾಗಿದೆ. ಆದರೆ ಮೇಲಿನ ಆ ಇಬ್ಬರು ಕವಿಗಳಿಗೂ 
ಗ್ರಂಥರಚನೆಗೆ ಪ್ರೇರಕವಾದುದು ಕುಮಾರರಾಮನ ವೀರಜೀವನವಲ್ಲ; 
ಮಲತಾಯಿಯ ಮೋಹಪಾಶದಿಂದ ಪಾರಾಗಿ - ತಂದೆಯ ಕಸೋಪದುರಿಯಿಂದ 
ಬದುಕಿ ಉಳಿದ ಅದು ತರಮ್ಮ ಜೀವನ. ಎರಡೂ ಕಾವ್ಯಗಳಲ್ಲಿ ಆನುಷಂಗಿಕ 
ವಾಗಿ ಕುಮಾರರಾಮನು « ತುರುಕ ' ರೊಡನೆ ಕಾಳಿಗವಾಡಿದ ವೀರಕಥೆ 
ಸ್ವಲ್ಪ ವರ್ಣಿತವಾಗಿರುವುದು; ಈ ಎರಡೂ ಕಾವ್ಯಗಳು ಜಾನಪದವೃತ್ತ, 
ವಾದ ಸಾಂಗತ್ಯದಲ್ಲಿ ಹೆಣಿಕೆಗೊಂಡಿವೆ. ಕನ್ನಡದಲ್ಲಿ " ಚಾರಣಕಾವ್ಯ ' 
ವೆನಿಸಿಕೊಳ ೈಬಹುದಾಗಿ ದೊರೆಯುವ... ಮೊದಲನೆಯ ಕಾವ್ಯವೆಂದರೆ 
ಸಂಜುಂಡಕವಿಯ (ಕುಮಾರರಾಮನ ಕಥೆ'! ಗಂಗಕವ ತನ್ನು 
" ಕುಮಟರಾಮನ ಕಥೆ' ಯನ್ನು ನಂಜುಂಡನ ಕೃತಿಯಿಂದ ಎತ್ತಿಕೊಂಡು 
ಬರೆದಿರಬಹುದಾಗಿ ಕಾಣುತ್ತದೆ. ಈ ಎರಡೂ ಕಾವ್ಯಗಳಿಂದ ನಮಗೆ ವಿಜಯ- 
ನಗರದ ಕಾಲದ ಒನಜೀವನದ ಕಲ್ಪನೆ ತಕ್ಕಮೆಟ್ಟಿ ಗೆ ಬರುವಂತಿದೆ. 


ನಂಜುಂಡ ಕವಿಯ " ಕುಮಾರರಾಮನ ಕಥ್ಳೆ' ಯೊಂದನ್ನು ಬಿಟ್ಟ ರೆ 

ಕ್ರಿ. ಶ. ೧೬ನೆಯ ಶತಮಾನವು ಮುಗಿಯುವ ವರೆಗೆ ಕನ್ನಡದಲ್ಲಿ--ಐತಿಹಾಸಿಕ 
ವೀರವ್ಯಕ್ತಿಗಳನ್ನು ಕಥಾನಾಯಕರನ್ನಾಗಿಟ್ಟುಕೊಂಡು 

ವೀರಕಾವ್ಯಗಳಿಲ್ಲ ಬರೆದ ಕಾವ್ಯಗಳೇ ದೊರೆಯುವವುದಿಲ್ಲವೆಂದು ಹೇಳ 
ದುದರ ಕಾರಣ. ಬಹುದು, ಹೀ ಗಾಗುವುದಕ್ಕೆ ಕಾರಣವೆಂದರೆ ಸಾಹಿತ್ಯವು 
ಮಾಮಾಂಸೆ. ಆಧ್ಯಾತ್ಮಿಕ ವಿಷಯಪ )ಧಾನವಾಗಿರಬೇಕೆಂದಿದ್ದ 
ನಮ್ಮ ಜನರ ಕಲ್ಪನೆ, ಕನ್ನಡದಲ್ಲಿ ಕಾವ್ಯಗ್ರಂಥಗಳು 

ಬೇಕಾದಷ್ಟು ಇವೆಯಾದರೂ, ಜೈನಕವಿಗಳು ತಮ್ಮ ಪುರಾಣಪುರುಷರನ್ನೂ 
ತೀರ್ಥಂಕರರನ್ನೂ ಕಾವ್ಯನಾಯಕರನ್ನಾಗಿ ಮಾಡಿಕೊಂಡಿರುವರು. ವೀರಶೈವ 
ಕವಿಗಳು ಶಿವಶರಣರನ್ನೆ ತಮ್ಮ ಕಾವ್ಯಗಳಲ್ಲಿ ತಂದು ತುಂಬಿರುವರು. 
ಬ್ರಾಹ್ಮಣಕವಿಗಳು ಬರಿಯೆ ತಮ್ಮ ಸಂಸ್ಕೃತದಲ್ಲಿರುವ ಪ್ರರಾಣ-ಪುಣ್ಯಕಥೆ 
ಗಳನ್ನು ಕನ್ನಡಿಸುವ ಕೆಲಸವನ್ನು ಮಾಡಿರುವರು. ಇವರೆಲ್ಲರ ಸಾಹಿತ್ಯ 
ಅವರವರ ಮತದೃಷ್ಟಿಯಿಂದ ಜನತೆಯ ಸಂಸ್ಕೃತಿಗೆ ಪರಿಪೋಷಕವಾಗಿರ 
ಬಹುದಾದರೂ, ಜನಸಾಮಾನ್ಯರಲ್ಲಿ ದೇಶಾಭಿಮಾನ ನ್ನೂ ಐತಿಹಾಸಿಕ 
ವೀರಜೀವನ ಶ್ರವಣದಿಂದ ಉಂಟಾಗುವ ಉತ್ಸಾಹವನ್ನೂ ಹರಡುವುದಕ್ಕೆ 
ಅಸಮರ್ಥವಾಯಿತು.  ಮಾನವಮಾತ್ರುರನ್ನು ಎಂದೂ ಹೊಗಳಿ ಹಾಡ- 


ಚಾರಣಕನಿ ಗೋಪಿಂದ ವೈದ್ಯ ೧೦೭ 


ಲಾಕಿವು' ಎಂದು ನಮ್ಮ ಪುರಾತನ ಕವಿಗಳು ಪ )ತಿಜ್ಞಾ ಬದ್ಧರಾಗಿಯೆ 
ಹೊರಟಿರುವರು. ಅಂದಿನ ಕವಿಮಾರ್ಗವಿದರು ಹಾಗೆ ಅವರಿಗೆ ಕಟ್ಟು-ಕಟ್ಟಳೆ 
ಗಳನ್ನೂ ಹಾಕಿಯೆ ಬಿಟ್ಟಿ ೈದ್ಭರು. ಆದುದರಿಂದಲೆ ನಮ್ಮ ವಿದಗ್ಭವಾಜ್ಮಯ 
ದಲ್ಲಿ, ಲೌಕಿಕ ಅಹಂಕಾರ ಪ್ರಧಾನ ಭಾವಗಳಾದ ಸ್ವಾಭಿಮಾನ, ಸ್ವದೇ ಶಾಭಿ” 
ಮಾನಗಳನ್ನು ಪರಿಪೋಷಿಸುವಂತಹ ವೀರಚರಿತೆಗಳಿಗೆ ಎಂದರೆ ಚಾರಣ 
ಕಾವ್ಯಗಳಿಗೆ -ಅವಕಾಶನೆ ದೊರೆತಿಲ್ಲ. ಅಂದಿನವರು ಕಾವ್ಯದಿಂದ ಅಪೇಕ್ಸಿ 
ಸುತ್ತಿದ್ದ ಪ್ರಯೋಜನಗಳಿಂದರೆ ;-- 


“4 ಧರ್ಮಾರ್ಥ ಕಾಮಮೋಕ್ಷೇಷು ವೈಚಕ್ಷಣ್ಯಂ ಕಲಾಸು ಚ | 
ಪ್ರೀತಿಂ ಕರೋತಿ ಕೀರ್ತಿಂಚ ಸಾಧುಕಾವ್ಯ ನಿಸೇವಣಂ ॥ 


ಭಾನುಹನ ಕಾನ್ಯಾಲಂಕಾರ ೧-೨, 


ಕನ್ನಡಿಗನಾದ ಸೃಸತುಂಗನೂ ತನ್ನ « ಕನಿರಾಜಮಾರ್ಗ' ದಲ್ಲಿ 
ಹೇಳಿರುವುದು ಹೀಗೆಂದು : 


“ ಅಧಿಕೃತ ಸತ್‌ಪುರುಷಾರ್ಥ- 

ಪ್ರಧಾನ ಧರ್ನಾರ್ಥ ಕಾಮನೋಕ್ಸಂಗಳವಾ ॥ 
ಬುಧಜನ ವಿವಿಕ್ತ ಕಾವ್ಯ- 
ಪ್ರಧಾರಿತಾರ್ಥಂಗಳಖಿಳ ಭುವನಣತಂಗಳ" ॥ 


ಕವಿರಾಜಮಾರ್ಗ ೧-೨೦. 


4 ಭರತೇಶವೈಭವ ' ವೆಂಬ ಕಾವ್ಯವನ್ನು ಸಾಕಷ್ಟು ಶೃಂಗಾರರಸ 
ತುಂಬಿದ ಕಾವ್ಯವನ್ನು ಬರೆಯಲು ಹೊರಟಿ ರತ್ನಾಕರವರ್ಣಿ ಕೂಡ, 
ತನ್ನು ಕಾವ್ಯರಚನೆಗೆ " ಅಧ್ಯಾತ್ಮನೆ ನಿಚಿತ ಪ್ರಯೋಜನನೆನಗೆ * ಎಂದು 
ಮುಕ್ತಕಂಠದಿಂದ ಹೇಳಿರುವನು. 4 ಅಭಿನವ ದಶಕುಮಾರ ಚರಿತ್ರ' 
ಕಾವ್ಯವನ್ನು ಬರೆದ ಚೌಂಡರಸನಿಗೆ ತಾನು ಮಾನವಕಥಾವಸ್ತುವುಳ್ಳ 
ಕಾವ್ಯ ಬರೆಯುತ್ತಿರುವೆನೆಂದು ಮನಸ್ಸಿಗೆ ಹೇಗೆಹೇಗೆಯೋ ಎನಿಸಿರಬಹುದು; 
ತನಗೆ ಎನಿಸಿರದಿದ್ದರೂ ಇನ್ನಾ ರಾದರೂ ತನ್ನನ್ನು ತೆಗಳಿ ಮಾತನಾಡ 
ಬಹುದೆಂದೂ ತೋರಿರಬಹುದು, ಎಂತಲೆ ಅವನು ತನ್ನ ಕಾರ್ಯವನ್ನು 
ಹೀಗೆಂದು ಸಮರ್ಥಿಸಿಕೊಂಡಿರುವನು 2-- 


೧೦೪ ಕರ್ಣಾಟಕ ಜನಜೀವನ 


66 ಸಕಲಾಂತರ್ಯಾನಮಿ ಜೀನಪ್ರಕರ ವಿವಿಧ ಚೈ ತನ್ಶ್ಯರೂಪಂ ಜಗದ್ವ್ಯಾ- 
ಪಕ ಭಾವಂ ವಿಸ್ಲುನೆಂದಾಗಮತತಿ ಸತತಂ ಸಾರ್ವ ಸಂಬಂಧದಿಂ ಕೌ- 
ತುಕದಿಂದಾವಾವುದಂ ಬಣ್ಣಿಸಿದೊಡದು ಹರಿಸ್ಕೋತ್ರಮೆಂದೀಗಳೀ ಚಿ- 
ತ್ರಕಥಾ ವಿಸ್ತಾರಮಂ ಬಣ್ಣಿಸಲೊಡರಿಸಿದೆಂ ಸತೃನಿಶ್ರೇಣಿ ಮೆಚ್ಚಲ್‌!? 


ಅದ. ಕು, ಚ, ೧ ೧೬, 


ಇವೆಲ್ಲ ಉದಾಹರಣೆಗಳಿಂದ ನಮ್ಮ ಜನರ--ಕಾವ್ಯದ ವಿಷಯ 
ದಲ್ಲಿರುವ--ಅಪೇಶ್ಸೆ ಯ ಕಲ್ಪನೆ ಬರಬಹುದಾಗಿದೆ. ಈ ಬಗೆಯ ನಿಯಮ 
ಗಳನ್ನು ಹಾಕಿಕೊಂಡು ಹೊರಟುದರಿಂದಲೆ ಬೇರೆಬೇರೆ 
ವೀರಸಾಹಿತಶ್ಯವು ರಾಜರ ಆಶ್ರಯದಲ್ಲಿದ್ದ ನಮ್ಮ ಪ್ರಾಚೀನ ಕವಿಗಳನೇ- 
ಇಲ್ಲದುದಕ್ಕಾಗಿ ಕರು, ತಮ್ಮ ತಮ್ಮ ಆಶ್ರಯದಾತೃಗಳ ಚರಿತ್ರೆಗಳನ್ನು 
ನಮಗುಂಟಾದ ಹಾಡಿಹೊಗಳಿ ತಮ್ಮ ಕೃತಜ್ಞ ತೆಯನ್ನು ತೋರಿಸ 
ಕೊರತೆ ಬೇಕೆಂದು ಮನಸ್ಸಿನಲ್ಲಿದ್ದರೂ, ವಾಚ್ಯವಾಗಿ ಹಾಗೆ 
ಮಾಡದೆ ಹೊದರು "ಆದರೆ ಕೆಲವರು ಮಾತ್ರ ಅವರ 
ಚರಿತ್ರೆಗಳು ಸೂಚ್ಯವಾಗಿ ಬೋಧವಾಗುವಂತೆ ಪೌರಾಣಿಕ ವ್ಯಕ್ತಿಗಳಲ್ಲಿ 
ಅವರನ್ನು ಅಡಗಿನಿಬಿಟ್ಟಿರುವರು. ಕನ್ನಡಿಗರಲ್ಲಿ ಕನ್ನಡ ನಾಡು-ನುಡಿಗಳ 
ಅಭಿಮಾನವೂ ಐತಿಹಾಸಿಕ ವೀರರ ವಿಷಯಕವಾದ ಹೆಮ್ಮೆಯೂ ಉಜ್ವಲ 
ವಾಗಿ ಬೆಳಗದಿರುವುದಕ್ಕೆ ಐತಿಹಾಸಿಕ ವಸ್ತುರಹಿತವಾದ ನಮ್ಮ ಸ್ಲಾ ಜೇನ 
ವಾಜ್ಮಯವೂ ಒಂದು ಕಾರಣವಾಗಿದೆ. ರಾಜಸ್ಥಾನದಲ್ಲಿಯ ಚಾರಣ- 
ಪರಂಪರೆಯೂ ಮಹಾರಾಷ್ಟ್ರ )ದಲ್ಲಿಯ ಶಾಹೀರ್‌ ಪರಂಪರೆಯೂ ವರ್ತ- 
ಮಾನಕಾಲದಲ್ಲಿ ಕೂಡ--ನೂತನ ರಂಷ್ಟ ನಿರ್ಮಾಣ ಕಾರ್ಯದಲ್ಲಿ ಒಳ್ಳೆಯ 
ಸಾಧನವಾಗಿ ಪರಿಣಮಿಸಿದೆ ; ಅಂತಹ ಬಜಿ ಜೀವನ ಮಿಲಿತ ಸಾಹಿತ್ಯಪರಂ- 
ಪ್ರರೆಯ ಬೆಂಬಲ ಕನ ಡಿಗರಿಗಿದ್ದು ದು ಕ್ರಿ. ಶ. ೧೬ನೆಯ ಶಮಾನದ ಕೊನೆಯ 
ವರೆಗೂ ನಮಗೆ ಕಾಣುವುದಿಲ್ಲ. 


ಕ್ರಿ. ಶ. ೧೭ನೆಯ ಶತಮಾನದಲ್ಲಿ ವಿಜಯನಗರದ ಸಾಮ್ರಾಜ್ಯದ 
ಆಧಿಪತ್ಯವು ಸಂಪೂರ್ಣವಾಗಿ ತಪ್ಪಿಹೋಯಿತು. ಸಾಮ್ರಾಜ್ಯಕ್ಕೆ ಅಧೀನ 
ರಾಗಿದ್ದ ಕನ್ನಡ ಪಾಳೆಯ ಗಾರರು ಅಲ್ಲಲ್ಲಿ ಸ್ವತಂತ್ರ 


ವೀರಸಾಹಿತ್ತ್ಕದ 

RES ನತ್ಯ ರಾಗಿ ತಲೆಯೆತ್ತ, ಲು ತೊಡಗಿದರು. ye 
ಳೆ 

RE ಒಬ್ಬೊಬ್ಬರಿಗೂ ವಿಜಯನಗರದಂತಹ ಸಾಮ್ರಾಜ್ಯ 


ವನ್ನು ಸ ಕಟ್ಟಿ ಆಳಬೇಕೆಂಬ ಮಹತ್ತಾ iss 
ಎಂತಲೆ ಆಗ ಒಬ್ಬ ಪ ಗರ “ಇನ್ನೊಬ್ಬ ))ನನ್ನು ತನ್ನ ಅಧೀನಪಡಿ 


ಚಾರಣಕನಿ ಗೋವಪಿಂದನೈದೃ ೧೯ 


ಕೊಳ್ಳಲಿಕ್ಕೆ ಹವಣಿಸುತ್ತಿದ್ದನು; ಅದಕ್ಕಾಗಿ ಹೋರಾಡಲು ದಂಡು-ದಳೆ 
ಗಳನ್ನು ಕಟ್ಟುತ್ತಿದ್ದನು. ಮಧ್ಯೆ ಮಧ್ಯೆ ದಂಡೆತ್ತಿ ಬರುತ್ತಿದ್ದ ಉತ್ತರದ 
ಮಹಮ್ಮದೀಯ ಸರದಾರರಿಗೆ ಎದುರುಗೊಟ್ಟು ನಿಲ್ಲುವ ಸಂದರ್ಭ ಈ 
ಪಾಳೆಯಗಾರರಿಗೆ ಬರುತ್ತಿದ್ದಿತು. ಅದಕ್ಕಾಗಿ ತಂತಮ್ಮ ಪ್ರಾಂತ್ಯದ ಜನರಲ್ಲಿ 
ಸಂಘಟನೆಯನ್ನು ಮಾಡಬೇಕಾಗಿದ್ದಿತು. ಜನಸಾಮಾನ್ಯರಲ್ಲಿ ನಿರಂತರವಾದ 
ಉತ್ಸಾಹವನ್ನು ಹರಡುವುದು ಆವಶ್ಯಕವೆನಿಸಿತು; ಅದಕ್ಕಾಗಿ ತಮ್ಮ ತಮ್ಮ 
ಕುಲದ ಚಲದ ವಿಷಯದಲ್ಲಿ ಕೈಕೆಳಗಿನವರಲ್ಲಿ ಶ್ರದ್ಧೆಯನ್ನು ಹೆಚ್ಚಿ ಸಬೇಕಾಗಿ 
ಬಂದಿತು. ಆದುದರಿಂದಲೆ ಅಂದಿನ ಅನೇಕ ಜನ ಪಾಳೆಯಗಾರರಿಗೆ ತಂತಮ್ಮ 
ಆಶ್ರಿತಕವಿಗಳಿಂದ ತಂತಮ್ಮ ವೀರಚರಿತೆಗಳನ್ನೂ ಚಾನಪದಕಾಮ್ಯಗಳನ್ನೂ 
ಬರೆಯಿಸಬೇಕಾದ ಆವಶ್ಯಕತೆ ತೋರಿತು. ಅಲ್ಲದೆ ಇಷ ರಲ್ಲಿಯ ಅಂದಿನ ಒನರಿಗೆ 
ಮೆಹಮ್ಮುದಿಯ ಸಂಸ್ಕೃತಿಯ ಹೊಕ್ಕುಬಳಕೆ ಸಾಕಷ್ಟು ಆದುದರಿಂದ, 
ಅವರ " ಷಾಯರ"ನಾನತಾ' ಗಳ ಅನುಕರಣಮಾಡಬೇಕೆಂಬ ಬುದ್ಧಿಯೂ 
ಉಂಟಾಗಿರಬಹುದು. ಎಂತಲೆ ೧೭ನೆಯ ಶತಮಾನದಲ್ಲಿ ಕೆಲವು ಐತಿಹಾಸಿಕ 
ಕಾವ್ಯಗಳು ನಮ್ಮಲ್ಲಿ ತಲೆದೋರಿವೆ. ಆ ಕಾವ್ಯಗಳು ವೀರಜೀವನವನ್ನೇ 
ಚಿತ್ರಿಸಲು ಹೊರಟುವುಗಳಾಗಿವೆ. ಇಂತಹ ಕಾವ್ಯಗಳಲ್ಲಿ ಮೊದಲನೆಯದಾಗಿ 
ಸಿಕ್ಕುವ ಮಹತ್ತ್ವದ ಕಾವ್ಯವೆಂದರೆ ಕ್ರಿ. :ಶ ೧೬೪೮ ರಲ್ಲಿ ರಚಿತವಾದ 
4 ಕಂಠೀರವ ನರಸರಾಜ ನಿಜಯ''. ಇದನ್ನು ಬರೆದವನು ಗೋವಿಂದ 
ವೈದ್ಯ ಎಂಬ ಹೆಸರಿನ ಕನ್ನಡ ಚಾರಣಕನಿ. 


೨. "ಕಂಠೀರವ ನರಸರಾಜ ನಿಜಯ' ವಿಚಾರ 


ಕಂಠೀರವ ನರಸರಾಜನು ಮೈಸೂರೊಡೆಯರ ವಂಶಕ್ಕೆ ಸೇರಿದ 
ಒಬ್ಬ ಮಹಿಮಾಶಾಲಿಯಾದ ದೊರೆಯು. ಇವನು ಶ್ರೀರಂಗಪಟ್ಟಣವನ್ನು 
ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿಯೆ 

ಕನ್ನಡದೊರೆ ರಣ. ಆಳುತ್ತಿದ್ದ; ಕ್ರಿ. ಶ. ೧೬೩೮ ರಿಂದ ೧೬೫೯ ರ ವರೆಗೆ 
ಧೀರ ಕಂಠೀರವ ರಾಜ್ಯವನ್ನಾಳಿದ. ಈತನ ಪರಾಕ್ರಮದ ಬಗೆಗೆ 
ನರಸರಾಜ ಮೈಸೂರುರಾಜರ ಚರಿತ್ರೆಯಲ್ಲಿ ತುಂಬ ಆಶ್ಚರ್ಯ- 
ಕಾರಕವಾದ ಕತೆಗಳಿರುವುವು. ಎಲ್ಲರನ್ನೂ ವಿಖರಿ 

ನಿಂತು ತನ್ನ ಬಿರುದನ್ನು ಮೆರೆಯಿಸಿಕೊಳು ತ್ತಿದ್ದ ತಿರುಚಿನಾಪಳ್ಳಿಯ ಒಬ್ಬ 
ಜಟ್ಟಿಯನ್ನು, ಈ ದೊರೆಯು ಇನ್ನೂ ಚಿಕ್ಕವನಿರುವಾಗಲೆ ಸೋಲಿಸಿದನು. 


೧೧೦ ಕರ್ಣಾಟಕ ಜನಜೀನನ 


ಇವನ ಕೈಯಲ್ಲಿಯ « ವಿಜಯನಾರಸಿಂಹ' ಎಂಬ ಹೆಸರಿನ ಕತ್ತಿಯ 
ಪವಾಡದ ಕತೆಗಳೂ ಹಲವು ಉಂಟು, ತನ್ನ ಪರಾಕ್ರಮದಿಂದ ಈ ದೊರೆ 
ದಕ್ಷಿ ಣದಲ್ಲಿಯ ಹಲವು ಜನ ಪಾಳೆಯ ಗಾರರನ್ನು ವಶಪಡಿಸಿಕೊಂಡು, 
ಮೈಸೂರು ರಾಜ್ಯದ ಗಡಿಯನ್ನು ದಿನದಿನಕ್ಕೆ ಹೆಚ್ಚು ವಿಸ್ತರಿಸತೊಡಗಿದ್ದನು. 
ಇದರಿಂದ ಇವನು ಇಕ್ಕೇರಿ, ತಂಜಾವೂರು, ಮಧುರೆಗಳ ಪಾಳೆಯ ಗಾರರ 
ಕಣ್ಣಲ್ಲಿ ಒತ್ತಲು ತೊಡಗಿದ್ದನು. ಅಲ್ಲದೆ ವಿಜಾಪುರದ ಬಾದಶಹನಿಗೂ 
ತಲೆಭಾರವಾಗಿ ನಿಂತಿದ್ದನು. ಎಂತಲೆ ಬಾದಶಹನು, ಈ ದೊರೆಯನ್ನು ಅಧೀನ 
ಪಡಿಸಿಕೊಳ್ಳಬೇಕೆಂದು ಆಗಾಗ ದೊಡ್ಡ ದೊಡ್ಡ ಸೈನ್ಯಗಳನ್ನು ಸೂಟು ಜೆ 
ಬೇರೆ ಬೇರೆ. ಸರದಾರರನ್ನು ಇವನೊಂದಿಗೆ ಯುದ್ಧಕ್ಕೆ ಕಳುಹುತ್ತಿ ದ್ವನು. 


4 ಶಾಲಿವಾಹನ ಶಕೆ ೧೫೬೧ ನೇ (A. D. ೧೮೩೮) ಬಹುಧಾನ್ಯ 
ಸಂವತ್ಸರದ ಪ್ರಷ್ಯ ಬಹುಳ ಲೆ ಶುಕ್ರವಾರದಲ್ಲಿ '* ರಣದುಲ್ಲಾ ಖಾನನೆಂಬ 
ಸೇನಾಪತಿಯೊಡನೆ ವಿಜಾಪುರದ ಬಾದಶಹನು " ೪೦ 

ಕನ್ನಡದಲ್ಲಿಯ ಸಾವಿರ ಕುದುರೆಗಳನ್ನೂ ಅದಕ್ಕೆ ತಕ್ಕ ಕಾಲ್ಬಲ ಮುಂ 
ಮೊದಲನೆಯ ತಾದ ಯುದ್ಧಸಾಮಗ್ರಿಗಳನ ಸ್ಯ ಕೊಟ್ಟು. «ಶ್ರೀರಂಗ 
ನೀರಕಾನ್ಯ  ಪಟ್ಟಣಮಂ ಸಾಧಿಸಿಕೊಂಡು ರಾಗ ಹೇಳಿ' 
ಕಳು ದನು] ಅವನು ಮೈಸೂರಿಗೂ ಶ್ರೀರಂಗ- 

ಪಟ್ಟಿಣಕ್ಕೂ ಮುತ್ತಿಗೆ ಹಾಕಿ, ಕಂಠೀರವ ನರಸರಾಜನಿಂದ ಮೈಯನ್ನು 
ನುಗ್ಗುನುಗ್ಗಾಗಿ ಮಾಡಿಸಿಕೊಂಡು ಓಡಿಹೋದನು. ಮುಂದೆ ೨ನೆಯ 
ವರ್ಷವೆ (ವಿಕ್ರಮ ಸಂವತ್ಸರದಲ್ಲಿ) ಮತ್ತೆ ದಂಡೆತ್ತಿ ಕಳುಹಿದ ಖಾನ್‌. 
ಖಾನ್‌ ಎಂಬ ಸರದಾರನು. 4 ಮಹಾಪರಾಕ್ರಮಶಾಲಿಗಳಾದ ಶ್ರೀರಂಗ- 
ಪಟ್ಟಿ ಣದ ದೊರೆಗಳ ಸಂಗಡ ತನಗೆ ಸಾಮರ್ಥ್ಯವಿಲ್ಲ ಎಂದು ದೂರದಿಂದಲೆ 
ತಿರುಗಿದನು. ಅದೇ ವರುಷ (ವಿಕ್ರಮ ಸಂವತ್ಸರದ ಪುಷ್ಯ ಬಹುಳ ೬ ರಲ್ಲಿ) 
ಮುಸ್ತಾಫ್‌ ಖಾನ್‌ ಎಂಬ ಇನ್ನೊಬ್ಬ ಸರದಾರನು ದೊಡ್ಡ ದಾಸ ಸೈನ್ಯ 
ದೊಂದಿಗೆ ಯುದ್ಧ ಸ್ಕೈ ಬಂದು, ಅವನೂ, ಕಂಠೀರವ ಸನಕ ಪೆಟ್ಟಿನಿಂದ 
ಮಣ್ಣು ಮುಕ್ಕುತ್ತ ಮುರಳಿ ಓಡಿಹೋಗಬೇಕಾಯಿತು. ಕಂಠೀರವ ನರಸ- 
ರಾಜನ ಸೇನಾಪತಿಯು ದಳವಾಯಿ ನೆಂಜರಾಜನೆಂಬವನು. ಇವನ 
ದೊರೆಗೆ ಸವಿ೦ಾಪಸಂಬಂಧಿಯೂ ಅಹುದು. ಇವನೂ ತುಂಬ ಪರಾಕ್ರಮಶಾಲಿ, 





¥ ಶ್ರೀಮನ್ಮಹಾರಾಜರವರ ನಂಶಾವಳಿ ಭಾಗ ೧; ಪುಟಿ ೭೩ 
೨3 23 ೨ ಪುಟ ೪೫ 


ಟಾರಣಕನಿ ಗೋನಿಂದವೈದ್ಯ ೧6೧ 


ಕಂಠೀರವ ನರಸರಾಜನದು ಅಚ್ಚತೆಜ್ಚಿನ ವೀರಜೀವನ. ಈತನಿಗೆ "ರಣಧೀರ? 
ಎಂಬ ಬಿರುದಿದ್ದುದು ಕೇವಲ ಅಲಂಕಾರದ ಬಿರುದಲ್ಲ, ಅನ್ವರ್ಥಕವಾದುದು. 
ಗೋವಿಂದವೈದ್ಯ ಈ ದೊರೆಯ ಆಸ್ಕಾನಕವಿಯಾಗಿದ್ದನು. ಅವನು 
ನರಸರಾಜನ ಧ್ಭೈರ್ಯ-ಶೌರ್ಯ- ಪರಾಕ್ರಮ-ನಿಜಯಗಳನ್ನೆ ಲ್ಲ ಕಣ್ಣಾರೆ 
ಕಂಡವನು. ಅಂತಹ ಕವಿ ಆ ದೊರೆಯ ಜೀವನಕಾಲದಲ್ಲಿಯೆ (ಕ್ರ. ಶ. 
೧೬೪೮) ಆತನ ವೀರಚರಿತ್ರೆಯನ್ನು-ಅಭಿಮಾನದಿಂದ ಕಾವ್ಯವನ್ನಾಗಿ 
ಬರೆದನು. ಆ ಕಾವ್ಯವೆ " ೆಂಶೀರವ ನರಸರಾಜ ವಿಜಯೆ'. 


ಕನ್ನಡ ಸಾಹಿತ್ಯ )ಪಂಚದಲ್ಲಿ ಗೋವಿಂದವೈದ್ಯನ ಈ ವೀರಕಾವ್ಯವು 

ತನ್ನ ದೊಂದು ವಿಶಿಷ್ಠ ಸ್ಥಾನವನ್ನ ಪಡೆದುಕೊಂಡು ನಿಂತಿದೆ. ಇದರ ನಾಯಕ 
ದೇವಪುರುಷನಲ್ಲ; ಪೌರಾಣಿಕ ವ್ಯಕ್ತಿಯಲ್ಲ; ತೀರ್ಥಂ- 

«ಕಂಠೀರವ ನರಸ ಕರನಲ್ಲ; ಶಿವಶರಣನಲ್ಲ; ಸಂನ್ಯಾಸಿಯಲ್ಲ. -ನ್ನ ಡಿಗರಿಗೆ 
ರಾಜ ವಿಜಯ'ದ ಮೆಚ್ಚಿನ ದೊರೆಯಾಗಿದ್ದ. ರಣಧೀರ ಕಂಠೀರವ- 
ವೈಶಿಷ್ಟ್ಯಗಳು. ನರಸರಾಜನೆಂಬ ಐತಿಹಾಸಿಕ ಪುರುಷ, . ನಮ್ಮುಂತೆಯೆ 

ನರಮನುಷ್ಯ. ಆದರೆ ಇವನು « ಬಿರುದಂತೆಂಬರ 

ಗಂಡ, ಭೀಮಪರಾಕ್ರಮಿ, ಥುರಧೀರ, ಕರ್ಣಾಟಕ ಚಳ್ರೇಶ!' 
ಅಲ್ಲದೆ « ಸರಬಲಮೇಘಾನಿಲ್ಯ ಆಂಧ್ರಬಲಸಂಘ ಕರಿಕುಲ ಕಂಠೀ- 
ರನೇಂದ್ರ, ಅರಿಸಾಂಡ್ಯಭೂಭೃೈದ"ಗಿರಿವಜ್ರದಂಡ ಸ! ಇಷ್ಟೆ ಅಲ್ಲದೆ 
(ಕೊಂಕಣ, ಮಲೆಯಾಳ, ಕೊಡಗು ಭೂಪಾಲರ ಬಿಂಕವ ಮರ್ದಿಪ 
ಶೂರ!” ಇಂತಹ ಶೂರ ವೀರ ಕನ್ನಡಿಗನು ಈ ಕಾವ್ಯಕ್ಕೆ ನಾಯೆಕನಾಗಿರು 
ವನು. ಇದರಲ್ಲಿಯ ವಿಷಯವು ಕೇವಲ ನಾಯಕೆ- ನಾಯಕಿಯರನ್ನು 
ಕೂಡಿಸಿ, ಅಗಲಿಸಿ, ಜೆರೆಯಿಸುವ ಶೃಂಗಾರರಸದ ಮಾಟದಿಂದ ಕೂಡಿದು 
ದಲ್ಲ; ವಿದೂಷಕನ ಹುಚ್ಚುನಗೆಯಿಂದ ಬೆರೆತುದಲ್ಲ; ಕರುಣಾನಾಯಕನ 
ಅಳುವಿನ ರಗಳೆಯಿಂದ ತುಂಬಿದುದಲ್ಲ. ಮೊದಲಿನಿಂದ ಕೊನೆಯ ವರೆಗೂ 
ಉತ್ಸಾಹವನ್ನು ಸೂರೆಮಾಡುತ್ತ ಹೋಗುವಂತಹ ಯುದ್ಧವಿಷಯವು 
ಪುಧಾನವಸ್ತುವಾಗಿ ಉಳು ಬದು ; ವೀರರಸಪ್ರುಚುರವಾದುದು., ಮತ್ತೆ 
ಇದರಲ್ಲಿಯ ಯುದ್ಧವು ಯಾವುದೋ ದೇಶದ ಯಾವುದೋ ಕಾಲದ 
ಯಾರಾರಲ್ಲಿಯೊ ನಡೆದ ಯುದ್ಧವಲ್ಲ. ಕನ್ನಡಿಗರು ತಮ್ಮ ರಾಜನ--ತಮ್ಮ 
ದೇಶದ--ಅಭಿಮಾನ-ವಿಶ್ವಾಸಗಳಿಂದ, ತಮ್ಮ ಮೈರಿಗಳೊಂದಿಗೆ ನಡೆಯಿಸಿದ 
ಯುದ್ಧ. ಪ್ರತಿಯೊಂದರಲ್ಲಿಯೂ ಕನ್ನಡ ದೊರೆಗೆ ಜಯವು ದೊರೆತ ಯುದ್ಧ. 
ಆದುದರಿಂದಲೆ ಇದು « ಚಾರಣಕಾವ್ಯ!' ಬರೆದವನು « ಚಾರಣ ಕವಿ |' 


ಓಿಂತಿ ಕರ್ಣಾಟಕ ಜನಜೀವನ 


ಇದನ್ನು ಓದುವ ಇಂದಿನ ಕನ್ನಡಿಗರಲ್ಲಿ ಕನ್ನಡನಾಡಿನ ಹೆಮ್ಮೆಯ ನೆತ್ತರು 
Se ಕಟಿಕು ಈ ದೆ! 


ಈ ಕಾವ್ಯದಲ್ಲಿಯ ಇನ್ನೊಂದು ಗುಣವೈಶಿಷ್ಯ ವೆಂದರೆ ಇದರಲ್ಲಿ 
ಅಂದಿನ ಕಾಲದ ಕನ್ನಡ ಡ ಚ ಒಡಮೂಡಿ ನಿಂತುದು. ಅಕ್ಷತ 
ಅಂಗಾಂಗದ ಹ ಇದರಲ್ಲಿದೆ ; ಪುರಜನರ ಬೇವನನೈನಿಧ್ಯವೂ ಇದರಲ್ಲಿ 
ಚಿತ್ರಿತವಾಗಿದೆ. ಅಂದಿನ ಬೇರೆಬೇರೆಯ ಜನರು ಆಡುವುದೇನು, ಊಡುವು 
ದೇನು; ಉಡುವುದೇನು, ತೊಡುವುದೇನು; ನುಡಿಯುವುದು ಹೇಗೆ, 
ನಡೆವಳಿ ಎಂತಹದು; ಸಮರಜೀವನ ಹೇಗೆ, ಹಬ್ಬ-ಹರಿದಿನ ಹೇಗೆ. . 
ಇತ್ಯಾದಿ ಯಾವ ಮಾತನ್ನೂ ಈ ಕಾವ್ಯದಿಂದ SR 
ಲಾಕ್ಟಣಿಕರ ಒರೆಗೆ ಈ ಕಾವ್ಯವು ಹತ್ತಿ ನಿಲ್ಲಲಾರದು. ಈ ಕಾವ್ಯದ 
ಪ್ರಯೋಜನ ಜನಸಾಮಾನ್ಯರಿಗೆ ಆದರೆ ಸಾಕೆಂಬ ಅಃ ಪೇಕ್ಸೈ ಸವಿಗೆ ಇರಬಹು 
ದಾದುದರಿಂದ, ಅವನು ಜಾನಪ ದ ಛಂದವಾದ ಸಾಂಗತ, ವೃತ್ತ ವನ್ನೆ ತನ್ನ 
ಕಾವ್ಯದ ಹೆಣಿಕೆಗಾಗಿ ಆರಿಸಿರುವನು. ವ್ಯಾಕರಣ ನಿಯಮಗಳನ್ನ ಲ್ಲ 
ಮೂಲೆಯಲ್ಲಿ ಕೂರಿಸಿ, ರೂಢಗನ್ನ ಡ ಭಾಷೆಯನ್ನೆ ಬಳಸಿಬಿಟಿ ರುವನು, 
ಅರ್ಥ-ಭಾವಗಳನ್ನು ಹೊರಕ್ಕೆ ಹಾಕಲಾರದಂತಹ ವ ಘನಿ 
ಗಳ ಬಿಗಿತವು ಎಲ್ಲಿಯೂ ಈ ಕಾವ್ಯದಲ್ಲಿ ಇಲ್ಲ. ಅಷ್ಠಾ ದಶ ವರ್ಣನೆಗಳನ್ನು 
ತಂದುಹಾಕಿ ಲಾಕ್ಷಣಿಕರ ಮನಸ್ಸನ್ನೂ ತೃಪ್ತಿಗೊಳಿಸಬೇಕೆಂದು ಕವಿ 
ಪ್ರಯತ್ನಿಸಿರುವನಾದರೂ, ಆ ಪ್ರಯತ್ನ ಪಂಡಿತರ ದೃಷ್ಟಿಯಲ್ಲಿ ಅಯಶಸ್ವಿ 
ಯಾಗಿದೆ. ಆದರೆ " ಚಾರಣಕಾವ್ಯ' " ಶಾಹೀರ್‌ ಕಾವ್ಯ? ಗಳ ದೃಷ್ಠಿ ಯಿಂದ 
ವಿಮರ್ಶಿಸಿ ನೋಡಿದರೆ ಇವನ ಕೃತಿ ತುಂಬ ಯಶಸ್ವಿಯಾಗಿದೆ. ಸ ಸ ದೇಶಾಭಿ- 
ಮಾನ ನಿರ್ಮಿತಿಗಾಗಿ ನಮಗೀಗ « ಕಂಠೀರವ PE. ನಿಜಯ' 
ದಂತಹ ಕಾವ್ಯ ನೂರಾರು ಬೇಕಾಗಿವೆ. ಆದರೆ ನಮ್ಮ ಪ್ರಾಚೀನ ಕವಿಗಳಲ್ಲಿ 
ಗೋವಿಂದವೈದ್ಯನಂತಹ ರಾಷ್ಟ ಲ )ವಿಚಾರಪರಿಪೋಷಕ ಕ್ಕ ತಿನಿರ್ಮಾಣವನ್ನು. 
ಇನ್ನಾರೂ ಮಾಡಿರದಿರುವುದು. ನಮ್ಮ ದುರ್ದೈವ ; ನಮ್ಮ ನಾಡಿಗೊಂದು 
ದೊಡ್ಡದಾದ ನಷ್ಟ 

ಗೋವಿಂದ ವೈದ್ಯ ತನ್ನ ಕಾವ್ಯದಲ್ಲಿ ತನ್ನ ವಿಷಯವನ್ನು ಹೆಚ್ಚಾಗಿ 
ಎಲ್ಲಿಯೂ ಹೇಳಿಕೊಂಡಿಲ್ಲ. ಕಾವ್ಯದ ೨೬ ಸಂಧಿಗಳಲ್ಲಿ ಎಲ್ಲಿಯೂ-- ಒಂದೆ 
ಗೋವಿಂದ ವೈದ್ಯ ಒಂದು ಸಲವೂ--ತನ್ನ್ನ ಹೆಸರನ್ನು ಕೂಡ ತಿಳಿಸಿಲ್ಲ. 

ಕವಿ ಪರಿಚಯ ಕಂಠೀರವ ನರಸರಾಜನ ದಳವಾಯಿ ನಂಜರಾಜೇಂದ್ರ 
ತನ್ನ ಒಡೆಯನ ಕಾಯದ ಏಳಿಗೆಯ ಗಡಣವ ಚರಿತೆಯಾಗಿ ಒಲಿದು ಸೇಳಿಸಿದ' 


ಟುರಣಕವಿ ಗೋವಿಂದವೈದ್ಯ ದಂತಿ 


ಎಂದು ತನ್ನ ಕಾವ್ಯಪ್ರೇರಕನ ಹೆಸರನ್ನು ಮೀಶಿಕಾಸಂಧಿಯ ಕೊನೆಯ 
ಪದ್ಯದಲ್ಲಿ ಹೇಳಿದ್ದಾನೆ. ಕಾವ್ಯದ ಕೊನೆಯಲ್ಲಿರುವ ಗದ್ಯಭಾಗವೊಂದರಲ್ಲಿ 
“ಎಎ ರಂಗನಾಥಸ್ವಾಮಿಯ ಕೃಪೆಯಿಂದ ಶ್ರೀನಿನಾಸ ಪಂಡಿತರ 
ಮಗ  ಗೋವಿಂದನೈದ್ಯನು, ಕಂಠೀರವನರಸರಾಜ ವಿಜಯವನ್ನು ವಿರಚಿಸಿ, 
ಆಚಂದ್ರಾರ್ಕವಾಗಿ ಭೂಮಿಂಯೊಳಿರಲಿ ಎಂದು ಭಾರತಿನಂಜನ ಮುಖದಿಂದ 
ವಾಚಿಸಿ ರಾಜಾಸ್ಟಾ ನದಲ್ಲಿ ವಿಸ್ತಾರಪಡಿಸಿದನು.? ಎಂದು ಬರೆದಿದ್ದಾನೆ. ಅದೇ 
ಗದ್ಯಭಾಗದಲ್ಲಿ ತನ್ನ ಕಾವ್ಯವು «ಶಾ. ವಾ. ಶಕ ೧೫೭೦ ಸಂದ (ಕ್ರಿ. ಶ. 
೧೬೪೮) ಸರ್ವಧಾರಿ ಸಂವತ್ಸರ ಜ್ಯೇಷ್ಠ ಶುದ್ಧ ೧೧ ಚಂದ್ರವಾರದಲ್ಲಿ? 
ಮುಗಿಯಿತೆಂಬುದನ್ನೂ ಸ್ಪಷ್ಟಪಡಿಸಿದ್ದಾನೆ. ಕವಿಯ ವಿಷಯದಲ್ಲಿ ಈ 
ಗ್ರಂಥದಿಂದ ತಿಳಿದುಬರುವ ಸಂಗತಿಯಿಷ್ಟೆ. ಈ ಕವಿಯನ್ನು ಚಾರಣಕವಿ 
ಯೆಂದು ಕರೆಯು ವುದಕ್ಕೆ ಕಾರಣವೆಂದರೆ ಈತನು ಅನುಸರಿಸಿದ ಕಾವ್ಯಮಾರ್ಗ; 
ಐತಿಹಾಸಿಕ ವೀರಚರಿತೆಯನ್ನು ಜನಸಾಮಾನ್ಯರೆದುರು ಹಾಡಿತೋರಿಸಲು 
ಅನುಕೂಲವಾಗುವಂತೆ ಮಾಡಿದ ಸುಲಭ ಕೃತಿರಚನೆ. ತಾನು ಮಾನವನ 
ಕಥೆಯನ್ನು ಹೇಳುತ್ತಿದ್ದೇನೆಂಬ ಕಳವಳವು ಗೋವಿಂದ ವೈದ್ಯನ ಮನಸ್ಸ ನ್ನೂ 
ಕಚ್ಚದೆ ಬಿಟ್ಟಿಲ್ಲ. ಇದಕ್ಕಾಗಿ ಅವನು ಜನರಿಗೆ ಹೇಳುವ ಸಮಾಧಾನವು 
ಹೇಗೆಂದರೆ ;-- 


“ ದೇವಶಾ ಸ್ತುತಿಯಲ್ಲ ಕೇಳ್ರೊಡೆ; ನರಸ್ತುತ್ರಿ 
ಯಾವ ನೆಗ್ಗಳವೆನಚೀಡ! 

ನಾನಿಷ್ಣುಃ ಸೃಥಿನೀಸತಿಯೆಂದು ವೇ. 
ದಾವಳಿಗಳು ಸಾರುತಿನೆಕೊ!” 


ಇಷ್ಟು ಹೇಳಿಯೂ ಸಮಾಧಾನವೆನಿಸದಿರಬಹುದವನಿಗೆ, ಎಂತರೆ ಮುಂದೆ ; 


4 ಇನಿತಲ್ಲದಂದಿನ ನರಸಿಂಹ ಕಲಿಯುಗ- 
ದನುಜರ ಸಂಹರಿಸುವೊಡೆ | 
ಮನಃುಜಾವತಾರದೆ ಬಂದರಸನ ಕಥೆ 
ನಿನುಶ ನಿಜಯ ಕೇಳ್ದರಿಗೆ! ? 


ಎ೦ದು ಹೇಳಿರುವನು. _ಗೋವಿಂದವೈದ್ಯನ ನಿರೀಕ್ಸೈ ಯಲ್ಲಿ ಅಂದಿನ ಹಿಂದೂ- 

ವಿರೋಧಿಗಳಾದ ಮಹಮ್ಮದೀಯರು «ಕಲಿಯುಗದನುಜರು'! ಅವರನ್ನು 

ಸಂಹರಿಸಲೆಂದು ಪೂರ್ವಕಾಲದ ನರಸಿಂಹನೆ ಕಂಠೀರವ ನರಸರಾಜನಾಗಿ 
೧೫.೨೨೨. 


ಕಿ೧೪ ಕರ್ಣಾಟಕ ಜನಜೇವನ 


ಅವತಾರ ತಾಳಿದ. ತನ್ನ ಭಾವನೆ ಸತ್ಯವೆಂಬುದಕ್ಕೆ ಕದಿ ಕೊಡುವ 
ಪ ಕ್ರಮಾಣವಿದು ಗ 


4 ಇದಳೆ ತಾರ್ಕಣೆಯಾವುದೆನೆ ನರಹರಿಯಂ- 
ದುದುಭನಿಸಿದ ಮಾಸ- ತಿಥಿಯು 

ಪುದಿದತಿ ಶುಭವಾರ ಸಂಜೆಯೊಳುದಿಸಿದ; 
ಪದುಮಾಕ್ಸನೀಶ ತಾನೈಸೆ?” ೪ 


ಗೋವಿಂದ ವೈದ್ಯನ ಕರ್ಣಾ ಟಕವೆಂದರೆ ಅಂದಿನ ಮೈಸೂರು ರಾಜ್ಯಕ್ಕೆ 

ಅಧಿನವಾಗಿದ್ದ ಪ್ರದೇಶ ಮಾತ್ರ. ಉತ್ತರ ಕರ್ಣಾಟಕವು ವಿಜಾಪುರದವರ 

ಗೋವಿಂದನೈದ್ಯನ ವಶದಲ್ಲಿ ಇದ್ದುದರಿಂದ, ಅದನ್ನು ಗೋವಿಂದ ಮೈದ್ಯ 

ನಂತೆಯೆ ಅಂದಿನ ಎಲ್ಲ ದಕ್ಷಿ ಣಕನ್ನಡಿಗರು ಕರ್ಣಾಟಕ 

ವೆಂದು ಗಣಿಸುತ್ತಲೆ ಇರಲಿಲ್ಲವೆಂದು ತೋರುವುದು. 
ಗೋವಿಂದ ವೈದ್ಯನಿಗೆ ಕರ್ಣಾಟಕದ ಅಭಿಮಾನ ತುಂಬ ಇಡೆ, ಎಂತಲೇ: 


ದೇಶಾಭಿಮಾನ 


“ ಚಪ್ಸನ್ನದೇಶರಾಜಿತಮಾ ಸ್ತ್ರೀಮುಖ- 
ದರ್ಪಣದಂತೆ ಮೋಹನದೆ ॥ 

ಇರ್ಪುದು ಕರ್ಣಾಟಕರಾಜ್ಯ ಚೆಲುವಾಂತು 
ಒಪ್ಪುವ ಸಕಲ ಸಂಭ್ರಮದಿ! 


ಎಂದು ಮನವಾರೆ ಹೊಗಳಿರುವನು; ಅಲ್ಲದೆ: 


“4 ಜಾತಿಸಂಕರನಿಲ್ಲ, ಜಡದೇಹಿಗಳಿಲ್ಲ, 
ನೀತಿಹೀನರು ಚೋರರಿಲ್ಲ, 
ಘಾತುಕರಿಲ್ಲ ದುರ್ಜನರಿಲ್ಲ ಕಣಾಟ- 
ರೀತಿಯನೆಂತು ಬಣ್ಣಿ ಸುವೆ 7 


ಎಂದು ಅಭಿಮಾನ ಭರದಿಂದ ಕೊಂಡಾಡಿ ಕೊನೆದಿರುವನು. 





* “ಶಾ, ಶಕ ೧೫೩೮ನೇ (ಸಿ. D, ೧೬೧೫) ರಾಕ್ಷಸ ಸಂವತ್ಸರದ ವೈಶಾಖ ಶುದ್ದ 

ಛು 

ಚತುರ್ದಶಿ ಸೋನುವಾರ ಸ್ವಾತೀ ನಕ್ಷತ್ರ ೨ನೆಯ ಪಾದ ನೃಸಿಂಹಜಯಂತಿಯಲ್ಲಿ, 
ಬೆಟ್ಟದ ಚಾನುರಾಜ ಒಡೆಯರವರ ಧರ್ಮಪತ್ನಿ ಹುರದ ಗುರುವಾಜಮ್ಮಣ್ಣಿಯವರ 
ಗರ್ಭಾಂಬುಧಿಯಲ್ಲಿ ಜನಿಸಿದರು.'' ಶ್ರೀಮನ್ಮಹಾರಾಜರ ವಂಶಾನಳಿ ಭಾಗ ೧, ಪುಟ ೬೫. 


ಚಾರಣಕವಿ ಗೋನಿಂದವೈದ್ಯ ೧೧೫ 


ಮೈಸೂರು ದೇಶದ, ಮೈಸೂರುನಗರದ, ಮೈಸೂರಿನ ದೊರೆಯ 
ವಿಷಯಕ ಅಭಿಮಾನವನ್ನಂತೂ ಈದಿ ತನ್ನ ಕಾವ್ಯದುದ್ದಕ್ಕೂ ಸೂರೆಮಾಡಿ- 
ದ್ಥಾನೆ. “ ಶಚೀಪತಿಪುರದ ಚೆಲ್ಪಿಕೆಯ ಏಪೊತ್ತು ನಗುವಂತೆ, ಮೈಸೂರು 
ಕೀರ್ತಿ-ಪ್ರತಾಪಡೆ ಮೆರೆವುದು? ಎಂದು ಹೇಳಿ, "ಮೈಸೂರ್‌ ಎಂಬ ಹೆಸರಿನ 
ಮೇಲೆ ಈ ರೀತಿ ಶ್ಲೇಷ ಮಾಡಿದ್ದಾನೆ : 


“ ಧರೆಯ ಮೇಲಣ ವೈರಿನೃಪರ ದಂಡಿಸಿ ತಂದ 
ವರವಸ್ತು ಚಯವೆಸೆದಿರಲು, 

ಮೆರೆವುದು ಮೈಸೂರೆಂದೆಂಬ ನಾಮದೊಂ. 
ದುರುತರ ಧೃನೈರ್ಥವಾಗಿ!? 


ಇನ್ನೊಂದು ಕಡೆಗಿವನು ಮೈಸೂರನ್ನು ಬಣ್ಣಿಸಿದುದು ಹೀಗೆ : 


4 ಫೊಗಳಲಳನೆ ಭೂಮಂಡಲದೊಳೆಗಿಹ 
ನಗರ-ಗಿಗರ ದುರ್ಗ-ಗಿರ್ಗ! 
ಅಗಣಿತವಹ ಪುರ-ಗಿರ ಮೈಸೂರಿಗೆ 
ಮಿಗೆ ಸರಿಯೆಂದೆನಬಹುದೆ?? 


ಇಷ್ಟೇ ಅಲ್ಲ; « ಚಾಮುಂಡಿಡೇನಿಯ ಕೃಪೆಯ ವಿಲಾಸದೊಳು ಅ 
ಪುರದ ಬಾಲಕೆ ಬಂಟರಾಗಿಹರು' ಎಂದು ಹೆಮ್ಮೆಯಿಂದ ಹೇಳುವನ್ನು 
ಮೈಸೂರಿನ ವೀರರ ಬಗೆಗಂತೂ ಕವಿಗೆ ತುಂಬ ವಿಶ್ವಾಸ ; ಆದುದರಿಂದಲೆ 


4 ಫರಿವಿಂಡುಗಳು ಸಿಂಹದ ಹೊಲದಲಿ ಬಂದು 
ನೆರೆ ಮೇವಳೊಂಡು ಜೀನಿಪುವೆ? 

ಧರೆಯೊಳು ಮೈಸೂರವರ ಕೂಡೆ ನೈರವ 
ಬೆರಸಿದನರು ಹುರುಳಹರೆ?? 


ಎಂದು ತುಂಬುನಂಬುಗೆಯಿಂದ ಕೇಳಿರುವನು. ಇನ್ನೊಂದೆಡೆಯಲ್ಲಿ : 


4 ಸುತ್ತಣ ದೊರೆಗಳಂಶಲ್ಲ; ಮೈಸೂರವ- 
ಕೆತ್ತಿದ ಬಿರುದಿನ ಭಟರು! 
ಕತ್ತಲೆ ಹಗಲಿನಂತಿರುವುದವರಿಗೆ! 9999 ತ 


ಎಂದು ಮೈಸೂರುದೇಶದ ಕಡುವೈರಿಗಳ ಬಾಯಿಂದ ನುಡಿಸಿರುವನು, 


6೧೩ ಕರ್ಣಾಟಕ ಜನಜೀನನ 


ಕಂಠೀರವ ನರಸರಾಜನ ವಿಷಯಕವಾಗಿದ್ದ ಕವಿಯ ಅಭಿಮಾನವಂತೂ ಎಲ್ಲರ 
ಮನಸ್ಸನ್ನೂ ಆ ದೊರೆಯ ಕಡೆಗೆ ತಿರುಗಿಸುತ್ತ ಣೆ 


4 ಧರೆಗೆ ದುರ್ಜನರಾದ ತುರುಕರ ಬಲವನು 
ಹರಿಹಂಚ ಮಾಡಿ ಓಡಿಸಿದ 

ಜೊರೆ ರಾಯ ನರಸರಾಜೇಂದ್ರನ ಕೆಣಕಿ ಮ- 
ತ್ತರಿಗಳುಳಿನರೇ ಲೋಕದಲಿ? 


ಮೊಲವರಿ ಸಿಂಗದೊಡಕೆ ಬಲುಸಂಗರ- 
ಕೆಳಸಿ ಭೂಮಿಯೊಳು ಜೀವಿಪುದೆ? 
ಚಲದಂಕ ಕಂಶಠೀರನೇಂದ್ರನ ಕೆಣಕಿ ಮೂ 
ತ್ತುಳಿವರೆ ರಿಪು ಮನ್ನೆಯರು? 


ಕರ್ಣೂಟಿಕವ ಕೆಡಿಸಲು ಬಂದ ಶುರುಕರ 
ನಿರ್ಣ ಮವ ಮಾಡಿ ಜಗವ 

ಪೂರ್ಣದೆ ಸಲಹಿದ ಕಂಠೀರವೇಂದ್ರ ಸು- 
ಪರ್ಣವಾಹನ ಮೂರ್ತಿಯೈೆಸೆ |» 


ಎಂದು ಮೊದಲಾಗಿ ನರಸರಾಜನ ಧೈರ್ಯ-ಶೌರ್ಯ- ವೀರ್ಯ 
ಗಳನ್ನು ಸಂದರ್ಭ ಸಿಕ್ಕಿದಾಗಲೆಲ್ಲ ಹೆಮ್ಮೆಯಿಂದುಬ್ಬಿದ ಎದೆಯಿಂದ ಕವಿ 
ಬಣ್ಣಿಸುತ್ತಾನೆ. ಗೋವಿಂದವೈದ್ಯನು ಸ್ವದೇಶಾಭಿಮಾನಿ, ಸ್ವರಾಜಾಭಿ 
ಮಾರಿ, ಸ್ವಜನಾಭಿಮಾನಿ. ಇವುಗಳನ್ನ ತನ್ನ ಕಾವ್ಯದ ತುಂಬ ತೂರಿ 
ಬಿಟ್ಟಿದ್ದಾನೆ. ರಾಜಸ್ಥಾನದ ಚಾರಣಕವಿಗಳು ಮಾಡಿದುದು ಇಂತಹ 
ಕಾರ್ಯವನ್ನೇ; ಎಂತಲೆ ಗೋವಿಂದವೈದ್ಯನನ್ನು ( ಕನ್ನಡ ನಾಡಿನ 
ಚಾರಣ ಕನಿ? ಎಂದು ಹೇಳುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ. 


ಇನ್ನೊಂದು ಮಾತೆಂದರೆ : ಗೋವಿಂದವೈದ್ಯ ತನ್ನ ಕಾವ್ಯವನ್ನು 
ಹೇಳು ವುದಕ್ಕೆ ಆಹ್ವಾನಿಸುವುದು ಯಾರನ್ನು ಗೊತ್ತೆ? ಮನೆಹಿಡಿದು ಕೂಡುವ 
ಅಲಸಿಗರನ್ನಲ್ಲ, 4 ಕಡುಗಲಿಗಳು ಲಾಲಿಪುದು' ಎಂದು ಕಾವ್ಯಪ್ರಾರಂಭ 
ದಲ್ಲಿಯೆ ಹೇಳುವನು, ಚದುರ ಕಂಠೀರವೇಶ್ವರನ ಪುದಿದ ಪ್ರತಾಸ 
ದೇಳಿಗೆಯ ಸಂಧಿ' ಗಳನ್ನು ಕೇಳಲಿಕ್ಕೆ ತಕ್ಕ. ಅಧಿಕಾರಿಗಳು ಕನ್ನಡದ 
ಕಡುಗಳಿಗಳೆ ಅಲ್ಲವೆ ? 


ಚಾರಣ ಕನಿ ಗೋನಿಂದನೈದ್ಯ ೧೧೬ 


4. ಕರ್ಣಾಟಕಕ್ಕೆ ಖಾನರು ಬಂದುದು. 


ನಮಗೀಗ ಗೋವಿಂದವೈದ್ಯ ಕವಿಯ ಕಾಲದ ಜನಜೀವನ ವೈವಿಧ್ಯದ 
ಚಿತ್ರವನ್ನು ತೆಗೆಯಬೇಕಾಗಿದೆ; ಆದರೆ ಈ ಕವಿಯ ಕೃತಿಯಲ್ಲಿಯ ವೈಶಿಷ ೫ 
ವಾಡ ಸಮರಜೀವನಚಿತ್ರವನ್ನೇ ಮೊದಲು ವಿವರಿ 
ಕಾವ್ಯರಚನೆಯ ಸುವುದು ಹೆಚ್ಚು ಸಮಂಜಸವಾದುದು. ಏಕೆಂದರೆ 
ಕಾಲದ ಐತಿಹಾಸಿಕ ಕಾಲದ ಕನ್ನಡಿಗರ ಬಂಟಿತನದ ಬಾಳನ್ನು 
ಕನ್ನಡನಾಡು ಇವನಷ್ಟು ವಿಶದವಾಗಿಯೂ--ಆಭಿಮಾನಪೂರ್ವಕ 
ವಾಗಿಯೂ ವಿವರಿಸಿದವರು ಇನ್ನಾರೂ ಇರಲಾರರು. 
ಕಂಠೀರವ ನರಸರಾಜನ ತಂದೆ ಜೆಟ್ಟಿದ ಚಾಮರಾಜರ ಆಳಿಕೆಯಲ್ಲಿಯೆ 
4 ಕಲಿಯುಗದ ಮಹಿಮೆಯಾಗಿ ನರರಕ್ಕಸರು ತಲೆದೋರಿ, ದುರ್ಮಾರ್ಗದಿಂದ 
ನಡೆದು, ದೇವ ಭೂದೇವ ( ಬ್ರಾಹ್ಮಣ) ರುಗಳೆನ್ನು ಬಾಧಿಸತೊಡಗಿದರು.' 
ಅವರು € ಯಜನ-ಯಾಜನಗಳನು ಅಳಿದರು; ಸುಜನರುಗಳನು ಹಿಂಡಿ 
ಹಳಿದರು; ಹಲವು ಬಗೆಯಿಂದ ಗಜಬಜವನು ಮಾಡಿ ನಿಜವಾಗಿಯೂ ಅಧರ್ಮ 
ವನ್ನು ಬಲಿದರು.' ಅಲ್ಲದೆ « ಗೋವುಗಳನು ಸದೆಬಡಿದರು; ದೇವತಾಶಿಲೆಗಳನು 
ಒಡೆದರು; ಪಾವನೆಯರಾದ ಸಾಧ್ವ್ರಿಯರನು ಭಂಗಳೆ ತಂದು ಹಾವಳಿಯನು 
ಮಾಡಿದರು? ಮತ್ತೆ « ತಟಾಕವನು ಒಡೆದರು. ಧರ್ಮವೃಕ್ಷಗಳನ್ನು ಕಡಿ 
ದರು; ಮುನಿಗಳ ಶಪವನಳಿದು ಕಂಗೆಡಿಸಿದರು' ಇದರಿಂದ « ದೇವರ್ಕಳ 
ಮಹತ್ತು ಕೆಟ್ಟತು; ಮಳೆಬೆಳೆ ನಷ್ಟವಾಯಿತು; ಧರ್ಮಗಳಿಲ್ಲ ಬಿಟ್ಟು ಓಡಿದುವು. 
ಕಪ್ಪವನ್ನು ಕೊಡುವ ಮ್ಲೇಚ್ಛರು ಎಲ್ಲೆಲ್ಲಿಯೂ ಹೆಚ್ಚಿದರು', ಆಗ ಭೂದೇವಿ 
ಖಳರ ಬಾಧೆಯನ್ನು ತಾಳಲಾರದೆ ಚಿಂತಿಸತೊಡಗಿದಳು. ಚಿಂತಿಸಿ ಚಿಂತಿಸಿ 
ಕೊನೆಗೆ ಆಕೆ ಕ್ಲೀರಸಾಗರವಾಸಿಯಾದ ಶ್ರೀಮನ್ನಾರಾಯಣನನ್ನು 
ಹೀಗೆಂದು ಮೊರೆಹೊಗುವಳು : 


4 ಅಂದಿನ ಖಳರೀಗ ಬಂದು ತುರುಕರಾಗಿ 
ಮುಂದುಗೆಡಿಸಿ ಗೋ-ದ್ವಿ ಜರ 
ಕೊಂದು ಕೂಗುತ ಧರ್ಮದಂದವನಳಿದರು; 
ಕಂದರ್ಪಪಿತನೇ ಚಿತ್ತೈಸು!? 


ತ + # ತ 


೧೧೪ ಕರ್ಣಾಟಕ ಜನಜೀವನ 


4 ದುಷ್ಪರ ಹೊರಲಾರೆ ನಿನ್ನಯ ಕರುಣಾ- 
ದೃಷ್ಟಿಯೊಳೆನ್ನ ನುದ್ಭರಿಸಿ 

ತಟ್ಟನೆ ಸಲಹೆಂದು ಹರಿಚರಣಕೆ ನೊಸ- 
ಲಿಟ್ಟಳು ಮತ್ತೆ ಭೂದೇನಿ?, 


ಆಗ ಶ್ರೀಹರಿ « ಚಿಟ್ಟಿದ ಚಾನುಭೂಪಾಲನ ಪಟ್ಟಿದ ಹೆಂಡತಿ 
ಗುರುವಂಜಿಯ ಹೊಟ್ಟೆಯಿಂದ ಹುಟ್ಟಿ ಬಂದು ಖಳರನ್ನು ಕೊಲ್ಲು 
ತ್ರೇನೆ? ಎಂದು ವಚನಕೊಡುವನು. ಅದರಂತೆಯೆ 
ಕಂಠೀರವ ನರಸ. ಕಂಠೀರವ ನರಸರಾಜನಾಗಿ (೧೬೧೫) ಅವತರಿಸುವನು. 
ರಾಜ ಮತ್ತು ಈತನಿಂದ ತರುವಾಯ ೧೦-೧೨ ವರ್ಷಗಳಲ್ಲಿಯೆ 
ಶಿನಾಜಿರಾಜ ಮಹಾರಾಷ್ಟ್ರದಲ್ಲಿ ಹುಟ್ಟಿದ ಶಿವಾಜಿಯು ಶಿವನ 
ಅವತಾರವೆಂಬ ಕಲ್ಪನೆ ಮಹಾರಾಷ್ಟ್ರದಲ್ಲಿ ಉಂಟು. 
ಇದಕ್ಕೆ ಕಾರಣವೆಂದರೆ ಧಮ ೯ನಿಷ್ಠರಾದ ಹಿಂದುಗಳೆಲ್ಲ, ವಿಧವಿರ್ಷಾಯರಾದ 
ಮಹಮ್ಮದೀಯರ ಹಿಂಸೆ-ಛಲನೆಗಳನ್ನು ತಾಳಲಾರದೆ ಅಂದು ಗೋಳಿಡುತ್ತಿ 
ದರು; ಅಂತಹ ವೇಳೆಯಲ್ಲಿ ಈ ವೀರಪುರುಷರು ತಾರಕರಾಗಿ ಬಂದುದ 
ಕಂಡ ಭಗವದಿ ಸೀತಾ ವಚನದಲ್ಲಿ ಸಂಪೂರ್ಣ ಶ್ರದ್ಧೆ ಯಿದ್ದ ನಮ್ಮ ಕನ್ನ ಡಿಗರೂ 
ಮರಾಟಿಗರೂ. ಇವರನ್ನು ಅವತಾರಿಗಳೆಂದು ಭಾವಿಸಿರುವರು. ದ 
ಮೈದ್ಯನು ನರಸರಾಜನನ್ನು ಶ್ರೀನರಸಿಂಹನ ಅವತಾರಿಯೆಂದಂತೆಯೆ, 
ಶಿವಾಜಿಯ ವಿಷಯಕವಾಗಿದ್ದ ಶಾಹೀರ್‌ಗೀತಗಳೆಲ್ಲ ಶಿವಾಜಿಯನ್ನು 
ಶ್ರೀಶಿವಾನತಾರಿಯೆಂದು ಹೇಳುತ್ತವೆ. ಶಿವಾಜಿಗೆ ಭನಾನಿಯ ವರ- 
ಪ್ರಸಾದವಿದ್ದಂತೆಯೆ ಕಂಠೀರವ ನರಸರಾಜನಿಗೆ ಬೆಟ್ಟಿದ ಚಾಮುಂಡಿಯ 
ವರಪ್ರಸಾದವಿರುವುದು; ಹೇಗೆಂದರೆ: 


4« ಬೆಟ್ಟದ ಚಾಮುಂಡಿಯಾ ನೃಪಾಲಕ ಬೇಡಿ- 
ದಿಷ್ಟಾರ್ಥವನಿತ್ತಾಗ | 

ಕಟ್ಟಿರಕದೆ ಕಾದಿಹಳಾ ಭೂಪನ 

ಧಿಟ್ಟಿತನಕೆ ಸರಿಯುಂಟಿ? * 


«« ಚಂಡಿಕಾ ದೇನಿಯಾ ಕಂಠೀರವೇಂದ್ರನ 
ಖಂಡೆಯದಲಗಿನೊಳಾಗ 

ಮಂಡಿಸಿ ಮೆರೆವಳಾತನ ಪ್ರತಾಪಕೆ ಮಿಕ್ಕ 
ಮಂಡಲೇಶ್ವರಕಿಣೆಯಹಕಿ [4 


ಟಾರಣಕವಿ ಗೋನಿಂದವೈದ್ಯ oot 


ಶಿವಾಜಿಯ ಕಾಳೆಗದ ಕತ್ತಿ « ಭವಾನೀ ತರನಾರ್‌' ಆದರೆ, 
ಕಂಠೀರವ ನರಸರಾಜನದು " ವಿಜಯನಾರಸಿಂಹ'! ಇಬ್ಬರೂ ಬೆಳೆದು 
ಬಾಳಿದುದು ಒಂದೆ ಶತಮಾನದಲ್ಲಿ; ಒಂದೆ ಬಗೆಯ ಪರಿಸ್ಥಿತಿಯಲ್ಲಿ! ಆದರೆ 
ಕಂಠೀರವ ನರಸರಾಜನು ತನ್ನ ವೀರಚಾರಿತ್ರ್ಯವನ್ನು ಮುಗಿಸಿ ದಿವಂಗತ 
ನಾಗುವಾಗ (೧೬೫೯), ಶಿವಾಜಿಯ ಹೆಸರು ಇನ್ನೂ ಭಾರತದಲ್ಲಿ ಬಹು- 
ಜನರಿಗೆ ಗೊತ್ತಾಗಿರಲಿಲ್ಲ ಕೂಡ. ಎಂತಲೆ ಶಿವಾಜಿಗೆ ಸಂಬಂಧಿಸಿದ "ಭವಾನೀ 
ತರವಾರ್‌' « ಭವಾನೀ ವರಪ್ರಸಾದ' ದ ಮಾತುಗಳು, ಕಂಠೀರವ ನರಸ- 
ರಾಜನ «ವಿಜಯನಾರಸಿಂಹ' "ಚಾಮುಂಡೀ ವರಪ್ರ ಸಾದ'ಗಳ 
ಅನುಕರಣದ ಫಲಗಳಾಗಿರಬಹುದಾಗಿದೆ. ಶಿವಾಜಿ "ದೇವಬ್ರಾಹ್ಮಣ ಪಾಲಕ? 
ನೆನಿಸಿಕೊಂಡುದೂ ಈ ದೊರೆಯ ಪ್ರಭಾವದಿಂದ ಇರಬಹುದಾಗಿದೆ. ಹೀಗಾಗು 
ವುದಕ್ಕೆ ಕಾರಣವೂ ಇಲ್ಲದೆ ಇಲ್ಲ; ಶಿವಾಜಿಯ ತಂದೆ ಶೆಹಾಜಿಯು ಬಹುದಿನ 
ಗಳವರೆಗೆ ವಿಜಾಪುರದ ಬಾದಶಹನ ಪ್ರತಿನಿಧಿಯಾಗಿ ಚೆಂಗಳೊರಲ್ಲಿದ್ದ 
ನೆಂಬುದನ್ನು ಇತಿಹಾಸವು ಹೇಳುತ್ತದೆ. ಆತನ ಕಡೆಗೆ ಆಗಾಗ ಬಂದು 
ಬಂದು ಹೋಗುತ್ತಲಿರಬಹುದಾದ ಹಲವು ಜನ ಮರ್ಕಾಟರಿಗೆ, ಕಂಠೀರವ 
ನರಸರಾಜನ ಚರಿತ್ರೆ ಗೊತ್ತಿರದೆ ಇರಲಾರದು. ಅಲ್ಲದೆ ಕಂಠೀರವನರಸ- 
ರಾಜನು ನರಸಿಂಹಾವತಾರಿಯೆಂಬ ಕಲ್ಪನೆ ಆ ದೊರೆಯ ಜೀವಿತಕಾಲ 
ದಲ್ಲಿಯೆ ಜನಜನಿತವಾಗಿತ್ತೆಂಬುದಕ್ಕೆ ಗೋವಿಂದವೈದ್ಯನ ಕೃತಿಯೆ (೧೬೪೮) 
ಪ್ರತ್ಯುಕ್ಸ ಪ್ರಮಾಣವಾಗಿದೆ. 


ಕಂಠೀರವ ನರಸರಾಜನು ರಾಜ್ಯವಾಳುತ್ತಿರುವಾಗ ಒಮ್ಮೆ (೧೬೩೮) 
ಇಕ್ಕೇರಿಯ ನೀರಭದ್ರನಾಯಕನಿಗೂ ಬಸವಾ ಪಟ್ಟಣದ ಹನುಮಪ 
ನಾಯಕ ( ಕೆಂಗೇಂದ್ರ) ನಿಗೂ ಎಲ್ಲೆ ಕಟ್ಟಿನ ಮಾತಿಗೆ 

ಮಹಮ್ಮದೀಯರ ಪಂಥವುಂಟಾಗಿ, ಹಟವು ಹುಟ್ಟಿ ಮುನಿಸು ತಲೆದೋ 
ಆಕ್ರಮಣ ರಿತು. ಆದರೆ ವೀರಭದ್ರನಾಯಕನು ತನಗಿಂತ 
ಸಾಮರ್ಥ್ಯವಂತನಾದುದರಿಂದ 4 ಆತನ ಕೂಡ ಕಾದ 

ಲರಿಯದೆ ನಿಜಯಾಪುರದ ಭೂತಳೇಶ (ಬಾದತಹ) ನ ಬಳಿಗಾಗ ದೂತನು 
ಅಟ್ಟದ?. ಅಟ್ಟಿದ ಆ ದೂತನು « ಬಂದು ಆಗಲೆ ಪಾತ್ಸಾ ವನು ನೆರೆ ಜೀಗದಲಿ 
ಸಂದಿಸಿಕೊಂಡು, ಸಿಂದು ಕಾಣಿಕೆಯಿಕ್ಕಿ' ರೊಕ್ಕದ ಆಶೆಯನಿತು_ ಆತನ 
ದಂಡನ್ನು ಇಸ್ಕೇರಿಯ ಪ್ರದೇಶದ ಮೇಲೆ ಎತ್ತಿತಂದನು. ಆ ದಂಡಿನ ಅಧಿಪತಿ 
ಯಾದ ರಣದುಲ್ಲಾಖಾನನು ಹನುಮಪ್ಪನಾಯಕನ ಬಲವನ್ನೂ ಸಹಕರಿಸಿ 
ಕೊಂಡು «4 ಇಕ್ಸೇರಿಯ ದಳವನ್ನು ಮುರಿಯಲಿರಿದು ' ಬೆನ್ನಟ್ಟಿ, ಪುರವನ್ನು 


ಠಿ೨ಿರಿ ಕರ್ಣಾಟಕೆ ಜನಜೀನನೆ 


ಮುತ್ತಿದನು- ಇದರಿಂದ ಬೆದರಿದ ಇಸ್ಕೇರಿಯೆ ಭೂಪನು ಓಡಿಹೋಗಿ 
ಮಲ್ಲೆಯನ್ನು ಹೊಕ್ಕನು. ಖಾನನು ಆಕ್ಟ ಣವೆ ದೂಳಿಗೋಟೆಯನ್ನು 
ಕೊಂಡನು. ಆಗ ಖಾನನ ಸೈನ್ಯವು ಮಾಡಿದ ಹಾವಳಿಯನ್ನು ಕವಿ ಹೀಗೆ 
ಹೇಳುತ್ತಾನೆ : 

«« ಹಿಡಿದು ಹೆಣ್ಣುಗಳ, ದೇವರ ಮೂರ್ತಿಗಳ ಶಲೆ. 

ಯೊಡೆದು, ಪುರವ ಸೂಕೆಮಾಡಿ, 

ಕೆಡಿಸಿ ಸತಿವ್ರತೆಯರ, ಗೋವುಗಳ ಸದೆ. 

ಬಡಿದರೇನೇಳ್ವೈನದ್ಭುತನ?? (ಸಂಧಿ ೧೧, ಪದ್ಯ ೬) 

ಅರಮನೆಯೊಳಗಿಹ ಸಕಲವಸ್ತುವ ಕೊಂಡು 

ಹರುಷದೆ ರಣಧೂಳಿಖಾನ 

ಪುರಕೆ ಠಾಣೆಯನಿಕ್ಕಿ ಪಾತ್ಸಾ ವಿನೆಡೆಗೈದಿ 

ಭರದೆ ಕಾಣಿಕೆಯ ಮಾಡಿದನು!” (ಸಂಧಿ ೧೧, ಪದ್ಯ ೬) 


ಆಗ ಬಾದಶಹನಿಗೆ ತುಂಬ ಸಂತೋಷವಾಯಿತು. 4 ರಣಧೂಳಿಖಾನ'ನ 
ಶೌರ್ಯವನ್ನು ಕೊಂಡಾಡಿ, ಅವನಿಗೆ « ಸರಿಲಸುಕರತನನಿತ್ತು, ತುರಗದಳವ 
ಕೂಡಿಕೊಟ್ಟು, ಇರದೆ ಕರ್ಣಾಟಕವ ಸಾಧಿಸು ಹೋಗು? ಎಂದು ಹೇಳಿದ; 
ಜೊತೆಗೆ ಅಂಕುಶಖಾನನೆ ಮೊದಲಾದ ಮಹಾಮಹಾ ಶೂರರನ್ನು ಕೊಟ್ಟು ಶೆ 
ಬೀಳ್ಕೊಟ್ಟ. 6 ಬಳಿಕ ಆ ಖಾನ ಸಲಾಮೆಂದು ತಳುವದೆ ಶಳತಂತ್ರ (ಸೈನ್ಯ) 
ಗೂಡಿ ಸನ್ನಾಹದೊಳು ಅಳನಟ್ಟು ಉಬ್ಬಿನಲಿ ನಡೆದ. “ ಕಂಠೀರವ ನರಸ. 
ರಾಜನಿಜಯ' ಕಾವ್ಯದ ೧೧ನೆಯ ಸಂಧಿಯಿಂದ ಮೊದಲುವರಾಡಿ 
೧೯ನೆಯ ಸಂಧಿ ಪೂರ್ಣವಾಗುವ ವರೆಗೂ ಬರಿಯೆ ಯುದ್ಧಗಳ ವಾಸ್ತವ 
ವರ್ಣನೆಯಿದೆ. ಈ ಯುದ್ಧಗಳಲ್ಲಿ ತೋರಿಸಿದ್ದ ಕನ್ನಡವೀರರ ಪರಾ- 
ಕ್ರಮಕ್ಕೂ ಕೈಚಳಕಕ್ಕೂ ಮೇರೆಯಿಲ್ಲ. 


ಕರ್ಣಾಟಕಕ್ಕೆ ದಂಡೆತ್ತಿ ಹೊರಟಿ « ರಣಧೂಳಿಖಾನ ' ನೆಂದರೆ 
ಸಾಮಾನ್ಯವೀರನಲ್ಲ. « ರಣಧೂಳಿಖಾನನೆಂದೊಡೆ ಹೆಂಗಳ ಗರ್ಭ ಮಣಿದು 
ಬೀಳ್ವುವು ಭೂತಳಕೆ'. ಇಂತಹ ಖಾನನು ಅಸಂಖ್ಯ 

ರಣಧೂಳಿಖಾನನ ಸ್ಪೈನ್ಯದೊಂದಿಗೆ ಬಂದು, ಬಸವಾ ಪಟ್ಟಿಣದ ಹನುಮಪ್ಪ 
ದಾಳಿ ನಾಯಕನ ಸ್ಪ್ನೇಹ-ಸಹಾಯಗಳನ್ನು ಪಡೆದುಕೊಂಡು 
ಮುಂದುದರಿಯಲು ತೊಡಗಿದ. ಮೈಸೂರಿನ ಅಂದಿನ 

ಗಡಿಯ ಕೋಟಿಗಳಾದ « ಹರುಪನಹಳ್ಳಿ, ಕನಕಗಿರಿ, ಸೊಂಡೂರು, ಉಜ್ಜಿನಿ' 


ಚಾರಣಕನಿ ಗೋನಿಂದವೈದ್ಯ ಆರಿ 


ಮೊದಲಾದ ಸ್ಮಳಗಳ ಪಾಳೆಯ ಗಾರರೆಲ್ಲ ಖಾನನಿಗೆ ಸಹಾಯಕರಾಗಿ ಬಂದರು. 
ಅದರಂತೆಯೆ ರಾಯದುರ್ಗದವರು, ಹಟ್ಟಯ ವೀರಪ್ಪನಾಯಕ, ದೊಡ್ಡೇರಿಯ 
ಅರಸ, ಕುಂದುರುಪೆಯ ಸೈನಿಕರು ಇವರೂ ಖಾನನನ್ನು ಕೂಡಿದರು. ಇವರೆಲ್ಲ 
ರನ್ನೂ ಕೂಡಿಸಿದವನು ಬಸವಾಪಟ್ಟಿಣದ ಹನುಮಪ್ಪನಾಯಕ, ಜರಿಯೂರ 
ತನ್ಮುಣನಾಯಕನೂ; ಚಿಕ್ಕನಾಯಕನ ಹಳ್ಳಿಯ ಬೈರನಾಯಕನೂ; ತುರುಗೆಕೆ, 
ಜೀಲೂರು, ನರಸಿಂಹಪುರ, ಪಾಲುಪರೆಗಳ ಅರಸರೂ ಹನುಮಪ್ಪನಾಯಕನ 
ಕಡೆಯವರೇ ! ಇವರಲ್ಲದೆ : ತನ್ನ ಸಮಾನದ ಬಿರುದಿನ ಖಾನರು ' ಐವತ್ತು 
ಜನರಿದ್ದರು. ದಂಡಿನಲ್ಲಿ ಆನೆಗಳಷು ) ಕುದುರೆಗಳೆಷು ಜೆ ಕತ್ತ್ಮಿಯಾಳು 
ಗಳಷ್ಟು ಜೆ " ಕು೦ತ-ನೇಜೆಯ-ಕೈಯಿಟ್ನಿ ' ಗಳವರೆಷ್ಟು! ಈ ಸೈನ್ಯದ 4 ನಡತೆ 
ಯಿಂದ ಗಿರಿದುರ್ಗ ಅಡಗಿದುವು ; ಕುಡಿತೆಯಿಂದ ಜಲದುರ್ಗ ಬತ್ತಿದುವು; 
ಕೋಪದ ಕಿಡಿಯೊಳು ವನದುರ್ಗ ಬೆಂದುವು'. 


ಮಹಮ್ಮದೀಯರ ಸೈನ್ಯದ ವರ್ಣನೆಯನ್ನು ಈದಿ ಕಣ್ಣಾರೆ ಕಂಡವ 
ನಾಗಿಯೆ ಮಾಡಿದ್ದಾನೆ; ಹೇಗೆಂದರೆ : 


«4 ಬಳಿಕಾಗ ಖಾನೆ- ಖಾನರು ಪೌಜ ಬೇರೆ ಬೇ 
ರಳನಡಿಸಿಯೆ ನಡೆತರಲ್ಳು, 

ಸಿಲೆಯ ಸಂಜೋಗದ ರಾವುತರೊಗ್ಗಲಿ 
ಖಳನೈತಂದನುಚ್ಬಿನಲಿ|? (೧೧-೨೯) 


ಸೈನ್ಯದ ಮುಂದೆ ನಾಲ್ಕೆಂಟು ಸಾವಿರದಷ್ಟು "ಧಾಳಿಯ ಕುದುರೆ' 
ಗಳಿದ್ದುವು. ಎಲ್ಲರೂ ಆಗಾಗ « ತೂಳುವ ಬಲುಬೊಬ್ಬೆಯಿಂದ ' ಆಕಾಶ 
ಮಂಡಲವೆ ಹೀಳಿಟ್ಟಿದ್ದಿತು ಆನೆಗಳ ಮೇಲಿನ 
ಮಹಮ್ಮದೀಯರ ತೊಟ್ಟಿ ಲು, ಜೆಪ್ಪರ ( ಅಂಬಾರಿ) ಗಳಲ್ಲಿ « ಸುಮ್ಮ್ಮಾನದ 
ಸೈನ್ಶವರ್ಣನೆ. ಬಿಬ್ಬಿಯರೊಡನೆ ಕುಳಿತು ' ಹಲವು ಜನ ಖಾನರು 
" ಆನಂದವಾಡುತ' ಬರುತ್ತಿರುವರು. ಶುದುರೆಯ 
ಸೈನ್ಯದ ಮೇಲಧಿಕಾರಿಗಳಾದ ಖಾನರ ವಲ್ಲಭೆಯರು « ಪಲ್ಲಕ್ಕಿ-ದಂಡಿಗೆಗಳ 
ಮೇಲೆ ' ಬರುತ್ತಿರುವರು. « ಡಮಾಣ ' ಬಿಗಿದ ಅಗಣಿತ ಒಂಟೆಗಳೂ, 
ರುಗರುಗಿಸುವ ಕಾಂತಿಯಿಂದ ಸೊಗಸುವ ಕೊಲ್ಲಾ ರಗಳೂ ದಂಡಿನೊಂದಿಗೆ 
ಇದ್ದುವು. ಸೈನಿಕರೊಂದಿಗೆ « ಕೂಳಪಾಳೆಯ ( ಬಾಜಾರ ಬುಣಗು )' 
ಒಂದು ಇದ್ದೆ ಇರಬೇಕಲ್ಲವೆ? ಆ « ಕೂಳಪಾಕೆಯದ ಸಂಗಡ, ಕುದುರೆಯ 
೧೬--೨೨೨೨ 


೨೨ ಕರ್ಣಾಟಕ ಜನಜೇವೆನೆ 


ಮೇಲೆ--ಕಾಲಕುಪ್ಪಸ ( ಜೆಲ್ಲಣ), ಪಾಪೋಸು, ಜೋಲುವ ರವಿಕೆಯ 
ಮೊಲೆಕಟ್ಟು ಇವುಗಳಿಂದ ಕೂಡಿದ--ಜೆಲುವೆಯರಾದ ಸೂಳೆಯರು ಬರು 
ತ್ತಿದ್ದರು. «ಹೂಡಿದ ಬಂಡಿಗಳೊಳಗೆ ಈಡಿರಿದ ( ತುಂಬಿದ) ಪಿರಂಗಿ 
(ತೋಫು)' ಗಳು ಅಗಣಿತವಾಗಿ ನಡೆದಿದ್ದುವು. ಸರಳು ( ಬಾಣ) ಗಳು 
ತುಂಬಿದ ತೆರಕಸ (ಬತ್ತಳಿಕೆ) ಗಳು, ಸಾವಿರಾರು ಬಂಡಿಗಳಲ್ಲಿ ತುಂಬಿತುಂಬಿ 
ಸಾಗಿದ್ದುವು. ಅದರಂತೆಯೆ ಕರಿಯ ನುದ್ದಿನ ತಿತ್ತಿ ಬಾಣದ ಹೇರು 
ಗಳೂ, ಅಪಿನಿಯೆ (ಆಫೀಮು) ಸಾಲ- ಮೊಟ್ಟೆಗಳೂ ಲಕ್ಷ ಸಂಖ್ಯೆಯಲ್ಲಿ ಬರು 
ತ್ಲಿದ್ದುವು. ಬಂಗಿಯ ಹೇರುಗಳೂ, ಸಾಸಿರಗಟ್ಟಿಲೆ ಗಂಗೆಸಾರ (ಒಂದು 
ಜಾತಿಯ ಹೆಂಡ), ಸಾರಾಯಗಳು ತುಂಬಿ ಸೂಸುವ ಹೀಪಗಳೂ ಲೆಕ್ಕ- 
ವೀಸೆಂದು ಹೇಳಲಿಕ್ಕೆ ಬಾರದಷ್ಟು ದಂಡಿನೊಂದಿಗೆ ಇದ್ದುವು. ದಂಡಿನ 
« ಸಂಜೋಗೆ (ಸಮವಸ್ತ್ರ)? ಗಳನ್ನು ಎತ್ತಿನ ಮೇಲೆ ಹೇರಿಕೊಂಡು 
ವಾಣಿಜಿಕರ ಮೊತ್ತವೆ' ಹೊರಟಿದ್ದಿತು. ಸೈನ್ಯದ ಪಾಳೆಯ ಬಿಟ್ಟಿಲ್ಲೆಲ್ಲ 
ಕೆಲಸಮಾಡಲು « ಕಾಮಾಟಿ' ರು ಬೇಕಲ್ಲವೆ? ಅಂತಹ ( ಕಾಮಾಟದ 
ಬಿಡುಮಂದಿ? ಕೊಡಲಿ, ಕೈಮಚ್ಚು ಗುದ್ದಲಿ, ಮೊನೆಹಾರೆ, ಕುಡು 
ಗೋಲು, ತಡಿಕೆ, ಮಕ್ಕರಿ ( ದೊಡ್ಡಬುಟ್ಟಿ ) ಇವುಗಳನ್ನೆಲ್ಲ ತೆಗೆದುಕೊಂಡು 
ಹೊರಬಿದ್ದರು. ಇವರಲ್ಲದೆ  ಕೊಟ್ಟಾಣೆಗರು ( ಕುಟ್ಟು-ಬೀಸುವವರು)' 
ಕಮ್ಮಾರರು, ಬಹುಬಗೆಯ ರೊಟ್ಟಿ-ಸಕ್ಕರೆ-ತುಪ್ಪ-ಮೊಟ್ಟೆಗಳನ್ನೆಲ್ಲ 
ಮಾರುವ ಚೇಹಾರಿಗರು ಮೊದಲಾದವರು ಇಟ್ಟಿಣಿಸುತಲಿ ಐದಿದರು. 


4 ಒಡನೀ ಪರಿಯ ಸಮಸ್ತ ಸಂಜೋಗದೆ 
ಪಡೆ ಸಹ ರಣಧೂಳಿ ಖಾನ 
ಬಿಡದೆ ಕರ್ಣಾಟ ರಾಜ್ಯವ ಪೊಕ್ಕು ಧಾಳಿಯ- 
ನಿಡುವ ಸಂಭ್ರಮವನೇವೇಕ್ರೆ pn ( ೧೧-೪೨) 
ಮುಸ್ತಘಾಖಾನನೆಂಬ ಇನ್ನೊಬ್ಬ ಸರದಾರನನ್ನು ಬಾದಶಹನು ಕರ್ಣಾ- 
ಟಕದ ಮೇಲೆ ಕಳುಹಿಕೊಟ್ಟಿನು. ಈ ಖಾನನಂತೂ ತನ್ನ ಒಡೆಯನೆದುರು : 
೬ ಹಲವು ಮಾತೇಕೆಲೆ ಜೀಯ, ನೀಳ್ಯವಕೊಟ್ಟು 
ಕಳುಹೆನ್ನ! ಕರ್ಣಾಟಕವ 
ಸೆಳೆದು ನಿಮ್ಮಯ ವಶವಾಡದೊಡಾಸ್ಕಾ ನ- 
ದೆೊಳಗೆನ್ನನಿರಿಸಬೇಡ,...” 
ಎಂದು ಪ್ರತಿಜ್ಞೆಮಾಡಿ ಹೊರಟವನು. ಇವನು ತುರುಗೆರೆಗೆ ಅರೆಗಾವುದದೆ' 


ಚಾರಣಕನಿ ಗೋನಿಂದನೈದ್ಯ ೧೨೩ 


ಬೀಡನ್ನು ಬಿಟ್ಟನು. ಅವನ ಬೀಡಿನಲ್ಲಿ ಗುಡಿ, ಗೂಡಾರ, ನೀಟಿನ ಸರವತಿಗೆ 
(1೫ ) ಇವು ಪ್ರತಿಯೊಬ್ಬ ಖಾನನಿಗೂ ಇದ್ದುವು. ಕರಿಗಳಶಾಲೆ 
ಯಿದ್ದಿತು; ತುರಗಗಳ ಲಾಯವಿದ್ದಿತು; " ಬಹುವಸ್ತು ಪರಿಶೋಭಿಪ ' 
ಅಂಗಡಿಗೇರಿ ಇದ್ದಿತು. ಭಂಗಿಯ ಹೇರು, ಅಪಿನಿಯ ಮೊಟ್ಟೆ, ಸಾರಾ 
ಯದ ಅಂಗಡಿ, ಸುರೆಯ ತಿತ್ತಿಗಳ ಜಂಗುಳಿ ಇವುಗಳ ಸಾಲಪಸರವು 
ಇದ್ದಿತು. ಡೋಳಿನ ಕುದುರೆಗಳೂ, ಡಮಾನದ ( ದೊಡ್ಡ ನಗಾರಿಗಳು ) 
ಮದಕರಿಗಳೂ, ಟುನುಕು (ಚಿಕ್ಕ ನಗಾರಿ) ಗಳ ಒಂಟೆಗಳೂ ಪಾಳೆಯದ 
ಅಂಗರಕ್ಸೆಯ ರಾವುತರ ಕೂಡ ಸಪ್ಪುಳಮಾಡುತ್ತ ತಿರುಗುತ್ತಿದ್ದುವು, 
ದಂಡಿನ ಎಚ್ಚರಿಕೆಯ ಕಾವಲಿಗೆಂದು « ಹೊಸ ಮನುಷ್ಯರ ಗವಲಿಗೆ 
( ವಾಸನೆಗೆ) ಗಳ್ಳಿಕ್ಕುತ ಮುಸುಕಿ ಮುಂಬರಿವ' ನಾಯಿಗಳು ಶೋಭಿ 
ಸುತ್ತಿದ್ದುವು. 


ಮೇಲೆ ಹೇಳಿದ ಖಾನರಿಬ್ಬರ ಪಾಳೆಯದ ಬಣ್ಣನೆಯನ್ನು ನೋಡಿದರೆ 
ಅಂದಿನ ಕಾಲದ ಮಹಮ್ಮದೀಯರ ಯುದ್ಧಸನ್ನ ದ್ವಸೇನೆಯ ಚಿತ್ರ ಕಣ್ಣೆ ಸೈದುರು 
ಕಟ್ಟಿದಿರದು. ಇನ್ನು ಮಹಮ್ಮದೀಯರ ಸೈನ್ಯ. ನಾಡಿನಲ್ಲಿ ಅಂದು ಹೇಗೆ 
ಹೇಗೆ ಹಾವಳಿ ನಡೆಯಿಸುತ್ತಿದ್ದಿತೆಂಬುದನ್ನು ನೋಡಬೇಕಾದರೆ ನಾವು 
ರಣಧೂಳಿಖಾನನ ಸೈನ್ಯದ ಮೆಃಂಬರಿತವನ್ನು ನೋಡುತ್ತ ಹೋಗಬೇಕು. 


೫ x ಜೀ ಈ 


ಸೀರೆಯವನು ಸೂರೆಮಾಡಿ ಖಾನನು, (ಅಲ್ಲಿಯ) ಆ ಭೂಪನನು 
ಯಮನ ಪಟ್ಟಣಕೆ ಸೇರಿಸಿದನು. ಮುಂದೆ ತನ್ನ ಮಾರುವ ದಳೆ (ಕುದುರೆಯ 
ಸೈನ್ಯ) ಸಹಿತನಾಗಿ, ಕ್ರಮಕ್ರಮವಾಗಿ ದಾಳಿಯಿಡ 
ಕರ್ಣಾಟಕದಲ್ಲಿ ತೊಡಗಿದನು... ಖಾನನ ದಾಳಿಗೆ ತುಮಕೂರ 
ನಡೆಯಿಸಿದ ಹಾವಳಿ ಭೂನಾಧನು ಕಂಗೆಟ್ಟು, ಸಕಲ ರಾಜ್ಯವ ಬಿಟ್ಟು, 
ಆನಲಾರದೆ ( ಎಮರಿಸಲಾರದೆ ) ಗಿರಿದುರ್ಗಕ್ಕೆ ತೆರಳಿ 
ದನು. * ಕೊಡದೆ ಕಾಡಿದ ಹಳ್ಳಿ - ಪಳ್ಳಿ-ಪುರಗಳನು ತುಡುಕಿ, ಲಗ್ಗೆಗೆ ಬಿಟ್ಟು, 
ಯ ಸಕಲ ಒನರ ಕಡಿಖಂಡವ ಮಾಡಿ' ಖಾನನು ಮುಂದಕೆ ಅಡಿಯಿಟ್ಟ. 
ಖಾನನ ಸೈನ್ಯವು ಮುತ್ತಿ ಒಡೆದುಹಾಕಿದ ಪುರ, ಪಳ್ಳಿ, ಅಗ್ರಹಾ:ಗಳ 
ನಿವಾಸಿಗಳಾದ ಜನರೆಲ್ಲ ಕಡುಭೀತಿಯ ತಳೆದು ಆಗ ಹೆಡಗೆಗಳಲ್ಲಿಯೂ 
ಹೇರುಗಳಲ್ಲಿಯೂ  ಅತ್ಕಿ-ಹುಡಿಹಿಟ್ಟುಗಳನು  ತುಂಬಿತುಂಬಿಕೊಂಡು 
ಕೊಡಗಿನ ಕಾಡನ್ನು ಸೇರಿದರು. 


೧8೪ ಕರ್ಣಾಟಕ ಜನಜೀನನ 


* ತಾಯೊಂದೆಸೆ ಮಕ್ಕಳೊಂದೆಸೆ ಕೊಟ್ಟಹ 
ಬೀಯಗರೊಂದಿಸೆಯಾಗಿ, 

ಬಾಯ ಬಿಡುತ ಬಲು ಭೀತಿಯೊಳಗೆ ಹೊಕ್ಕ 
ರಾಯಾಸಗೊಂಡು ಹೆಮ್ಮಲೆಯ! ೫ (೧೧-೪೭) 


ಅಲ್ಲದೆ « ಹಗೆ, ಪೆಟ್ಟಿಗೆ, ಕಣಜಗಳಲ್ಲಿರುವ ರಾಶಿ ರಾಶಿ ಧಾನ್ಯಗಳನ್ನು 
ಬಗೆದು ಭಾವಿಸದೆ ಎಲ್ಲವನ್ನೂ ಸೂರೆಗೊಟ್ಟು, ವಿಗೆ ಬೆಳೆದಿಹ ಪೈರುಗಳ 
ಬಿಟ್ಟು, ಜನವೆಲ್ಲ ಅಂಜಿ ಅಂಜಿ ಜಗುಳಿದರು.' ಅದರಂತೆಯ « ಎತ್ತು, ಕರೆವ- 
ಹಸು, ಎಮ್ಮೆಯ ಹಿಂಡುಗಳು ಇವೆಲ್ಲ ಎತ್ತಲಾದರೂ ಹೋಗಲೆನುತ ಜನ 
ತಲೆಕೆದರಿಕೊಂಡು ( ಗಾಬರಿಯಿಂದ ) ಗುಡ್ಮ-ಬೆಟ್ಟಿಗಳನ್ನು ಹತ್ತಲುತೊಡಗಿ 
ದರು '. ಆಗೆ ಎಲ್ಲರ ಕಾಲಲ್ಲಿಯೂ " ಮೂಡಿದ ದಸಿ, ಮುಳ್ಳು ಗಳು ತಾಕಿ 
ಸೀಳಿದ ಮೈಗಾಯದಿಂದ ಜೋಲಿ ಸುರಿವ ಬಿಸುರಕ್ತೆದಿಂದ ಆ ಜನಜಾಲ 
ದೆಸೆದೆಸೆಗೆ ಐದಿತು ', 


4 ಅದೊ ಬಂದುವು ಕುದುರೆಯ ಒಂಡುನೋಡಿತ್ತ- 
ಲಿದೆ ಬಲುಪೌಜೆಂದೆನುತ, 

ಬೆದರಿ ಓಡುವ ಜನಗಳ ಕಂಡು ಜಗವೆಲ್ಲ 
ಗದಗಾಪುಗೊಂಡುದೇವೇಳ್ವೆ!? (೧೧-೫೧) 


6 ಹೆಂಡಿರುಗಳನು ಬಟ್ಟು ಓಡಿದವರ ಶಿಶುತಂಡನನು ಈಡಾಡಿದನರ, 
ಗಂಡನ ಬಿಟ್ಟು ಬಾಯ್ಬಿ ಡುತೈದಿದ ಹೆಂಗಳ ಅಂಡಲೆ (ದುಃಖ) ಗಳನು? 
ಬಣ್ಣಿಸಿ ಹೇಳಲಿಕ್ಕಾಗದು. ಗೂಳೆಯೆದ್ದ ಜನರಲ್ಲಿಯ ಅನೇಕ ಬಸಿರೆಯರು 
ಗಿಡಗಳ ಬುಡದಲ್ಲಿಯೆ ಹೆತ್ತುಬಿಟ್ಟಿರು; ಆ ಬಾಣಂತಿಯರನ್ನೂ ತುಂಬಿದ 
ಬಸಿರೆಯರನ್ನೂ ಒಡನೆ ಸಾಗಿಸಲಾರದವರು, « ಕಡುಗಲಿ ರಣಧೂಳಿಖಾನನ 
ಅಬ್ಬರಕಂಜಿ' ಅಡವಿಗಳನ್ನು ಸೇರಿದರು ಆಗ ಎಲ್ಲೆಲ್ಲಿಯೂ : 


4 ಕಣ್ಣಿ ನೊಳಗೆ ಖಾನ, ಕನಸಿನೊಳಗೆ ಖಾನ, 
ಬಣ್ಣಿಸೆ ಮನದೊಳು ಖಾನ! 

ತಿಣ್ಣ ನಡೆದ ಖಾನನ ಸುದ್ದಿ ಜಪವಾಗಿ 
ಬಣ್ಣಗೆಟ್ಟುದು ಲೋಕವೆಲ್ಲ! ? (೧೧-೫೪) 


ಮುಂದೆ ಖಾನನು ಹಾಗೆಯೆ ಮುಂಬರಿಯುತ್ತ " ಮೊರಸುರಾಜ್ಯ' 
ವನ್ನು ಮುತ್ತಿ ವಶಪಡಿಸಿಕೊಂಡನು. ಬೆಂಗಳೂರು ಕೋಟಿಯನ್ನು 


ಚಾರಣಕನಿ ಗೋನಿಂದನೈದ್ಯ ೧೨೫ 


ವಶಪಡಿಸಿಕೊಂಡು ಅಲ್ಲಿ ಶಹಾಜಿ (ಶಿವಾಜಿಯ ತಂದೆ) ಯನ್ನು ಬಾದಶಹನ 
ಅಪ್ಪಣೆಯಂತೆ ಅಧಿಪತಿಯನ್ನಾಗಿ ನಿಯಮಿಸಿದನು. ರಾಮಗಿರಿ, ಕುಣಿಗಿಲು 
ಬಲ್ಲಾಳಪುರ, ಕೋಳಾಲ. ಬಿಜ್ಜಾವರ, ಚಿಕಬಳೆಲಾಪುರ, ಹೊಳವನ 
ಹಳ್ಳಿ, ಹೊಸಕೋಟೆ, ಜಾನಲೂರು, ಹೊಸೂರು, ಕಗ್ಗೊಂದಿ, 
ಮಾಸ್ತಿ, ದೇವಂಡಸುರಿ, ಸೂರೆಬಲೆ, ಸಿಡಿಲ್‌ಗಟ್ಟಿ ಇಲ್ಲಿಯ ಪ್ರಭು- 
ಮನ್ನೆಯ - ಅರಸು-ನೃಪರುಗಳೆಲ್ಲ ಸೋತು ಖಾನನಿಗೆ ಶರಣಾಗತರಾದರು. 
ಬಳಿಕ ಖಾನನು ಇವರೆಲ್ಲರಿಗೆ ಅಧಿರಾಜನಾದ ಕಂಠೀರವ ನರಸೆರಾಜನು 
ಇರುವ ಪಟ್ಟಿಣವನ್ನೇ ಮುತ್ತಬೇಕೆಂದು ಆಲೋಚನೆ ಮಾಡಿದನು. 


4 ಎಂದಾಗಳಾಲೋಚಿಸಿ ಖಾನಖಾನರಿ. 
ಗಂದಾಗಳುಡುಗೊರೆಯಿತ್ತು, 
ಮುಂದಣ ಪಯಣವ ನಿರ್ಧರಗೈದಾಗ 
ಬಂದು ಬಿಟ್ಟಿನು ಹೊರಬೀಡ ”! 


ಆಗಿನ ಕಾಲದ ಮಹಮ್ಮದೀಯರು ಕೇವಲ ಧರ್ಮಾಭಿಮಾನದಿಂದ 
ಹಿಂದುಗಳೊಡನೆ ಕಾದುತ್ತಿದ್ದರಾದರೂ, ಹಿಂದುಗಳಲ್ಲಿ ಧರ್ಮಾಭಿಮಾನವು-- 
ಜನಸಾಮನಾನ್ಯರಲ್ಲಿ--ಅಷ್ಕೊ ್ಟ೦ದು ಜಾಗೃತವಾಗಿರಲಿಲ್ಲ 

ಆ ಕಾಲದಲ್ಲಿಯ ವೆಂದು ತೋರುವುದು; ಏಕೆಂದರೆ ಮಹಮ್ಮದೀಯರ 
ಹಿಂದುಗಳ ಸೈನ್ಯದಲ್ಲಿ ಸೇರಿಕೊಂಡು» ಕನ್ನಡಿಗರ ರಾಜ್ಯಗಳಾದ 
ಮನಃಸ್ಥಿತಿ. ವಿಜಯನಗರ, ಮೈಸೂರುಗಳೊಡನೆ ಎದುರಿಸಿ ನಿಂತ 
ಪರಪ್ರಾಂತೀಯ ಹಿಂದುಗಳು ಎಷ್ಟೋ ಜನರು. ಅದ 

ರಂತೆಯೆ ಈಗ ಕೂಡ « ರಣಧೂಳಿಖಾನ' ನ ಸೈನ್ಸದ ಮುಖ್ಯಸ್ಥರಲ್ಲಿ 
ನೇದೋಜಿ, ಶಹಾಜಿ, ಸಖಾಜಿ, ರಾಘವಪಂಡಿತೆ ಮೊದಲಾದ ಮರಾಟಿಗ 
ರಿದ್ದರು, ಸೈನ್ಯದಲ್ಲಿಯೂ 4 ನೆರೆ ಗುಜ್ಜರಾತಿ, ಕನ್ನೋಜಿ, ಖುರೇಸಾನಿ? 
ಮೊದಲಾದ ಜನರಿದ್ದರು. ಸ್ವಾರ್ಥಿಯಾದ ಬಸವಾ ಪಟ್ಟಣದ ಕೆಂಗೇಂದ್ರ 
ಭೂಸತಿಯೂ ತನ್ನ ಜನರೊಂದಿಗೆ ಮಹಮ್ಮದೀಯ ಸೈನ್ಯದಲ್ಲಿ ಕೂಡಿದ್ದನು. 
ಇವರಲ್ಲದೆ ಖಾನನ ಸೈನ್ಯದಲ್ಲಿಯ ಮುಖ್ಯ ಮುಖ್ಯರಾದ ಮಹಮ್ಮದೀಯ 
ರೆಂದರಿ « ಪರಾತಖಾನ್‌, ಕೈರಿತಿಖಾನ್‌, ಬಲನಂತಖಾನ್‌ (?) 
ಮುಸ್ತಫಖಾನ್‌, ಅಬುದುಲ್ಲಾ ಖಾನ", ಯಕಲಾಸಖಾನ*, ಅಂಬರ 
ಖಾನ್‌, ಸಿದ್ದೀರಹೀಮಖಾನ", ಅಂಕುಶಖಾನ್‌, ಸೊಲ್ಲಾಪುರದ 
ಸಿದ್ದೀಮಲ್ಲಿಗೆ ಬಾನ್‌, ಅದ್ಧಮಖಾನ್‌, ಜಿಲಹರಖಾನ್‌, ಮಹಮೂದ 


೧೨೬ ಕರ್ಣಾಟಕ ಜನಜೀವನ 


ಖಾನ್‌, ಗಲೀಖಾನ್‌, ಫತ್ರೇಖಾನ್‌ ಮೊದಲಾದವರು ಇದ್ದರು.* 
ಖಾನನು ತನ್ನ ಸೈನಿಕರನ್ನೂ ಸ್ಫನ್ಯಾಧಿಕಾರಿಗಳನ್ನೂ ಕರೆದು, ಮೈಸೂರಿ 
ನವರ ಮಹತಿಯನ್ನೂ ಯುದ್ಧಪದ್ಯತಿಯನ್ನೂ ಹೀಗೆಂದು ವರ್ಣಿಸಿ ಹೇಳಿ 
ಎಚ್ಚರಿಕೆ ಕೊಟ್ಟಿ ಮ: 


“ ಸುತ್ತಣ ದೊರೆಗಳಂತಲ್ಲ, ಮೈಸೂರವ- 
ಕೆತ್ತಿದ ಬಿರುದಿನ ಭಟರು! 

ಕತ್ತಲೆ ಹಗಲಂತಿಹುದವರಿಗೆ ನೀವು 
ಜತ್ತಾಯತದೆ ತೆರಳಿ,,,,? (೧೧-೧೦೮) 


* ಬಟ್ಟಿಯೊಳಗೆ ಮೈಮರೆದೈದುವರ ಕೈ- 
ಸಟ್ಟುಗ-ಚೂರಿ- ಬಾಕಿನಲಿ 

ಮೆಟ್ಟಿ ಮೂಗರಿದು ಅಡಗುವರಂತೆ ನೀವತಿ 
ಕಚ್ಚಿಚ್ಚರದೊಳ್ಳೆದಿರಿ!..,,'' (೧೧-೧೦೯) 


ಇಲ್ಲಿಯೆ ಎರಡನೆಯ ಪದ್ಮದಲ್ಲಿ ಹೇಳಿದ ಯುದ್ದರೀತಿ ಆಗ " ಕಗ್ಗೊಲೆ 
ಕಾಳಗ” ಎಂಬ ಹೆಸರನ್ನು 'ಪಡೆದಿದ್ದಿ ತು. ಮೈಸೂರಿನ ವೀರರು ಈ 
ಮೈಸೂರವರ ಬಗೆಯ ಯುದ್ಧ ದಲ್ಲಿ ತುಂಬ ಪ್ರವೀಣರೆಂಬುದನ್ನು , 
ಸಗ್ಗೊಳೆಕಾಳೆಗ' ಟ್ಟಾವುತದ ಇನ್ನೊ ಟ್ಟ ಬ್ಬ ಸರದಾರನಾದ ಮುಸ್ತಫಾ 
ಖಾನನು ತನ್ನ ಸೈನಿಕರನ್ನು ಕುರಿತು ಹೀಗೆ ಹೇಳಿದ್ದಾನೆ : 


4 ಕಗ್ಗೊಲೆಗಳ ಕಾಳೆಗದೆ ಮೈಸೂರನ- 
ರಗ್ಗಳೆಯರು ಜಗದೊಳಗೆ ! 

ಬಗ್ಗ ನಿಲ್ಲಿಂದೈದಿ ನಾವು ನಮ್ಮಯ ಗಡಿ- 
ದುರ್ಗದೊತ್ತಲಿ ನಿಲ್ಬೆವೆಂದ'' (೧೯೪೯) 


ಕಗ್ಗೊ ಲೆ ಕಾಳೆಗವೆಂದರೆ (ಕಳ್‌ 4 ಕೊಲೆ ಎ ಕಗ್ಗೊಲೆ) ಒಮ್ಮೆಲೆ 
ಪ್ರಭೆ ತನದಿಂದ "ನುಗ್ಗಿ ಮೇಲೆ ಬಿದ್ದು ಮಾಡುವ ಕೊಲೆಯ ಯುದ್ಧ. ಈ 
ರೀತಿಯನ್ನೇ ಮೇಟಿ ಮಹಾರಾಷ್ಟ್ರ ಯರು ಅನುಸರಿಸಿರಬಹುಡೇ ?.. 


* ಇವೆಲ್ಲ ಖಾನರ ಹೆಸರುಗಳಲ್ಲಿಯ ಎಷ್ಟೋ ಹೆಸರುಗಳು, ಕನ್ನಡಿಗರ ಬಾಯಲ್ಲಿ 
ಅಸಭ್ರ ಂಶಹೊಂದಿವೆಯೆಂದು ತೋರುವುದು. 


ಟಾರಣಕನಿ ಗೋವಿಂದನೈದ್ಯ 6೨೬ 


ಎಂದು ಎನಿಸುವುದು. ಎಕೆಂದರೆ ಅವರದೊಂದು ವೈಶಿಷ್ಟ್ಯವೆಂದು ಹೆಸರಾ 

ರುವ "ಗೆನಿಮಾಕಾವಾ' ಎಂಬ ಯುದ್ಧ ರೀತಿಯು, ಈ ಈ "ಕಗ್ಗೊ A 
ಪ್ರತಿರೂಪವೆ ಆಗಿರುವುದು. ಈ ಗ್ರಂಥ ಶಿವಾಜಿಯ 'ಉಡಯತ್ವಿಂತ 
ಮೊದಲಿನದೆಂಬುದನ್ನು ಯಾರೂ ಮರೆಯಲಾಗದು. 


ತ ಜೇ ಜೇ 8 


ಖಾನನು ದಂಡೆತ್ತಿ ಬರುತ್ತಿರುವ ವಾರ್ತೆಯನ್ನು ಒಡನೆಯೆ ಬೇಹಿನನರು 
( ಗುಪ್ಶಚಾರರು) ಬಂದು ಗೆಡಿಯಮನ್ನೆ ಯರಿಗೆ ಹೇಳಿದರು; ಅವರು 
ದಳನಾಯಿಯೆಡೆಗೆ ಚರರನ್ನು ಅಟ್ಟಿದರು. ಚರರು 
ಮೈಸೂರವರ ಬಂದು ದಳವಾಯಿ ನಂಜೇಂದ್ರನ ಸಂದಿಸಿಕೊಂಡು 
ಮುನ್ನೆಚ್ಚರಿಕೆ. ಖಾನನು ದಂಡೆತ್ತಿ ಬಂದಿರುವುದನ್ನೂ, « ರಾಮಗಿರಿಯ 
ದುರ್ಗದೊತ್ತಿನ ಮುಂದಣ ತೊರೆಯ ದಂಡೆಯಲಿ' ತನ್ನ 
ಅಸಂಖ್ಯ ದಂಡಿನೊಂದಿಗೆ ಬೀಡನ್ನು ಬಿಟ್ಟಿರುವುದನ್ನೂ ಬಿನ್ನವಿಸಿವರು. ಬಳಿಕ 
ದಳವಾಯಿ ನಿರ್ಭೀತಿಯ ಸ್ವರದಲ್ಲಿಯೆ « ಬಂದರೇನಾಯ್ತು, ನೀವು ನಿಮ್ಮಯ 
ದುರ್ಗಗಳನು ಎಚ್ಚರದಿಂದ ಕಾದಿರಿ!' ಎಂದು ಹೇಳಿ ಅವರನ್ನು ಬೀಳ್ಕೊಟ್ಟು » 
ತಾನು ಅರಮನೆಗೆ ನಡೆದ; ಅಲ್ಲಿ ಬಂದು ದಾದಿಯೊಬ್ಬಳನ್ನು ಬರಮಾಡಿ 
ಕೊಂಡು ಅವಳೊಂದಿಗೆ ರಾಜಕಾರ್ಯವಿದೆಯೆಂದು ದೊರೆಗೆ ಹೇಳಿಕಳುಹಿದ. 
ಆಗ: 
« ಮಿರುಪ ರತ್ನದ ಶಾರದಾಮಂಟಿಸದೊಳು 
ವರಹಂಸತೂಳ ತಲ್ಪದಲ್ರಿ, 
ತರುಣಿರನ್ನೆಯರ ವಿದ್ಯಾನಿನೋದದೊಳಿಹ 
ಧರಣೀಶನ ಕಂಡಳವಳು'. 


ಕಂಡು ಮೈಸೂರಿನ ದೊರೆಗಳ ಮಹತಿಯನ್ನು ಕೊಂಡಾಡುತ್ತಲೆ 
ಖಾನನು ದಂಡೆತ್ತಿಬಂದ ವರ್ತಮಾನವನ್ನು ದಾದಿ ದೊರೆಗೆ ಬಿನ್ನವಿಸುವಳು. 
ಆಗ ದೊರೆ « ಓಲಗದ ಅಬಲೆಯರನ್ನೆಲ್ಲ ಜೀಳ್ಯೊ ಟ್ಟು, ಚಿಕ್ಕೂಳಿಗದನರನ್ನು 
ಒಡಗೂಡಿ, ಲೀಲೆಯಿಂದ ರತ್ನ ಡಾಳಿಪ ಗದ. ಬಾಸ ಐದಿದ '. ಅಲ್ಲಿ 
ಹಲವು ಜನ ಮನ್ನೆಯ- ಮಂಡಲಿಕರು ಸೇರಿ ಸಭೆ ನಡೆಯಿತು. ಸಭೆಯಲ್ಲಿ 
ದೊರೆಯು « ಬಂದನೆ ಖಾನ.... ಮುಂದೈದುವುದನರಿಯದೆ ನಮ್ಮನು 
ಕೆಣಕಿದನು ' ಎಂದು ಗರ್ಜಿಸಿ: 


ಎತರ ಕರ್ಣಾಟಕ ಜನಜೇಚನ 


4 ಪಟ್ಟಿಣ ಮೊದಲಾದ ಗಡಿಯ ದುರ್ಗಂಗಳಿ- 
ಗೊಟ್ಟಿಸಿ ಸಂವರಣೆಗಳ 

ಕಟ್ಟಿ ಚ್ಚರೊಳಿರಿಸೆಂದು ನಂಜೇಂದ್ರಗೆ 
ಸೃಷ್ಟೀಶ್ವರ ನೇಮಿಸಿದ. 


೪, ಕನ್ನಡಿಗರ ಸಮರಜೀನನ ಚಿತ್ರ 


ಇತ್ತ ರಣಧೂಳಿಖಾನನು ತನ್ನ ಫೌಜಿನೊಂದಿಗೆ-- ಶ್ರೀರಂಗ ಪಟ್ಟ ಣಕ್ಕೆ 
ಮುತ್ತಿಗೆ ಹಾಕಬೇಕೆಂದು ಬಂದು ಊರ ಉತ್ತರ ದಿಕ್ಕಿನಲ್ಲಿ ಪಾಳೆಯಬಿಟ್ಟಿ ಚ 
ಆಗ ಬಲ್ಲಿ ನೋಡಿದರೂ « ಗುಡಿ-ಗೂಡಾರ, ಹಯ 
ಮಹಮ್ಮದೀಯರ ಶಾಲೆ' ಗಳೂ € ಗಜಗೇಹೆ' ಗಳೂ « ನಾನಾನಾದ್ಯದ 
ಪಾಳೆಯ ಬಲುಘುಲ್ಲಣೆಯೂ' ತುಂಬಿಬಿಟ್ಟಿದ್ದುವು. ಇಡುವ 
ಸೆಟಿಲ, ಮೇಲಕೇಳುವ ಬಾಣ, ಸಿಂಗಾಡಿಯ 
ಅಂಬು ಇವೆಲ್ಲ ನೋಡುವವರಲ್ಲಿ ಹೆದರಿಕೆ ಹುಟ್ಟಿಸುತ್ತಿದ್ದುವು. ನಿಟಿಲಾಕ್ಟನ 
ಕಣ್ಣಿಚ್ಚಿನ ಕಿಡಿಗಳ ಆರ್ಭಟಿಯಂತೆ « ಶತಫ್ಲಿ' ಗಳ ಗುಂಡುಗಳು ಮೇಲಕ್ಕೆ 
ಪುಟಿಯುತ್ತಿದ್ದುವು. ಇಡುವ ತುಬಾಕಿಯ ಗುಂಡುಗಳು ಸಂಜೆಯ 
ತಾರಗೆ ಮೂಡಿ ಭೂಮಿಗೆ ಸಿಡಿದು ಬರುವಂತೆ ತೋರಿದುವು. ಬಿಡುವ 
ಬಾಣಗಳಿಂದ ಆಕಾಶ ಹೆಣಿಕೆಗೊಂಡಂತಾಯಿತು. 


ಅದರಂತೆ « ಊರೊಳಗಿನ ಪಟುಭಟರ ಪೆಟಲಗುಂಡು, ಭೋರನೈತಹ 
ಬಾಣಗಳು ' ಇವು ಹೊರಪಾಳೆಯದ ಮಂದಿಯನೆಲ್ಲ ಗೋರುಗೊಳಿಸಿದುವು. 
ಈ ಸಮಯದಲ್ಲಿ ಕಂಠೀರವ ನರಸರಾಜನು "ತುರುಕರ ಬಲವನ್ನು ' ನೋಡ 
ಲಿಕ್ಕೆಂದು ಬಂದ, ಹೇಗೆಂದರೆ ಃ 


4 ಬಿರುದಿನ ಡೋಳು ಡಮಾಮಿ ನಾನಾವಾದ್ಯ- 
ದುರುಘೋಷಣೆ ಡೆಸೆಜೆಸೆಯ 
ನೆರೆತೀವೈೆ ಮಳರ-ಟಿಕ್ಕೆಯದ ಸಾಲುಗಳಿಂದ 
ಸಿರಿದರನೊಲು ನಡೆತಂದ? 





* ನಂಜರಾಜನು ಮಾಡಿಸಿದ ಕೋಟಿಕೊತ್ತಳಗಳ ಸಂವರಣೆಯ ವಿಷಯನೆಲ್ಲ 
ಇದೇ ಗ್ರಂಥದ « ಕೋಟಿಗಾಳೆಗ' ಎಂಬ ಪ್ರಬಂಧದಲ್ಲಿ ( ಪುಟ ೨೩ ) ಬಂದಿದೆ. 


ಟಾರಣಕನಿ ಗೋಪಿಂಜಿನೈದ್ಯ 6೨೪ 


«4 ಎಡಬಲದೊಳು ಸಿಂಗರದಂಗನೆಯರು 
ಪಿಡಿದು ಚಾಮರವ ಡಾಳಿಸಲು, 

ಕುಡುವಿಲ್ಲ ಸಮರೂಪ ಕಂಠೀರವೇಂದ್ರ ಬಲ್‌. 
ಸಡಗರದೊಳಗೈಶಂದ! '' 


ಆಗ ಆ ದೊರೆಯೊಂದಿಗೆ " ಮುತ್ತಿನ ಸತ್ತಿಗೆ' ಇದ್ದಿತು. « ತಳತಳಿಪ 
ಆಲವಟ್ಟಿಗಳು' ಇದ್ದುವು. « ಬಿಂತಾಮಣಿ' ಎಂಬ ಹೆಸರಿನ ಪಲ್ಲಕ್ಕಿ 
ಯನ್ನೇರಿ ದೊರೆ ಕುಳಿತಿದ್ದನು. « ನೊಸಲ ಕತ್ತುರಿಯ 
ಕಂಠೀರವ ನರಸ- ತಿಲಕದ ಮನ್ನೆ ಯರುಗಳು ' ಎಡಬಲಗಳಲ್ಲಿ ಬರುತ್ತಿ 
ರಾಜನ ದ್ವರು, . « ಚಿನ್ನದ ಹರಡೆ ಬೆಳ್ಳಿಯ ಕಟ್ಟಿನ ನೇಜೆಯ 
ವೈರಿಸೈನ್ಯ ನಿರೀಕ್ಷಣೆ ದವರು ( ಭರ್ಜಿಯ ಸೈನ್ಯ) '_ ಬೆಂಗಾಪಿನವರಾಗಿ 
ಬರುತ್ತಿದ್ದರು. ಸಬಳದ ಆಳುಗಳ ನೆರವಿಯೂ ಜೊತೆಗೆ 
ಬರುತ್ತಿದ್ದಿತು. ಅಲ್ಲದೆ ತೀರ ಹತ್ತಿರ ಎಡಬಲಗಳಲ್ಲಿ « ಉಡೆಯ ಪಟ್ಟಿಯ 
ದಟ್ಟ ಬಿನ್ನ ಜಲ್ಲಿ ( ಬಿಲ್ಲು) ಯ ನೀರರು? ಬರುತ್ತಿದ್ದರು. ಅವರ ಕಿವಿಗಳಲ್ಲಿ 
" ನಾಗರಪಣೆ' ಗಳಿದ್ದುವು; ಕೊರಳಲ್ಲಿ « ಹೊಸಹೊನ್ನ ಸವಡಿದಾರ' 
ಗಳಿದ್ದುವು ; ಹಳದಿಬಣ್ಣದ « ತೋಳಪಾವಡೆ ' ಗಳಿದ್ದುವು; ಹೀಲಿಯ ಬಲ್ಲಿ 
( ನವಿಲುಗರಿಯನ್ನು ಕಟ್ಟಿದ ಬಿಲ್ಲು ) ಗಳಿದ್ದುವು. ಊಳಿಗದವರು ಕರಗ, 
ಕಾಳಾಂಜಿ, ಹಡಪ, ಗಿಂಡಿ, ಚಮರಗಳನ್ನು ಹಿಡಿದುಕೊಂಡು ನಡೆದಿದ್ದರು, 
ಬಿರುದುಗಳನ್ನು ಫನೊಂಡಾಡುವ ಪಾಠಕರೂ ಇದ್ದರು. ಎಲ್ಲರನ್ನೂ ಹೂಡಿ 
ಕೊಂಡ ಕಂಠೀರವ ನರಸರಾಜ (ಬಾಗಿಲ ಸೆಜ್ಜೆಯ (ಹೆಬ್ಬಾಗಿಲ ಗೋಪುರದ)' 
ಮೇಲೆ ರಂಜಿಸಿದ. ಖಾನನ ಸೈನ್ಯವನ್ನೆಲ್ಲ ವಿವರವಿವರವಾಗಿ ನೋಡುತ್ತ 
« ಇವರು ಯಾರು? ಇವರು ಯಾರು1' ಎಂದು ಒಬ್ಬೊಬ್ಬನನ್ನೂ ಕೇಳಿ 
ತಿಳಿದು ಕೊಳ್ಳು ವನು. ದಳಪತಿಯು ಎಲ್ಲ ವಿಷಯವನ್ನೂ ಹೇಳಿ ಕೊನೆಗೆ : 


« ದೇವರ ಪರಿಯಂತೇಕಿವರಿಗೆ ನಿಮ್ಮ 
ಸೇವಕ ನಾನಿರುತಿರಲು? 


ಬಂದು ಹೇಳುವನು. ಅದರಂತೆಯೆ ಹರದಪುರ, ಚೆನ್ನಪಟ್ಟಣ, ಸತ್ಯಾ- 
ಗಾಲ, ಕೋಟಿ, ಚೆನ್ರಾಯಪಟ್ಟಣ, ತುರುಗೆರೆ, ಪಿರಿಯಪಟ್ಟಣ, 
ಮಳವಳ್ಳಿ, ನಾಗಮಂಗಲ, ಮೈಸೂರು ಮೊದಲಾದ ನಾಡುಗಳ ಮನ್ನೆ 
ಯರೂ ಬಂಟನುಡಿಗಳನ್ನಾ ಡುವರು. ಆಗಲೆ ರಣಧೂಳಿಖಾನನಟ್ಟಿ ದ ಚರರು 


ಅಲ್ಲಿಗೆ ಬರುವರು. 
೧೬ವಾತಿಪಿಪಿತಿ: 


6೩6 ಕರ್ಣಾಟಿಕ ಜನೆಜೇವನ 


“ ಬಿಡದೆ ನಿನ್ನೊಳು ಸ್ಥೆ ಸ್ನೇಹನೆರಸಿ ಕಪ್ಪವ ಕೊಂಡು 
ಒಡನೆ ನಿಮ್ಮಯ RE 

ನಡೆವೆವು ದಿಗ್ವಿಜಯಕೆ ಮುಂದೀಗ ನ 
ಮ್ಮೊಡೆಯನಾಡಿದನೀ ಮಾಶ'' 


ಎಂದು ಹೇಳುವರು, ಆಗ ಮುಗುಳುನಗೆ ನಗುತ್ತ ಕಂಠೀರವ ನರಸರಾಜನು 
ಖಾನನ ದೂತರಿಗೆ ಹೀಗೆ ಹೇಳುವನು 


೬ ಕಪ್ಸವ ಕೊಡೆವು; ತಮ್ಮೊಳು ಸ್ನೇಹಕೆ ನಾವು 
ಬಪ್ಪವರಲ್ಲ; ಮುಂದೆಮ್ಮ 

ದರ್ಪವ ನೋಡಲು ಕದನಕೆ ಬರಹೇಳು 

ತಪ್ಪದೆ ತಳತಂತ್ರ ಸಹಿತ!” 


ಇಷ್ಟೆ ಸ ಅಲ್ಲದೆ “ ನಮ್ಮನ್ನೇನು ಸುತ್ತಣ ಬಡದೊರೆಗಳಂತೆ ಮಾಡಿ 
ದನೆ? ಆಯಿತು ಮುತ್ತಿಗೆ ಇಕ್ಕ್ಟಿದ್ದಾನೆ; ಇನ್ನೇನು! ತನ್ನ ಪೌರುಷ ಬತ್ತಿ 
ಹೋಗುವುದನ್ನು ನಿಮ್ಮ ಖಾನ ತಾನೆ ನೋಡುತ್ತಾನೆ; ಹೋಗು!” 
ಎಂದು ಹೇಳಿದ. ಬಳಿಕ ಪದ್ದತಿಯಂತೆ ಖಾನನ ಭಟರಿಗೆ ಉಡುಗೊರೆ 
ಯನ್ನು ಕೊಡಿಸಿ ಕಳುಹಿಸಿ, ಅರಮನೆಗೆ ಮರಳಿ ಬಂದ. ವೈರಿಗಳೆಂದು 
ಗೊತ್ತಾದರೂ ಉಡುಗೊರೆ ಕೊಡುವ ಪದ್ಧತಿಯೆಂತಹದೋ ಅಂದಿನದು ! 


ಕಂಠೀರವ ನರಸರಾಜನ ಕಡೆಗೆ ಅಟ್ಟಿ ದ ದೂತರು ಮರಳಿ ಬಂದು, 
ಖಾನನಿಗೆ ತಾವು ಕಂಡ ಆ ದೊರೆಯ ದೊಡ್ಡಿತೆಯನ್ನು ಬಿನ್ನವಿಸುವರು. 
ಅದನ್ನು ಕೇಳಿದ ಖಾನನು ಕೋಪದಿಂದಲೆ ಅವರೆಲ್ಲರನ್ನು 
ರಣಧೂಳಿಖಾನನ ಬೀಳ್ಕೊಟ್ಟು, ತನ್ನ " ಮಿಸುನಿಯ ಗೊಡಾರಕೆ' ಬರು 
ಮುತ್ತಿಗೆ ವನು. ಬಳಿಕ « ತನ್ನ ಆಪ್ತಖಾನರುಗಳ ಕರೆಸಿ, 
ಆಳೋಚನೆ ಗೈದು, ಪುರವನೊತ್ತರಿಸಿ ಮುತ್ತಿ ಗೆಯಿಳ್ಳಿ 
ಸೆಳೆವುದು ಪಿರಿದಹ ಕಾರ್ಯನಿದು' ಎಂದು ಹೇಳಿದ. ಆಗ ಹೊತ್ತುಮುಳುಗಲು 
4 ಖಾನ-ಖಾನರುಗಳೋಲಗದಲಿ ಸುರುಚಿರ ದೀನಟಗೆಗಳು ಮೆರೆದುವು], 
ಮರುದಿನ ನೋಡುತ್ತಿರುವಾಗ ಯುದ ಸನ್ನದ್ಧ ರಾದ ಮೈಸೂರಿನ 
ದೊರೆಯನ್ನೂ ಸೈನಿಕರನ್ನೂ ಖಾನನು ನೋಡಿದನು. ' ಅದೊಂದು ಪ್ರಳಯ. 
ಹಾಲ ಸವಿರಾಪಿಸಿದಂತಹ ನೋಟಿ ; 


ಚಾರೆಣಕನಿ ಗೋವಿಂದ ವೈದ್ಯ ೧೩೧ 


4 ಕಾಲಾಳು, ಮೇಲಾಳು, ಒಂಟರಿಗಾರರ 
ಜಾಲ, ಬಿರುದಿನ ನಾಯಕರ 
ಸಾಲುಸಾಲೆಸೆದಿಕೆ ಸಂವರ್ಶರುದ್ರಾ- 
ಭೀಳಸಂಚಾಸ್ಯಗಳಂತೆ! ? 


ಆಗ ಖಾನನಿಗೆ ಯಾರೋ ಹೇಳಿದರು : 4 ಇಂತಹ ಭದ್ರವಾದ ಪಟ ಣಕ್ಕೆ 
ದಾಳಿಯಿಡಬೇಕೆಂಬ ಹಟಿವೇಕೆ? ಸುಮ್ಮನೆ ಸಂಧಿ ಮಾಡಿಕೊಂಡರೆ ಆಗಡೆ?' 
ಎಂದು. ಕೇಳಿದ ಖಾನನು ಕೋಪವ ತಾಳಿ ಗರ್ಜಿಸಿದ: «ಕೋಟಿಯನ್ನು 
ಫಿರಂಗಿಯಲಿ ಇಡು! ಅಗಳ ಹೂಳು! ಮೇರುವೆಯ ಎಬ್ಬಿಸು! ತುಡುಕಿ 
ಲಗ್ಗೆ ಯನೇರು! ' ಎಂದು ಮೊದಲಾಗಿ "ವಜೀರರ್ಗೆ? ಅಪ್ಪಣೆ ಮಾಡಿದ. 
ಅದರಂತೆಯೆ ಅವರೆಲ್ಲ ವರ್ತಿಸಿದರು; ಕೋಟಿಗೆ ಲಗ್ಗೆ ಯಿಕ್ಕಿದರು. ಆಗ 
ಗಣನೆಯಿಲ್ಲದೆ ಖಾನರು ಲಗ್ಗೆ ಯಲ್ಲಿ ನೊಂದರು. ಅದನ್ನು ಕಂಡ ಖಾನನು 
ಕೋಪದಿಂದ « ಕಣುಗಿಡಿಗೆದರೆ ಎಣೆಕೆಯಿನ್ಸೇಕೆ? ಪಟ್ಟಣ ಬಂಧಿಸಿ' ಎಂದು 
ಕೂಗಿ ಹೇಳಿದ. ಸೈನಿಕರು ಒಡೆಯನ ಅಪ್ಪಣೆಯಂತೆ ಮುತ್ತಿಗೆ ಹಾಕಲು, 
ಮೈಸೂರಿನ ದೊರೆಯು ತನ್ನ ದಳವಾಯಿ ನಂಜೇಂದ ನನ್ನು ಕರೆಯಿಸಿ 
ನಿರೂಪಿಸಿದ : 


“4 ಇಳೆಯ ಮನ್ನೆಯರ ಮಾರ್ಜಲವ 
ತಳುವದೆ ಬರಸಿ, ಮಾರ್ಗವ ಕಟ್ಟ ತುರುಕರ 
ಗಳಿಲನೆ ಮೂಗರಿಸೆಂದ?, 


" ಮೂಗರಿಸು ' ಎಂದರೆ ಮೂಗುಕೊಯ್ಸು ಎಂದು. ಕಗ್ಗೊಲೆಯ 
ಕಾಳೆಗದಂತೆಯೆ ವೈರಿಸೈನ್ಯದ ಮೂಗುಕೊಯಿದು ಬಿಡುವುದೂ ಒಂದು 
ಮೂಗರಿಯುವ ಮೊಸೂರವರ ಯುದ್ಧದ ವೈತಿಷ್ಟ್ಯವೆಂದು. ಕಾಣು 
ಯುದ್ಧದ ಮಾದರಿ ವುದು. ಒಡೆಯನ ಅಪ್ಪಣೆಯಂತೆಯೆ ದಳವಾಯಿ 
ಃ ತಳುವದೆ ಮಾರ್ಬಲ ಸಹಿತ ಗಡಿಯ ಮನ್ನೆಯರ ಕರೆಯಿಸಿ ಕಾರ್ಯದ 
ಅಳನಿಯ ಹೇಳಿದ. ದಳವಾಯಿಯ ಅಪ್ಪಣೆಯಾಗುವುದೇ ತಡ: 


6 ಅರಕೆಕೆಯೊಳು ಬೀಡ ಬಿಟ್ಟಿರ್ದ ಶುರುಕರ. 
ನಿರುಳು ಕಗ್ಗೊಲೆಯೊಳು ಬಿದ್ದು, 

ಎರಡು ಸಾಸಿರ ಮೂಗರಿದು ತಂಡಾಕ್ಸಣ 
ಸಿರಿದು ಸಾಹೆಸನ ಮಾಡಿದರು, 


೧೩3 ಕರ್ಣಾಟಕ ಜನಜೀನನ 


ಚೆನ್ನ ಪಟ್ಟ ಗಣ, ಮದ್ದೂರು , ಯಾದವಾದ್ರಿ, ನಾಗಮಂಗಲ, ಜೆನರಾಯ 
ಪಟ್ಟಿಣ, ಕಿಕ್ಕೇರಿ, ಬೂಕನಕೆರೆ, ಮೈಸೂರು ಮೊದಲಾದ ಊರುಗಳ ಪಟು- 
ಭಟಕೋಟಿಯೆಲ್ಲ, ಬೇರೆ ಬೇರೆಯಾಗಿ ಮೇಲೆ ಬಿದ್ದು,೧೨೦೦೦ ಜನ ತುರುಕರ 
ಮೂಗುಗಳನ್ನು ಕೊಯಿದರು. ಆ « ಮೂಕೊರೆಯರು' ಎಲ್ಲರೂ 
ವಿಜಯಪುರಕ್ಕೆ ಓಡಿಹೋಗಿ ವ್ಯಸನದಿಂದ « ಪಾತ್ಸ್ಯಾನಿನಡಿಯೊಳು ನಿಂತು 
ಅಡ್ಡಬಿದ್ದರು', ಪಾತ್ಸಾ ಕ್ರಿವು ಅವರನ್ನು ನೋಡಿ ವಿಸ್ಮಿತನಾಗಿ, ಅವರಿಗೆಲ್ಲ 
" ಕೂಡುಂಬಳಿ (ಪೆನ್‌ಶನ್‌)' ಇತ್ತು ತನ್ನ ಪಟ್ಟಣದ ಒಂದು ಕೊನೆಯ 
ಭಾಗದಲ್ಲಿ ಮೂಕೊರೆಯರಿಗಾಗಿಯೆ ಒಂದು ಪ್ರತ್ಯೇಕ ಬೀದಿಯನ್ನು ಮಾಡಿ 
ಸಿದನಂತೆ.. ದೇಶದೇಶಗಳ ಜನರು ಅವರನ್ನು ನೋಡಲಿಕ್ಕೆಂದು ಬಂದು, 
ಆಶ್ಚರ್ಯದಿಂದ ಬೆರಳು ಕಚ್ಚಿ ತಮ್ಮೊಳಗೆಯೆ ಹೀಗೆ ಮಾತನಾಡಿಕೊಳ್ಳುತ್ತ 
ಲಿದ್ದರಂತೆ : 


4« ಹಿಂದಣ ಯುಗದಲಿ ದಶಮುಖನನುಜೆಯ 
ಕುಂದದೆ ಕನಿಮೂಗನರಿದ 

ಇಂದೀವರಾಕ್ಷನಿಂ ನೆಗ್ಗಳೆವಹ ಶೌರ್ಯ 
ಹೊಂದಿತು ಮೈಸೂರ ನೃಪಗೆ! ? 


ಏಕೆಂದರೆ 
6 ಆತನೊಬ್ಬ ಸುರೆಯ ಮೂಗ ಖಂಡಿಸಿದ; ಮ. 
ಕ್ರೀತ ಹನ್ನೆರಡು ಸಾಸಿರದ 
ಖ್ಯಾತಿಯ ನರರಕ್ಕಸರ ಮೂಗರಿದನೀ 
ಭೂತಳೇಶಸಿಗೆಣೆಯಾರು ?? 


ನೋಡಿದವರೆಲ್ಲರಿಗೂ ಕನ್ನಡ ದೊರೆಯ ಕಾರ್ಯಕ್ಕಾಗಿ ತುಂಬ ಸಂತೋಷ. 

ಈ ವಾರ್ತೆ ದಿಲ್ಲಿಯ « ಕೂರ್ಮಪಾತ್ಸ್ಯಾ' ವಿಗೂ ಆತನ « ಹೇಜೀಬರ' 
ಮುಖಾಂತರ ಗೊತ್ತಾಯಿತು. ಆಗವನು ಮೂಗಿನ ಮೇಲೆ ಬೆರಳಿಟ್ಟು 
ಅಚ್ಚರಿವಟ್ಟು ತಲೆಯ ತೂಗಿದ; ಮೈಸೂರ ಭೂಗಧಿಪತಿಯ ಪೊಗಳಿದ' 
ಹೇಗೆಂದರೆ : 

6 ಧರೆಯೊಳು ರಾಮರಾಜಗೆ ನೆರೆ ಮಣಿಯದ 

ತುರುಕರ ಭಂಗಳೆ ತಂದ 

ದುರಗಲಿ ಕಂಠೀರವರಾಜ ಲೋಕಕೆ 

ನರನಾರಾಯಣನೆಂದ? 


ಚಾರಣಕನಿ ಗೋನಿಂದವೈದ್ಯ ೧೩೩ 


ಇಲ್ಲಿಯ «ರಾಮರಾಜ ಯಾರೆಂಬುದನ್ನು ಬೇರೆಯಾಗಿ ಹೇಳುವ 
ಕಾರಣವೇನೂ ಇಲ್ಲವಷ್ಟೆ? ರಕ್ಕಸತಂಗಡಿಯ ಯುದ್ಧದಲ್ಲಿ ಮಹಮ್ಮದೀ 
ಯರಿಗೆ ಸೋತು ರಡ ಎಡದ ರಾಮರಾಜಸೇ ಇವನು. 


ಜ್ಯ ಜೇ ಜಿ py 
ತನ್ನ ಸೋಲಿನ ಸುದ್ದಿ ದಿಲ್ಲಿಯ ಬಾದಶಹನಿಗೆ ತಿಳಿದುದನ್ನು ಕೇಳಿದ 
ವಿಜಯಪುರದ ಬಾದಶಹನು « ಪಟ್ಟಿಣವ ಸೆಳೆಯ ಹೇಳೆಂದು ' ದೂತರನ್ನು 
ಅಟ್ಟಿದ ; ಅವರು ಬಾದಶಹನ ಕೋಪದ ವಿಷಯವನ್ನು ಹೇಳಲು ಖಾನನೂ 
ಕನಲಿದನು; ಆಗ 


6 ಕುಡಿಮಾಸೆ ಕುಣಿದುವು; ತಾಮ್ರಾ ಕ್ಷಿಯೊಳಂ- 
ದೊಡನೆ ಕಿಡಿಗಳುದುರಿದುವು. 

ಕಡಿದು ಮುಂಗೈಯ ಕೋಪಾಟೋಪದಲಿ ಖಳ 
ಜಡಿದು ಖಂಡೆಯವ ಚಿಮ್ಮಿದನು”, 


ಮುಂದೆ ಹೊತ್ತುಮುಳುಗಿ ಕತ್ತಲಾಯಿತು. ಖಾನನು ತನ್ನ «ತುರುಕ 
ವಜೀರ-ಖಾನರನು ಕರೆಯಿಸಿ' ಕೋಟೆಗೆ ಲಗ್ಗೆ ಯಿಕ್ಕಲೆ ಬೇಕೆಂದು ಆದೇಶ 
ಮಾಡಿದನು. ಕೋಟಿಗಾಳೆಗಕ್ಕೆ ಆರಂಭವಾಯಿತು.* 


೫. ಕಗ್ಗೊಲೆಯ ಕಾಳೆಗದ ಕಥೆ 


ಕೋಟಿಯ ಲಗ್ಗೆಯಲ್ಲಿ ಮಹಮ್ಮದೀಯರಿಗೆ ಸಂಪೂರ್ಣವಾಗಿ ಸೋಲು 
ಉಂಟಾಯಿತು. ಆಗ «ಲಗ್ಗೆಗೇರಿದ ಖಾನಖಾನರು ದೆಸೆದೆಸೆಗೆ ಮುರಿದೋಡಿ' 
ಶ್ರೀರಂಗಪಟ್ಟಣದಿಂದ ಅರ್ಧಗಾವುದದ ಮೇಲೆ ಬೀಡನು 

ಕೋಟಿಗಾಳೆಗದಲ್ಲಿ ಬಿಟ್ಟಿರು. ತಮ್ಮ ಬೀಡಿನ ಸುತ್ತಲೂ ಸತ್ತುಸತ್ತು, 
ಮಹನ್ಮುದೀಯ- ಬಿದ್ದ ಹೆಣಗಳನ್ನು ಎತ್ತಿಹಾಕಬೇಕೆಂಬ ಅರಿವು-ಅಳವು 
ರಿಗೆ ಸೋಲು. ಗಳು ಕೂಡ ಮಹಮ್ಮದೀಯರ ದಣಿದ ಸೈನ್ಯದಲ್ಲಿ 
ಉಳಿದಿರಲಿಲ್ಲ, ಅಂದಿನ ರಾತ್ರಿ ಕಳೆದು, ಬೆಳಗುಜಾವದ 

ಕತ್ತಲೆ ಭೂಮಿಯನ್ನು ಬಾಸಣಿಸಿರಲು» ವೈರಿಗಳ ಸೈನ್ಯವು ಮೌನವಾಗಿ 





* ಈ ನಿಷಯ ಇದೇ ಗ್ರಂಥದ « ಕೋಟಿಗಾಳೆಗ' ಎಂಬ ಪ್ರಬಂಧದಲ್ಲಿ ( ಪುಟ 
೪೪ ರಿಂದ ೫0 ರ ವರೆಗೆ) ವಿಶದವಾಗಿ ನರ್ಣಿತವಾಗಿದೆ, 


4೪ ಕರ್ಣಾಟಕ ಜನಜೀವನ 


ಬಿದ್ದುಕೊಂಡಿದ್ದಿತು. ಆಗ ಕಂಠೀರವ ನರಸರಾಜನು " ಬೇಹಿನ ಚರರುಗಳ 


ತುರುಕರ ಪಾಳೆಯಕೆ ' ಕಳುಹಿ, ಅವರ ಸಿ ತಿಗತಿಗಳನ್ನು ತಿಳಿದುಕೊಂಡನು. 
ಹೋಗಿಬಂದ ಚರರು « ಇಂದೀಗ ತುರುಕರನು Me ವೇಳಿ' 
ಎಂದು ದಳಪತಿಗೆ ಬಿನ್ನವಿಸಿದರು. ಏಕೆಂದರೆ ತುರುಕರ ಸೈನ್ಯವನ್ನು ಚೆನ್ನಾಗಿ 

ಅವರು ನೋಡಿದ್ದರು : ಅವರಲ್ಲಿಯ ಕೆಲವರು ತುಂಬ ಗಾಯವಡೆದಿದ್ದರು. 
ಇನ್ನು ಕೆಲವರು ಸತ್ತವರಿಗಾಗಿಯೂ ಗಾಯಗೊಂಡವರಿಗಾಗಿಯೂ 
ಮರುಗುತ್ತ ಮುಂಗಾಣದೆ ಕುಳಿತಿದ್ದರು. ಮತ್ತೆ ಕೆಲವರು « ಸುರೆಯ 
ಸೊಕ್ಸೇರಿ ' ಮೈಮರೆತು ಹೋಗಿದ್ದರು. ಬಹಳ ಜನರು « ಬೆಳಗುಜಾವದ 
ಬಲುನಿದ್ರೆಗೆ' ಮನವಿತ್ತಿದ್ದರು. ಈ ವರ್ತಮಾನವನ್ನು ಕೇಳಿದ ದಳಪತಿಯು 
ನಂಸರಾಜನ ಬಳಿಗೆ ಬಂದು : ಇದೇ ವೇಳೆ ಜೀಯ! ಕಗ್ಗೊಲೆಯ ಕಾಳಿಗ 
ದಲ್ಲಿ ಮದಮುಖಖಾನನ ಬಲವ ಸದೆದು ಎನಿ ಸಬೇಕು ' ಎಂದು ಬಿನ್ನವಿಸಿ 
ಕೊಂಡ. ದೊರೆಯೂ ಒಪ್ಪಿ ಎಲ್ಲ ಸೈನ್ಯವನ್ನು ಸನ್ನಾಹಗೊಳಿಸೆಂದು ದಳಪತಿಗೆ 
ಹೇಳಿ, ತಾನೂ ತನ್ನ « ಸಂಜೋಗ? ಕ್ಕೆ ತೊಡಗಿದ. 


ಅಂದಿನ ಕಾಲದ ದೊರೆಗಳು ಯುದ್ಧ ಕ್ಕೆ ಹೊರಡುವಾಗ ವೇಷಭೂಷಣ 
ಗಳನ್ನು ಹೇಗೆ ಹೇಗೆ ಮಾಡಿಕೊಳ್ಳುತ್ತಿ ಫಡ ರೆಂಬುದನು ಸ 4 ಕಗ್ಗೊಲೆಯ 
ಕಾಳೆಗಳೆ ' ಹೊರಟಿ ಕಂಠೀರವ ನರಸ ರಾಜನ ಸಿದ್ದತೆ 

ಕನ್ನಡ ದೊರೆಯ ಯಿಂದ ತಿಳಿದುಕೊಳ್ಳಬಹುದಾಗಿದೆ. ಅವನು (ಮುತ್ತಿನ 
ಯುದ್ಧಸಿದ್ಧತೆ ದಗಲೆ, ವಜ್ರದ ಜೋಡು? ಮೈಗೆ ಏರಿಸಿದ ; ತಲೆಗೆ 
"ಸೀಸಕ' ವನ್ನು ಇರಿಸಿಕೊಂಡ; ಕೊರಳೊಳಗೆ 

" ಪುಸ್ತಂಗೆ' ಧರಿಸಿದ, ಕಾಲಿಗೆ ಬಿರುದಿನ ತೊಡರ ( ಸರಪಣಿ) ನ್ನು 
ತೊಡಕಿಸಿಕೊಂಡ,. ಉಟು ದು 4 ಮಿಸುನಿಯ ದಟ್ಟಿ '; ನಡುವಿನಲ್ಲಿ 
" ರತ್ನದ (ಹಿಡಿಕೆಯ) ಬಾಕು?; ಕೈಯಲ್ಲಿ ಒರೆಯನುಗಿದ ಖಡ್ಗ. 
ಆತನ ಕುದುರೆಗಳು « ಬಿರುದಿನ ಪೊಂಜಾವಡೆ ' ಗಳಿಂದಲೂ, « ಸೆಡಕಿನ 
ವಲ್ಲಿ' ಗಳಿಂದಲೂ, ಕೊರಳೊಳಗಿನ « ಮುತ್ತಿನ ಜೂಳೆಯ' ಗಳಿಂದಲೂ 
ಬೇರೆ ರತ್ನಭೂಷಣಗಳಿಂದಲೂ ಅಲಂಕೃತವಾಗಿ ಖುರವೆತ್ತಿ ಕುಣಿಯುತ್ತಿ 
ದ್ಲುವು. ಅವುಗಳಲ್ಲಿಯದೊಂದು « ರಾಜತೇಜಿ 'ಯನಡರಿ « ಖಂಡೆಯವ 
ಚಿಮ್ಮಿಸುತ ಕಡು ತವಕದಿ ಕಂಠೀರವರಾಜೇಂದ್ರ ಧುರಮಂಡಲಕೆ ನಡೆದ, 
ನಂಜರಾಜ, ಲಿಂಗರಾಜರು ದಳಪತಿಗಳಾಗಿರುವ ಎರಡು ಫೌಜುಗಳನ್ನು 
ತನ್ನ ಎಡಬಲದಲ್ಲಿ ಅಳವಡಿಸಿಕೊಂಡಿದ್ದ. ಮುಂದೆ « ಇದೆ ಬಂದೆವು ಕಗ್ಗೊ 
ಳೆಗೆ; ಎಚ್ಚರಿನೊಳಗೆ ಇದಿರಾಗಿ' ಎಂದು ಮೊದಲೆ ದೂತರನ್ನಟ್ಟಿ ಎಚ್ಚರಿಕೆ 


ಟಾರಣಕವಿ ಗೋಪಿಂದನ್ಮೆ ದ್ಯ ೧೩೪ 


ಕೊಟ್ಟು ಹೇಳಿ ಕಳುಹಿದ; ಕೂಡಲೆ ಮನ್ನೆ ಯರೆಲ್ಲ ಯುದ್ಧ ಕ್ಕೆ ಹೊರಟರು, 
ಇ | ಕಹಳೆ, ರಾಯಭೇರಿ, NA ಬಎರಬುಳಿ ಮೊದಲಾದ ರಣ- 
ವಾದ್ಯಗಳು ಅಬ್ಬ ರಿಸತೊಡಗಿದುವು ; ಇದರ ಜೊತೆಯಲ್ಲಿಯೆ ಸೈನಿಕರ 
ಕೋಲಾಹಲ. 


6 ಇರಿ, ಕಡಿ, ತರಿ, ಅರಿ, ಇಂದು ನೈರಿಗಳನೆಂ- 
ದುರುಬೆ ಚೌದೆಸೆಯೊಳಗಂದು 

ದುರಗಲಿ ಕಂಠೀರವೇಂದ್ರ ನಿಟ್ಟಿಸೆ ಭಟ- 
ರುರುಜಿ ಮುತ್ತಿ ದರರಿಗಳನು! 


ಆಗ ಖಾನನ ಸೈನ್ಯದಲ್ಲಿಯೂ ಚೈತನ್ಯವು ತಲೆದೋರಿತು. ಅವರೂ 
ಸಮರವನ್ನೆದುರಿಸಿ ನಿಂತರು, ಅಲ್ಲದೆ " ನಮ್ಮೆ ಬಲ ಪುರದ ಲಗ್ಗೆಯಲ್ಲಿ 
ನೊಂದಿದೆಯೆಂದು ಉಃ ನಿಂದ ನಮ್ಮ ಮೇಲೆ ಬಂದು 
ಕಗ್ಗೊಲೆ ಕಾಳೆಗಳ್ಕೆ ಬಿದ್ದಿರಾ? ಇದು ನೋಡಿ, ನಮ್ಮ ತಲೆ ಹೋದರೂ 
ಪ್ರಾರಂಭ ಬರಿಯೆ ಅಟಿ ಕೈಯಿಂದ ಯುದ್ಧಮಾಡುವ ವೀರ ತುರುಕರು 
ನಾವು! ' ಎಂದು ಪೌರುಷದ ಮಾತುಗಳನ್ನಾ ಡತೊಡಗಿ 

ದರು, ಆಗ ಕನ್ನಡ ಬಂಟರು ಅವರಿಗೆಂದುದು ಹೀಗೆ : 


«« ಗಾಯಗಾಣಿಸೆ ಹಲ್ಲುಕಿರಿದು ಸಲಾಮೆಂದು 
ಬಾಯಬಿಡುವ ಹಂದೆಗಳಿರ! 
ದಾಯದ ಪಂಥನವೆ ನಿಮಗೆ?,,, ? 


66 ಮಂಡಲೇಶ್ವರ ನರಸೇಂದ್ರನ ಪಟ್ಟಿದ 
ಶುಂಡಾಲಗಳ ಕೈಯ ಗುಣದ 
ದಂಡಿಯ ನೋಡಿ! |...” 


ಈ ಬಗೆಯ ಬಿಂಕದ ಮಾತುಗಳಿಂದ ಮೈಸೂರ ವೀರರ ದಂಡು 
ತುರುಕರನ್ನು ಮುತ್ತಿ ವಿಷಮಯುದ ಕ್ಕೆ ತೊಡಗಿತು. ವಿವಿಧಾಯುಧಗಳ 
ಕಾಳೆಗೆ! ಭಲ್ಲೆ ಹದಿಂದ ಇರಿದು ಅಶ್ವ ದ ಗಡಣವ ಬೀಳಗೆಡಹಿದರು; ಖಡ್ಗ 
ದಿಂದ ರಾವುತರ ಹೊರಳ ಕೆಡಿದಿಟ್ಟ ರು. ಸುರಗಿಯ ಸುಭಟಿರು ಸೂಟಿಯಿಂದ 
ಐತಂದು, ತುರುಕರ ಉರವ ಇಬ್ಬ ಸಪರ ರಕ್ತವ ಭೂತತೆ ಜೆಲ್ಲಿದರು. 
ಚಿನ್ನದ ಹರಡೆಯ ಇಟ್ಟಿಗಳ 'ಗದವರು ಖಾನವಜೀರರ ಬಲವನು 


44೬ ಕರ್ನಾಟಿಕ ಜನಜೇವನ 


ಬೆನ್ನಟ್ಟಿ ಬೀಳಲಿರಿದರು. ಹರಿಗೆ (ಢಾಲು) ಯ, ಗದೆಯ, ನೇಜೆಯದ 
ಒಂಟಿರಿಗಾರರು ಉರವಣಿಸುವ ತುರುಕರನು ಇರಿದು, ಮೂಗನರಿದು; 
ಸರಗಟ್ಟಿ ತಂದು ಸೈನ್ಯದಲ್ಲಿ ಮೆರಸಿದರು. ಬೆಳ್ಳಿ ಯ ಶಟ್ಟಿ ನ ಬಿಲ್ಲಿನ ವೀರರು, 
ಬಲ್ಲಿದ RE ಎಚ್ಚು ಗಾಯಗಳನು ಆ "ತಲಣಗೊಳಿಸಿದರು. 
ಈ ಕಲಿಗಳು ಕರೆವ ಬಾಣದ ವಿ, ಪ್ರಳಯಾಗ್ನಿಯಂತೆ ಖಳರ ಬಲವನ್ನು 
ಒಳಹೊಕ್ಕಿತು. ಪಟುಭಟರು ಇಡುವ ತುಪಾಕಿಯ ಗುಂಡುಗಳು ಹಾ 
ಕಂಗೆಡಿಸಿದುವು. ಸಿಂಗಾಡಿಯಂಬು ರಿಪುಗಳ ತಲೆಯನ್ನು ಸ್ಪರ್ಗಕ್ಕೆ ಸಿಡಿದಾಡಿ 
ನಿದುವು. ಅಲ್ಲದೆ ಮೈಸೂರಿನ ಮಹಾವೀರರು ಕೈಯಿಟ್ನಿ ಗಳಿಂದ ಇಟಿ ರು; 
ಜವದಾಡೆಯಿಂದ ಮೆಟ್ಟಿ ), ಇರಿದರು; ಕೈಯಲ್ಲಿಯ 4 ಹರಿಗೆ' ಗಳನ್ನು 
ಖಂಡಿಸಿದರು. ಬೆನ್ನಬಳಿಯ «ತರಕಸ ( ಬತ್ತಳಿಕೆ )' ಗಳನ್ನು ಪುಡಿಮಾಡಿ 
ದರು. ಸಿರದ ಮುಂಡಾಸವ ಸೀಳ್ದಿಕ್ಕಿದರು. ದಗಲೆ (ಅಂಗಿ) ಯ 
ಪರಿಪಾಟಿ ಮಾಡಿದರು. 


ಆಗ ಮಹಮ್ಮದೀಯರ ಸೈನ್ಯದಲ್ಲಿ " ಖಂಡೆಯದ ಪೆಟ್ಟಿಲಿ ಸಾಯದವ 
ರಿಲ್ಲ ; ಬಾಕಿನಲಿ ಗಾಯವಡೆಯದವರಿಲ್ಲ'! ಯಾರನ್ನು ನೋಡಿದರೂ 
ಸೋತುಹೋದ «ಸುರಟಿಯ ಕತ್ತಿ' ಗಳ ಹುಯ್ಲ ಧಾರೆಗೆ ಇತ್ಕಡಿ 
ಸೈನ್ಯದ ಚಿತ್ರ ಯಾದವರು'! ಮತ್ತೆ ಯಾರನ್ನು ನೋಡಿದರೂ 
ನೇಜೆಯದ ಗಾಯದೆ ನೊಂದ ಮಾರಣದವರು'! 


4 ಉರುಳುವ ನರಳುವ ತೆರಳುವ ಹೊರಳುವ 
ಬೆರಳ ಕಚ್ಚುವ ಬೇಡಿಕೊಳ್ಳ 

ಕರುಳು. ಕಾಳಿಜಗಳು ಸುರಿವ ಖಾನರುಗಳ 
ನೆರನಿಯೊಪ್ಪಿತು ರಣಡೊಳಗೆ! 


ಆಗ ವಂದಿಗಳು " ಭಲರೆ ಭಾಪುರಿ ಕಲಿಕಂಠೀರನೇಂದ್ರನ ಸಲೆ 
ಪಟ್ಟಿದಾನೆಗಳೆ!? ಎನುತ ಕೈವಾರಿಸಿದರು (5೨19554): 


ಸೋತು ಹೋದ ತುರುಕರ ಸೈನ್ಯದ ವಾಸ್ತವಚಿತ್ರವನ್ನು ಕವಿ ತುಂಬ 
ರಸವಾಗಿ ತೆಗೆದಿದ್ದಾನೆ. ಓದಿದವರಾರೂ 4 ಅಯ್ಯೋ !' We ಕಳವಳದ 
ಉದ್ಗಾರ ತೆಗೆಯಬೇಕು. 


ಚಾರಣಕನಿ ಗೋವಿಂದನೈದ್ಮ ೧೩೭ 


«« ತೊರೆಯುತ, ಮೊರೆಯುತ, ಸುರಿಯುತ ರಕ್ತವ 
ಕರಚರಣಗಳಾಡಿಸುತ, 
ಅರಿನೆಣಗಳು ರೆಕ್ಕವಿಲ್ಲದೆ ನೋಟಕ್ಕೆ 
ಚ್ಚರಿಯ ಪುಟ್ಟಿಸುತೊಪ್ಪಿದುವು!” 

ಜೇ * ಜೇ 
4« ಅರೆಗಚ್ಚಿ ದ ನಾಲಗೆ, ಕಡೆವಾಯೊಳು 
ಸುರಿಜೊಲ್ಲು, ಬಿಟ್ಟ ಕಣ್ಣುಗಳ 


ನೆರೆಕೆತ್ತುವಂಗುಳ, ಜೀವ ಬಿಡುವ ಹೆಣ 
ಧರಣಿಯೊಳ್‌ ಮೆರೆದುವದ್ಭುತದೆ!” 

ಚೀ ಜೆ 3 
«« ಒಡೆದ ತಲೆಗಳಿಂದ, ಕಡಿದ ಕಾಲುಗಳಿಂದ, 
ಬಿಡದೆ ತುಂಡಾದ ಕೈಯಿಂದ, 
ಸಿಡಿದ ತೊಡೆಗಳಿಂದ, ನಿಡಿಗರುಳುಗಳಿಂದ 
ಜಡಿದುದು ರಣಭೂಮಿಯಾಗ !? 


ರಣಭೂಮಿಯಲ್ಲಿ ಎಲ್ಲಿ ನೋಡಿದರೂ ಕಡಿದ ಹರಿಗೆ, ಸೀಳಾದ 
ಸಿಂಗಾಡಿಗಳು, ಉಡಿದ ಹಕ್ಕರಿಕೆ (ಕುದುರೆಯ ಜೀನು)-ಕೆಂಚೆ (ಆನೆಯ 
ಸನ್ನಣ) ಗಳು, ಹರಿದುಹೋದ ದಟ್ಟಿದಗಲೆ-ಜೋಡುಗಳು ಕಾಣುತ್ತಿ 
ದ್ಹುವು. ಮುರಿದ ಸತ್ತಿಗೆಗಳೂ ಹರಿದ ಭಿಕ್ಕೆಯಗಳೂ, ಜೀವತೊರೆದ 
ಕರಿ-ತುರಗಗಳ ಸಾಲಿಕ್ಕಿದ ಮೆದೆಯೂ ರಣಭೂಮಿಯನ್ನು ತುಂಬಿದ್ದುವು. ಎಲ್ಲಿ 
ನೋಡಿದರೂ ಖಂಡಿಸಿದ ಭಲ್ಲೆಯ-ನೇಜೆಯಗಳಿದ್ದುವು; ಎತ್ತ ನೋಡಿದತ್ತ 
ತುಂಡಾದ ಖಡುಗ-ಕುಂತೆಗಳು ಬಿದ್ದಿದ್ದುವು. ನಿಂಶಲ್ಲಿಯೆ ದಿಂಡುದರಿದು 
ಕೆಡಹಿದ ಸಾಲಕೊಲ್ಲಾರಬಂಡಿಗಳು ನಡೆಗೆಟ್ಟು ಶೆ ಹೋಗಿದ್ದುವು. ರಣ- 
ವಾದ್ಯಗಳಾದ ಸಸಿರಿ, ಬುರುಗು, ಡೋಳು, ಕೊಂಬಿನ ಕಾಳೆ ಇವೆಲ್ಲ 
ಸೀಳಿ ಬಿಟ್ಟಿದ್ದುವು. ಒಡೆದು ಹೋದ ಡಮಾಮಿಂಗಳದೊಂದು ರಾಶಿಯೆ 
ಬಿದ್ದುಕೊಂಡಿದ್ದಿತು. 


ಗುಂಪುಗುಂಪಾಗಿ ಬಂದ ಬಲಿಭುಕ್ಕು (ಕಾಗೆ) ಗಳು « ಹೊಸ 

ಹೊಸ ಹೆಣದ ಆಲಿ ( ಕಣ್ಣು) ಗಳನು ಚಂಚು ಪುಟದಿಂದ ಮಿಸುಕಿ ( ಎತ್ತಿ 

ಎತ್ತಿ) ಕುಟುಕುಗೊಳುತ್ತಿದ್ದುವು. ಗೂಗೆಗಳು ಜೋತಾಡುವ ಕೆಂಗರುಳು- 
೧೪-೨೨೨೨ 


೧೩೪ ಕರ್ಣಾಟಕ ಜನಜೀವನ 


ಗಳನ್ನು ಕೊಕ್ಕಿನಿಂದ ಕಚ್ಚಿ ಎಳೆದಾಡುತ್ತಿದ್ದುವು. ನರಿಗಳು ಬಲುಮೆಯಿಂದ 
ನೆಣವನ್ನು ಎಳೆದೆಳೆದು ಖಂಡವ ಕಚ್ಚಿಕೊಳುತ ಮೇಲಕ್ಕೆ ಮೊಗವನ್ನು 
ನೆಗಹಿ ಭೀಕರವಾಗಿ ಕೂಗುತ್ತಿರುವುವು. 


ಮಹಮ್ಮದೀಯರ ಸೈನ್ಯದಲ್ಲಿ ಬಹುಜನರೆಲ್ಲ ಬಿದ್ದು ಹೋದರು. 

ಮುಖ್ಯ ಮುಖ್ಯ ಸರದಾರರ ಬಂಧು-ಬಾಂಧವರೂ ಆಪ್ತ-ಮಿತ್ರುರೂ ಎಷ್ಟೋ 
ಜನ ಸತ್ತುಹೋದರು. ಯಾರೂ ಯಾರನ್ನೂ ಹೇಳದಂತಹ ಪರಿಸ್ಥಿತಿ ಬಂದು 
ಒದವಿತು, ಆದುದರಿಂದಲೆ « ವಾರುವ (ಕುದುರೆ) ಗಳು ಡಾನಣೆನೇಣ್‌ 
( ಕಣ್ಣಿ) ಗಳ ಬಲು ಬೀರುಗುಣಿಕೆಗಳ ಪರಿದು, ಶಮ್ಮಿಚ್ಛೆಯೊಳಗೆ ಕೇರಿಕೇರಿ 
ಯೊಳು ತಾರುವರಾರಾಗಿ ಓಡಿದುವು'. ಅದರಂತೆಯೆ « ಮದಕರಿಗಳು ಕಟ್ಟದ 
ಮಲ್ಲಗಂಭವನು ಒದೆದು ಕೆಡಹಿಕೊಂಡು, ಬೆದರಿ ತಮ್ಮ ಇಚ್ಚೆಯೊಳಗೆ ದಿಸೆ 
ಬೆಸೆಗೆ ಐದಿ, ಹದಗೆಟ್ಟು ಓಡಿಯಾಡಿದುವು'. ಜೀವವನ್ನು ಉಳಿಸಿಕೊಂಡು 
ಓಡಿಹೋಗಬೇಕೆಂಬ ತುರುಕರು ಕೆಲವರು, ತಾವೇನು ಮಾಡುತ್ತಿರುವೆವೆಂಬ 
ಎಚ್ಚರವಿಲ್ಲದೆ ಕುದುರೆಯ ಬಾಲಕೆ ಕಡಿವಾಣವನಿಕ್ಕಿ, ಮೇಲುಮೊಗಕೆ 
ಹಲ್ಲಣ (ಜೀನು) ವ ಈಬ್ಬಿ' ದೆಸೆದೆಸೆಗೆ ಓಡಿಹೋಗುತ್ತಿದ್ದರು. ಮತ್ತೆ 
ಕೆಲವರು, ಹಳ್ಳಿಗರು ಒಟ್ಟಿದ ಹುಲ್ಲ ಬಣಬೆಗಳಲ್ಲಿ ಅಡಗಿಕೊಂಡಿದ್ದರು. 
ಅವರು ಗಟ್ಟಿ ಯಾಗಿ ಉಸಿರನ್ನು ಕೂಡ ಬಿಡದೆ, ಯಾರಾದರೂ ಬಂದು ನೋಡಿ 
ಇಲ್ಲಿ ಏಕೆಂದು ಕೇಳಿದರೆ ಕೈಮುಗಿಯುತ್ತ ಹಲ್ಲುಕಿರಿಯುತ್ತಿದ್ದರು ಬೇರೆಯ 
ಕೆಲವು ಜನ ಬಂಟರು ತಮ್ಮ ನೀರಕಂಕಣಗಳನ್ನು ಮುರಿದಿಟ್ಟು, ಕೊರಳ 
ಲ್ಲಿಯ ಹಾರಾದಿಗಳನ್ನು ಹರಿದೊಗೆದು, ಪೈರಣೆಗಳನ್ನು ಸೀಳಿಹಾಯ್ಕಿ, 
ತಲೆಯನ್ನು ಕೆದರಿಕೊಂಡು ತಾರುತಟ್ಟಾಗಿ ಓಡಿಹೋದರು. ಕಾಳೆಗಕ್ಕೆ 
ಹೆದರಿದ ಕೆಲವರು ಹುತ್ತವನ್ನೇರಿ ನಿಂತರು; ಇನ್ನು ಕೆಲವರು ಹುಲ್ಲನ್ನು 
ಕಚ್ಚಿ ನಿಂತರು; ಎಷ್ಟೋ ಜನರು ಕತ್ತಿ-ಕಠಾರಿಯ ಬಿಸುಟಿ ಬೆತ್ತಲೆಯಾಗಿ 
ನೀರೊಳಗೆ ಹೋಗಿನಿಂತರು ( ಇವೆಲ್ಲ ಶರಣಾಗತರ ಜೇಷೆ ಗಳು \. 
" ಇದೊಂದು ಸಲ ನನ್ನನ್ನು ಬದುಕಿಸಿದೆಯಾದರೆ ನೀನೆ ನನಗೆ ಜನ್ಮವನ್ನು 
ಕೊಟ್ಟಿಂತಾಗುವುದು' ಎಂದು ಕಲಿಗಳ ಕಾಲಿಗೆ ಎರಗಿ ಬಿಡಿಸಿಕೊಂಬ 
ಹಂದೆಗಳೂ ಅಲ್ಲಿ ಲೆಕ್ಕವಿಲ್ಲದಷ್ಟು ಜನ ಇದ್ದರು. 

« ತುರಗವನುಳಿದು, ಖಂಡೆಯವ ಚಿಸುಟು, ನಮ್ಮ 

ಕೊರಳ ಸಲಹಿಕೊಳ್ಳೆ ನುತ 

ಕರವ ಮುಗಿದು ಕಲಿಗಳಿಗೆ ಬಿಡಿಸಿಕೊಂಬ 

ತುರುಕರಾವುತಕೊಪ್ಪಿದರು.* 


ಚಾರಣಕವಿ ಗೋವಿಂದವೈದ್ಯ ೧೩೯ 


ರಾವುತರಂತೆಯೆ ಮಾವುತರೂ * ಗುಳವನೀಡಾಡಿ, ಗಜಗಳ ಮಸ್ತಕ 
ದಿಂದ ಇಳಿದು ( ವೈರಿಗಳಿಗೆ) ಒಪ್ಪಸಿಕೊಟ್ಟು ( ಅವರ) ನಂಬುಗೆಗೊಂಡು' 
ಸ್ವಲ್ಪವೂ ತಡಮಾಡದೆ ದಿಕ್ಕುದಿಕ್ಕಿಗೆ ಓಡಿಹೋದರು. 


4 ಸಿಂಗನ ಕೂಡಣ ಕಲಹದೆ ಕರಿಗಳ 
ಜಂಗುಳಿ ಜೀನಿಸಲಹುದೆ? 
ಶುಂಗವಿಕ್ರಮನ ಕೆಣಕಿ ತುರುಕರ ಬಲ 
ಭಂಗಕ್ಕೆ ಬಂದುಬೇನೆಂಜಿ ! ? 


ಆಗಲೆ ಕಗ್ಗೊಲೆಯ ಕಾಳೆಗದಲ್ಲಿ ಸೋತುಹೋದ ಮಹಮ್ಮುದೀಯರನ್ನು 
ಕಂಡು ಸಂತೋಷಹೊಂದಿದ ಪಾಠಕರು « ಚಂಡನಿಕ್ರಮ! ತ್ರೈಲೋಕ್ಕದ 
ನೀರರ ಗಂಡ! ಜಯಾಂಗನಾರಮಣ! ಪುಂಡರೀಕಾಕ್ಷ ಸದೃಶ! ಜಯತು! 
ಎಂದು ಕೊಂಡಾಡಿದರು. ಕಂಠೀರವರಾಜನು « ಕಾಳೆಗವನು ಗೆದ್ದ ಮನ್ನೆಯ 
ಸುಭಟರಿಗೆ ಮೇಲಾದ ಒಡವೆ-ವಸ್ತುಗಳ (ವೈರಿಗಳ ಸೈನ್ಯದಲ್ಲಿ ದೊರೆತುದ 
ರಲ್ಲಿ) ಪಾಲಿಸಿ ಪುರವನೈದಿದನು'. ಅತ್ತ ಸೋತು ಬಿನ್ನನಾದ ಖಾನನು 
ಅಳಿದುಳಿದ ತನ್ನ ಸೈನ್ಯವನ್ನು ತೆಗೆದುಕೊಂಡು « ನಾದಿಪ ವಾದ್ಯವ ಸಲಿಸಿ, 
ತನ್ನಯ ಬಿರುದನು ಓದುವ ಭಟ್ಟರ ಜಡಿದು, ಮೌನದೀಕ್ಷೆಯ ಕೊಂಡು' 
ತನ್ನ ಪುರಕೆ ಹಾದಿಯನ್ನು ತೆಗೆದ.” 

ಇದು ೩೦೦ ವರ್ಷಗಳ ಹಿಂದಿನದೊಂದು ಕನ್ನಡಿಗರ ಸಮರಜೀವನದ 
ಚಿತ್ರ. ಚಾರಣಕವಿಯಾದ ಗೋವಿಂದವೈದ್ಯ ತನ್ನ ವೀರಕಾವ್ಯದ ನಾಯಕ 
ನಂದ ಕಂಠೀರವ ನರಸರಾಜನ ಹಲವು ವಿಜಯಗಳನ್ನು ಕುರಿತು ಬಣ್ಣಿಸಿ 
ದ್ಥಾನೆ. ಅವೆಲ್ಲವುಗಳಲ್ಲಿಯ ಸಮರಜೀವನವನ್ನೂ ಕಲ್ಪನೆಗೆ ತಂದುಕೊಡ 
ಲಿಕ್ಟೆ, ಈಗ "ತೋರಿಸಿರುವ ಈ ಶಬ್ದಚಿತ್ರವೊಂದು ಸಾಕಷ್ಠಿ ದೆಯೆಂದು 
ಹೇಳಬಹುದಾಗಿದೆ. 


೬. ಜನಜೀವನ ವೈವಿಧ್ಯ 


ಗೋವಿಂದವೈದ್ಯಕವಿಯ ಚಾರಣತಕವಿತ್ವಕ್ಕೆ ಸಾಕ್ಷಿಯಾಗಿ, ಅವನು 
ಬಣ್ಣಿಸಿದ ಕನ್ನಡಿಗರ ಶೌರ್ಯಜೀವನವನ್ನು ಇದುವರೆಗೆ ವಿಶದವಾಗಿ ಹೇಳಿ 
ಆಯಿತು. ಇನ್ನು ಮೇಲೆ, ತನ್ನ ಕಾಲದ ಬೇರೆಬೇರೆ 
ಬಗೆಯ ಜನರ ಜೀವನವನ್ನು ಕವಿಯು ಕಂಡು, ಅವು 
ಗಳನ್ನು ತನ್ನ ಮಾತಿನ ಮಾಲೆಯಲ್ಲಿ ಹೇಗೆ ಹೇಗೆ 
ಕೋದಿದ್ದಾನೆಯೆಂಬುದನ್ನು ಒಂದೊಂದಾಗಿ ಇಲ್ಲಿ ವಿವೇಚಿಸಬೇಕೆಂದು 


ಮೊದಲು 
ಮಾತುಗಳೆರಡು 


೧೪೦ ಕರ್ಣಾಟಿಕ ಜನಜೀವನ 


ಇರುವೆನು. ಈ ವಿವೇಚನೆಯಿಂದ ಈಗ ೩೦೦ ವರ್ಷಗಳಿಗೆ ಹಿಂದೆ ನಮ್ಮ 
ಹಿರಿಯರಾಗಿದ್ದವರು ತಮ್ಮ ದಿನದ ಬಾಳಿನಲ್ಲಿ ಹೇಗೆ ಆಡುತ್ತಿದ್ದರು; ಹೇಗೆ 
ಸೂಡುತ್ತಿದ್ದರು, ಹೇಗೆ ಉಣ್ಣು ತ್ತಿದ್ದರು; ಉಡುತ್ತಿದ್ದರೇನು, ತೊಡು 
ತ್ರಿದ್ದರೇನು; ಅವರ ಮನೆ ಹೇಗೆ, ಅವರ ಮಾರು ಹೇಗೆ ಇವೆಲ್ಲ ಮಾತು 
ಗಳ ಕಲ್ಪನೆ ತಕ್ಕಮಬಟ್ಟಿ ಗೆ ಬರಬಹುದಾಗಿದೆ. ವೀರಜೀವನದಂತೆಯೆ ಅಂದಿನ 
ವರ ಶೃಂಗಾರಜೀವನವೇನೂ ಕಡಿಮೆಯಿರಲಿಲ್ಲ. ಕವಿಗೋವಿಂದವೈದ್ಯನು 
ಮಾಡಿದ ಅಂದಿನ ಶೃಂಗಾರಜೀವನದ ಬಣ್ಣನೆ ಇಂದಿನವರ ಸದಭಿರುಚಿಗೆ 
ಒಗ್ಗಲಾರದೆಂಬ ಭಾವನೆಯಿಂದ, ಈ ಬರೆಹದಲ್ಲಿ ಶೃಂಗಾರಜೀವನ ಪ್ರದರ್ಶನಕ್ಕೆ 
ಅವಕಾಶವನ್ನೆ ಕೊಟ್ಟಿಲ್ಲ. ಮೈಸೂರು-ಶ್ರೀರಂಗಪಟ್ಟಿಣಗಳ ವೇಶ್ಯಾವಾಟಿಕೆ 
( ಸೂಳೆಗೇರಿ) ಯ ಬಣ್ಣನೆಯೂ, ಈ ವೀರಕಾವ್ಯಕ್ಕೆ ಎಳೆದುತಂದು ತೇಪೆ 
ಹಚ್ಚಿದಂತಿರುವ « ಮದನಮೋಹಿನೀ' ಕಥೆಯೂ, ಅಂದಿನ ಕನ್ನಡಿಗರ 
ಶೃಂಗಾರಜೀವನ ಸದಲ್ಲಿಯ ಸೂಕ್ಸಾ ಶ್ಪ್ರತಿಸೂಕ್ಟ್ಮ ಶ್ರಿ ಕುಸುರುಗಳನ ಸ್ಟಾ ಚಿತ್ರಿಸಿ 
ತೋರಿಸುತ್ತಿ ರುವುವು. ಹಾವು ಮೂಲವನ್ನೆ ಓದಿನೋಡಿಕೊಳ್ಳ 
ಬಹುದು. ಸರಿ ಈಗ ಪ್ರಸ್ತುತವಿಷಯವನ್ನು ಕುರಿತು ವಿಚಾರ 
ಮಾಡೋಣ! 


ನಮ್ಮ ಜನಸಾಮಾನ್ಯರ ಜೀವನವು ಊರ ಜನರೆಲ್ಲ ನೀರುತರುವ 

ಹೊಳೆ-ಹಳ್ಳ-ಕೆರೆ- ತೊರೆಗಳ ದಂಡೆಯ ಮೇಲೆ, ಒಂದು ವಿಶಿಷ್ಠ ವಾದ ರೀತಿ 

ಯಲ್ಲಿ ಒಡಮೂಡಿ ನಿಂತಿರುವುದು. ಈಗ ಕೂಡ 

ಹೊಳೆಯ ತೀರದ ಯಾವುಡೇ ಒಂದೂ ಊರಿನ ಜನರೆಲ್ಲರ ನಡೆ-ನುಡಿಯ 

ಸ್ವಾಭಾವಿಕ ಚಿತ್ರ ಸಾಮಾನ್ಯ ಪರಿಚಯವನ್ನು ಒಮ್ಮೆಲೆ ಮಾಡಿಕೊಳ್ಳ 

ಬೇಕಾದರೆ, ನೀರಹೊಳೆಯ ತಡಿಯಲ್ಲಿಯೆ ಹೋಗಿ ನಿಂತು 

ಕೊಳ್ಳಬೇಕು ; ಈ ಮಾತಿನ ಸತ್ಯತೆಯ ಆನುಭವ ಅನೇಕ ಜನರಿಗೆ ಬಂದಿರ 

ಬಹುದು. ಗೋವಿಂದವೈದ್ಯನು ಚಿತ್ರಿಸಿದ ಕಾವೇರಿಯ ಸಹಜ ಶಬ್ದಚಿತ್ರ 

ದಲ್ಲಿಯೂ, ಅಂದಿನ ಜನಸಾಮಾನ್ಯರ ಆಚಾರ-ವಿಚಾರಗಳನ್ನು ನಾವು ಸಹಜ 
ವಾಗಿ ಗುರುತಿಸಬಹುದಾಗಿದೆ ; ಹೇಗೆಂಬುದನ್ನು ನೋಡಿ : 


«« ನದಿಯ ಉಭಯ ತಟಗಳೂ ಸ್ನಾನ, ಸಂಧ್ಯಾವಂದನೆ, ಜಪ, ತಪ 
ಇವುಗಳನ್ನೆಲ್ಲ ವಕೌನದೆ ಮಾಡುವ ಜ್ಞ್ಯಾನಾಧಿಕರಿಂದ ಪರಿಶೋಭಿಸುತ್ತಿ 
ದ್ವುವು. "ಚಾರುವಸ ನ ಪೊಂಬಟ್ಟೆ, ಬಿಳಿಯ ವಸ್ತ್ರ ಸ ಸಾರಪೊಪ್ಪ ಳಿ ಮೊದಲಾದ 
ಸೀರೆ ಸಹಿತ? ಸ್ನಾನವನ್ನು "ಮಾಡುವ ಬ್ರಾಹ್ಮಿಣಸ್ತ್ರಿ ಸ್ತ್ರೀಯರು ಇತ್ತಟಿ. 


ಚಾರಣಕವಿ ಗೋಪಿಂದನೈದ್ಯ ೧೪೧ 


ಗಳಲ್ಲಿಯೂ ಕಾಣುತ್ತಿದ್ದರು. ಅವರಲ್ಲಿಯ ಕೆಲವು ಜೆಲುವೆಯರು ಸಾ ್ಲಿನಮಾಡಿ 
‘ ಕುಂಕುಮಗಳ ಪಣೆಗೆ ಇಡುವರು '. ನ ಬೇರೆ ಕೆಲವರು « ಹರಿದ್ರದ ಪಂಕ 
« ಅರಿಸಿಣದ ಕಲ್ಕ) ವ' ಮೈಗೆ ಲೇಪಿಸುತ್ತಿದ್ದರು. ಅಲ್ಲಲ್ಲಿ ಅನೇಕ ಜನ 
ಐದೆಯರು, ಕಳಸಗಳನ್ನಿ ಕೈ. ಅರಿಸಿಣ, ಕುಂಕುಮ, ಗಂಧಾಕ್ಸ ತೆ, ಫಲ, ಪುಷ್ಪ. 
ತಾಂಬೂಲ ಮೊದಲಾದ ಪೂಜಾದ್ರಮ್ಯಗಳಿಂದ ಕಾವೇರಿಯನ್ನು ಪೂಜಿಸುತ್ತ 
ದ್ದರು, ಎಷ್ಟೋ ಕಡೆಗಳಲ್ಲಿ ಅಂಗನೆಯರು « ಕಚಗಳ ಸಕ್ಸ ( ಕೂದಲಿನ 
ತೊಡಕು) ಬಿಡಿಸುತ ಎಣೆಗಂಟಿಕ್ಕಿ » ಕುಚಮಧ್ಯದಲಿ ಘಾನ ವಿಚಲಿತ 
ನೇತ್ರಗಳಿಗೆ ಕಜ್ಜಲ (ಕಾಡಿಗೆ) ಚ ರಚಿಸುತ'ಒಪ್ಪುತ್ತಿದ್ದರು. ಬ್ರಾಹ್ಮಣರ 
ಹುಡುಗಿಯರನೇಕರು ಹೊನ್ನ ತಂಬಿಗೆ, ಗಿಂಡಿ, ಪನ್ನೀರ ಜೆಂಬು ಇವು 
ಗಳಲ್ಲಿ ನೀರನ್ನು ಗು ಸುಸಜ್ಜಿತರಾಗಿ ಮನೆಗೆ ಹೊರಬಿದ್ದರು.'' 


" ಆ ನದಿಯ ತಟಿದಲ್ಲಿ ಶಿವಭಕ್ತರ ಮೇಳವೂ ಕಂಗೊಳಿಸುತ್ತಿತ್ತು. 
ಅವರೆಲ್ಲ ಲಿಂಗಕ್ಕೆ ನೀರೆರೆದು ಅಂಗಕ್ಕೆ ವಿಭೂತಿಯನ್ನು ಲೇಪಿಸಿಕೊಳು ್‌ 
ತ್ರಿದ್ದರು. ಹರಿದಾಸರಿಗೇನು ಸ್ನಾನಬೇಡವೇ? ಅವರು ಬಂದು « ಹರಿವ 
ಜಲದೊಳಾಗ ಹರಿದು ಮಜ್ಜನವನು ಮಾಡಿ, ತಿರುನಾಮ-_ ತಿರುಚೂರ್ಣಗಳ 
ಪಣೆಯೊಳಗಿಟ್ಟು' ಮರಳಿ ಮರಳಿ ಹರಿಯನ್ನು ಧ್ಯಾನಿಸುತ್ತಿದ್ದರು. ಅಲ್ಲದೆ 
ಆ ನದಿಯ ಮಧ್ಯದಲ್ಲಿಯೂ ಇಸ್ಕೃಡೆಯ ತಡಿಗಳಲ್ಲಿಯೂ ಅನೇಕ ಮಂಟಿಪ 
ಗಳಿದ್ದು, ಅವು ಶ್ರೀಹರಿಯ ಉತ್ಸವಕ್ಕೆ ಎಡೆಯಾಗಿರುವುವು.” 


"6 ಕಾವೇರಿಯು ಪುರ ( ಶ್ರೀರಂಗ ಪಟ್ಟಿಣ) ವನ್ನು ಬಳಸಿ ಯಾವಾ 
ಗಲೂ ಭೋರ್ಗರೆಯುತ್ತಿರುವುದರಿಂದ «ಆ Ps ಜಲದೊಳಗೆ 
ನಾವೆಯಲಿ ಒನವ ದಾಟಿಪ ಜಲಗಾರರು' ಅಲ್ಲಿ ಸಾಕಷ್ಟು ಜನರಿದ್ದರು: 
ಧರ್ಮವೆ ಒಂದು ಮಾರ್ಗವಾಗಿ ನಿಂತಿರುವುದೇನೋ ಎಂಬಂತೆ « ಉಭಯ 
ಕಾವೇರಿಯ ಬಿಗಿದು ಒಪ್ಪುತಿಹ ಸೇತುವೆ? ರುಗರುಗನೆ ಹೊಳೆ 
ಯುತ್ತಿದ್ದಿತು. 


ಕಾವೇರಿಯ ವಕ್ಚದ ಚಾರುಹಾರವೆಂಬಂತೆ ಅನೇಕ ಪರಿಕಾಲುವೆಗಳು 
ಊರನ್ನು ಬಳಸಿಕೊಂಡು ಹರಿಯುತ್ತಿರುವುವು. ಹೊಳೆಯ ದಂಡೆಯ ಬತ್ತದ 
ಗದ್ದೆಗಳಲ್ಲಿ « ಮುಗುಳುಹೊಡೆ, ಅರೆಹೊಡೆ, ಮೇಲಕ್ಕೆ 
ನಿಗುರುವ ಹೊಡೆ, ಪಸುರ್‌ವೊಡೆ, ಹಾಲುದುಂಬುದಿನೆ? 
ಇವೆಲ್ಲವುಗಳಿಂದ ಕೂಡಿದ ಬತ್ತದ ಬೆಳೆಗಳಿದ್ದುವು. ಈ ಬತ್ತಗಳಲ್ಲಿ ಅನೇಕ 
ಜಾತಿಯವುಗಳಿದ್ದುವು; ಅವಾವುವೆಂದರೆ ;-- 


ಬತ್ತದ ಹೊಲಗಳು 


೧೪೨ ಕರ್ಣಾಟಕ ಜನಜೀವನ 


ಕಣಿವೆಯ ಸಣ್ಣ, ಸತ್ಕಾಗಾಲದ ಸಣ್ಣ, ಗೋವೆಯ ಸಣ್ಣ, ಪುಣಗು 
ವಾಸನೆಯನಾಂತಿಹ ಸಣ್ಣ ಪಿರಿಯ ರಾಜಾನ್ಸ, ಜೀರಿಗೆ ರಾಜಾನ್ನ, ಸೊಗಸು 
ರಾಜಾನ್ನ, ಕಸ್ತೂರಿರಾಜಾನ್ನ, ಸೋಮಶಾಲಿ, ಬಿಳುಮಲ್ಲಿಗೆ, ಕೆಂಬೂತ, 
ಹೇಮವರ್ಣದ ಕೊನೆವಾಳೆ, ಪುಷ್ಪಮಂಜರಿ, ಕೊಡಗು, ಮಳಲಕಂತೆ, 
ಹರಜನ ಡುಣ್ಣ ಗ, ಬೈರಾವಳಿ, ಚಂದ್ರೋದಯ, ಕೆಂದಳಗ, ಕಸ್ತೂರಿವರ್ಣ 
ಇತ್ಯಾದಿ. 


ಆ ಕಾಲದಲ್ಲಿ ರೂಢವಾಗಿದ್ದ ಬತ್ತದ ಜಾತಿಯ ಹೆಸರುಗಳು ಈ ಕಾಲ 
ದಲ್ಲಿ ಎಷ್ಟೆಷ್ಟು ಉಳಿದುಕೊಂಡಿವೆಯೆಂಬುದಿದು ಪರಿಶೀಲಿಸಬೇಕಾದ 
ವಿಷಯ. 


ಆ ಕಾಲದ ತೋಟಗಳಲ್ಲಿ ಅಡಕೆ, ಕೆಂದೆಂಗು, ಇಮ್ಮಾವು, ನೇರಿಲು, 
ದಾಳಿಂಬ, ಹೆರೀಳೆ, ಕಿತ್ರೀಳೆ, ಜಂಬೀರ ( ಲಿಂಬಿ) ಮೊದಲಾದ ಫಲವೃಕ್ಸ 
ಹೊಳೆಯ ತಡಿಯ ಗಳಿರುತ್ತಿದ್ದುವು. ವೈದ್ಯರ ಮನೆತನದಲ್ಲಿ ಹುಟ್ಟಿರುವ 

ತೋಟಗಳು ಕನಿ, ಜಂಬೀರ ( ಲಿಂಬೆ) ದ ಉಪಯುಕ್ತತೆಯನ್ನು 
ಹೀಗೆ ಬಣ್ಣಿಸಿರುವನು $ 


44 ಮಿಸುನಿಯ ಬಣ್ಣ ಳೆ, ನಾನಾಬಗೆಯ ವಟ- 
ಕಸುಭೈಷಜ್ಯಳೆ, ನರರ 

ರಸನೆಯ ಸವಿಗೆ ನಾವೆಂದಾಗ ಫಲ ಸಹಿ. 
ತೆಸೆನ ಜಂಜೀರಗಳಿಹುವು !? 


ತೋಟಗಳಲ್ಲಿ « ಸವಿರಸ ಪುದುಗಿದ ಫಲಸಹಜಿತವಾದ' ಹಲಸಿನ ಮರ 
ಗಳೂ ಇದ್ದುವು. ರಸವಾಳೆ, ಪುಟವಾಳೆ, ರಾಜವಾಳೆ, ಸಕ್ಕರೆವಾಳೆ, ದೇವಾಳೆ 
ಕಬ್ಬಾಳೆ, ಪಚ್ಚೆಬಾಳೆ, ನಾಡಬಾಳೆ, ಮಧುರಂಗಬಾಳೆ ಮೊದಲಾದ ನಾನಾ 
ಜಾತಿಯ ಬಾಳೆಯ ಬನಗಳೂ ಅಲ್ಲಿ ಇದ್ದುವು. ಅಲ್ಲದೆ ಪದುಮ, ಮಲ್ಲಿಗೆ, 
ಸಂಪಗೆ, ಸುರಗಿ, ಸುರಹೊನ್ನೆ, ಮೊಲ್ಲೆ, ಬೆಳ್ಳಾಳೆಯರಲು ( ಕೇದಗಿ) ಜಾಜಿ, 
ಕೆಂಚಾಜಿ, ಸೇವಂತಿ, ಪಾರಿಜಾತ, ನಂದ್ಯಾವರ್ತ, ಜಾಲ, ಪಾದರಿ, ಬಕುಳ, 
ಸುಕರಾಜ ಮೊದಲಾದ ಹೂಗಳೂ ಅಲ್ಲಿ ಬೇಕಾದಷ್ಟು ¥ ಇದ್ದುವು. ಮರಗು, 
ಕತ್ತುರಿಮರಗು, ಮುಡಿವಾಳ ಬೇರುಗಳೂ ಅಲ್ಲಿ ಬೆಳೆದಿರುವುವು. ಈ ತೋಟ 
ಗಳಲ್ಲಿ ತಿರುಗಾಡುವುದಕ್ಕಾಗಿ « ಪುರವನಿತೆಯರು ತಮ್ಮ ಇಸಿಯರ ಕರ 
ವಿಡಿದು' ಐತರುತ್ತಿರುವರು. ಅವರ ವಿಶ್ರಾಂತಿಗಾಗಿಯೂ ಆಟಕ್ಕಾಗಿಯೂ 


ಚಾರಣಕವಿ ಗೋವಿಂದವೈದ್ಯ ೧೪೩ 


ಆ ವನಗಳಲ್ಲಿ ತಳಿರ್ವನೆಗಳೂ, ಪುಷ್ಪಮಂಟಿಪಗಳೂ, ಪುಳಿನಸ್ಥ ಳಗಳೂ 
ಇರುವುವು. ಅಲ್ಲಿ ನಲ್ಲ-ನಲ್ಲೆಯರು "ಜೋಗಿ 4 ನಳಿನಾಸ್ತ್ಯನ ಆಹವಪಗೈದು' 
ಮರಳಿ ಮನೆಗೆ ತೆರಳುತ್ತಿ ರುವರು, 


ಗೋವಿಂದವೈದ್ಯನು ಶ್ರೀರಂಗಪಟ್ಟಿ ಕಣದ ನಿವಾಸಿಯಾಗಿಯೆ ಇರಬಹುದು. 
ಶ್ರೀರಂಗಪಟಿ ೈಣವು ಅಂದು ಕನ್ನಡಿಗರ ರಾಜಧಾನಿಯಾಗಿದ್ದಿತು ; ಆದುದ 
ರಿಂದಲೆ ಅಟ ಕನ್ನಡಸಂಸ್ಕ್ರೃತಿಯ ಕೇಂದ್ರವಾಗಿದ್ದಿತು. 

ಶ್ರೀರಂಗಪಟ್ಟಣದ ಕಂ. ನ. ವಿಜಯ ಕಾವ್ಯದಲ್ಲಿ ಶ್ರೀರಂಗಪಟ್ಟಣದ 
ಸಹಜಚಿತ್ರ ವರ್ಣನೆಯು ವಿಶದವಾಗಿ ಬಂದಿದೆ. ಕವಿಯ ಕಾಲದ 
ಐತಿಹಾಸಿಕ ಪಟ್ಟಣದ ವರ್ಣನೆಯೆ ಅದಾದುದರಿಂದ 

ಅತಿಶಯೋಕ್ತಿಗೆ ಅದರಲ್ಲಿ ಎಡೆಯೆ ಇಲ್ಲವೆಂದು ಹೇಳಬಹುದು. ನಗರದಲ್ಲಿಯ 
ಮೌಕ್ತಿ ಕ-ಬೀದಿ' « ನೀಲಬೀದಿ' ಹವಳ ಬೀದಿ' ಮೊದಲಾದ 
ಮುಖ್ಯಮುಖ್ಯ ಬೀದಿಗಳಲ್ಲಿ « ಬೆಳ್ಳೊಡೆಗಳ ಸಡಗರದಂತೆ ಸಾಲಸೆಜ್ಜೆ ಗಳು 


ಕಡು ಜೆಲುವಿಕೆಯ ' ಬೀರುತ್ತಿದು ವು. 4 ಚಿನ್ನದ ಕಲಶಗಳಿಂದ ಸಾಲು- 
ಪ್ಪರಿಗೆಗಳು' ಒಪ್ಪು ತ್ರಿದ್ದುವು. " ಹರ್ಮ್ಯಾಗೆ ದೊಳಗೆಲ್ಲ ಟಿಕ್ಕೆ ಯಗಳು' 


ಮೆಕೆಯುತಿ ತ್ತಿದ್ದುವು. .. « ಮನೆ ಮನೆಗಳೊಳು ಮಂಗಳರತ್ನ ಸಸಿ 
ವಿನುತ ತೋರಣಗಳು ' ಒಪ್ಪುತ್ತಿದ್ದುವು. « ಶುಭ್ರನ ಸುಧಾರಸಲಿಪ್ಟ 
( ಸುಣ್ಣವನ್ನು ಲೇಪಿಸಿದ) ಮಾಳಿಗೆಗಳು ಹೊಳೆಯುತ್ತಿದ್ದುವು. 


ಬ್ರಾಹ್ಮಣರ ಬೀದಿಯಲ್ಲಿ " ಆರುಶಾಸ್ತ್ರ ನಾಲ್ಕು ವೇದ ಪುರಾಣದ 
ಸಾರದ ಅರ್ಥವ ನಿರ್ಣಯಿಸಿ ತೋರಿ ವಾಚಿಸುವ ಬ್ರಾಹ್ಮಣರು? ಇರುತ್ತಿ 
ದ್ವರು, ಅಲ್ಲಿಯೆ ಕವಿಗಳೂ ಮನೆಮಾಡಿಕೊಂಡು 

ಬ್ರಾಹ್ಮಣರ ಬೀದಿ ಇದ್ದರು. ಅವರೆಲ್ಲ 4 ಲಕ್ಷ ಕಲಕ್ಷ ಣ-ಪದ-ಕ)ಮದಿಂದ 
ಸ್ಸೃಣದಲ್ಲಿ ಈಕ್ಟಿಸಿ ಕಾವ್ಯ-ನಾಟಿಕವ ಅಣಿಯರಿತು 

(ರಹಸ್ಯವನ್ನು ತಿಳಿದು) ಉಸಿರುವವರು'. ಮಂತ್ರಿಗಳ ಗೃಹಗಳೂ ಅಲ್ಲಿಯೆ 
ಇದು ಗ ಚ ತಮ್ಮ ಮಂತ್ರಬುದ್ಧಿ ಹ ಮೇರು- -ಹೀಮಾಚಲ 
ಗಳಿರಡನ್ನೂ ಕ್ರಮವರಿತು BEE ಸಾಮರ್ಥ್ಯವುಳ್ಳ ಪಶುಃ 
ಕರಣಿಕ ಆಟಾ ರ ಕುಲವೂ ಬ್ರಾಹ್ಮಣರ ಬೀದಿಯಲ್ಲಿಯೆ ಇರ 
ಬೇಕಲ್ಲವೆ? ಏಕೆಂದರೆ ಆ ಕಾಲದಲ್ಲಿ ಕರಣಿಕರಾಗಿರುವವರೆಲ್ಲ ಬ್ರಾಹ್ಮಣ 
ಜಾತಿಯಲ್ಲಿ ಹುಟ್ಟಿದವರೆ ಇರುತ್ತಿದ್ದರು, ಅವರು ತಮ್ಮ ಲೆಕ್ಕದ ನೈಪುಣ್ಯದ 
ಮೂಲಕ FE ರ ಲೆಕ್ಕವನ್ನು ಕೂಡ ಟಿಕ್ಕರಿಗಳೆ (ಬೀಳುಗಳೆ )- 


೧೪೪ ಕರ್ಣಾಟಕ ಜನಜೀವನ 


ಯುವನರು; ಯಾವುದಾದರೂ ಕಾಗದ-ಪತ್ರವನ್ನು ಓದಬೇಕಾದರೆ € ಲುಳಿ 
ಯಲಿ (ಚುರುಕಿನಿಂದ) ' ವಾಚಿಸುವವರು. «ದೊರೆಗಳು ಮನದಲಿ ನೆನೆದ 
ಜಾತ್ಯುತ್ತರದಿರವ ತಿಳಿದು ನಿಮಿಷದಲ್ಲಿ ಬರೆದು ಓದುವ ವಿದ್ವಾಂಸರ 
ಮನೆಗಳೂ ಅಲ್ಲಿ ಇದ್ದುವು. ಈಗಿನ ಕಾಲದಲ್ಲಿ ಪ್ರ ಫ)ಜಾಹಿತದಕ್ಟ ರೆಂದು ಹೆಸರು 
ವಾಸಿಯನ್ನು ಪಡೆದಿರುವ ದೇಶಭಕ್ತರು ಕೇಳಿ ವಿಸ್ಮಿತರಾಗುವಂತಹ ಜನರ 
ದೊಂದು ವರ್ಗವೂ ಆಗ ಅಲ್ಲಿ ವಾಸಿಸುತ್ತಿತ್ತು. ಅವರ ಕಾರ್ಯವೇನೆಂದರೆ 
6 ಭುವನದ ಬಡವರ ಚಿನ್ನಹವನು ತಂದು ಅನನೀಶ್ವರರಿಗೆ ಪೇಳಿ, ತವಕದೆ 
ಕಾಣಿಸಿ, ( ಅನರ) ಇಷ್ಟಾರ್ಥಗೊಡಿಸುತಿರ್ಪದು?. ಆ ನಗರದಲ್ಲಿ ವೈದ್ಯರ 
ಮನೆಗಳೂ ಸಾಕಷ್ಟಿ ದು ವು. ಆ ಮೈದ್ಯರೆಂದರೆ ಅಂತಿಂತಹ " ಕುಂಟಗಾಲಿಗೆ 
ಶುಂಠಿಬೆಲ್ಲ'ದ ವೈದ್ಯರಲ್ಲ. 4 ಸಕಲ ರುಜೆ ( ರೋಗ ) ಯ ಕೆಡಿಪ ಔಷಧಿ 
ಗಳನು ಇತ್ತು, ಸರ್ವಜನಕ್ಕೆ ಸುಖವ ಪುಟ್ಟಿಸಿ, ಅಕಳಂಕರೆನಿಸಿ ಮೆರೆವ ಘನ 
ವೈದ್ಯರು, ಆ ಬೀದಿಯ ಬೇರೆ ಬೇರೆ ಕೇರಿಗಳಲ್ಲಿ ಗಾಯಕರಿದ್ದರು ; ನಟಿ- 
ನಾಯಕರಿದ್ದರು; ಪರಿಹಾಸಕರಿದ್ದರು; « ಧೀಯುಕ್ಕರಹ' ನಿನೋದಿ- 
ಗಳಿದ್ದರು ( ವಿನೋದಿಗಳು ಬೇರೆ ಪರಿಹಾಸಕರು ಬೇರೆ! ). ಬೀದಿ 
ಬೀದಿಗಳಲ್ಲಿಯೂ ನಡೆದ ಮಂಗಳೋತ್ಸವಗಳಿಗಾಗಿಯೂ ಶುಭ- ಶೋಭನ 
ಗಳಿಗಾಗಿಯೂ "ಒಲಿದು ಪಾಡುತ ಚರಿಪ ಪುರಂದ್ಲಿಯರಿಂದ ಪೊಳಲು ಅತಿ 
ಸೊಬಗಿನಲಿ' ಒಪ್ಪುತ್ತಿದ್ದಿತು. ಬ್ರಾಹ್ಮಣರ ಬೀದಿಯಲ್ಲಿ ತಿರುಗಾಡುವ 
ಜನರ ಘ್ರಾಣೇಂದ್ರಿಯವನ್ನು " ಅಗ್ನಿ ಹೋತ್ರೆದ ಆಜ್ಯಾಹುತಿಗಳ ಕಂಪು. 
ಪರಿಪರಿಯ ಕಜ್ಜಾ ಯಗಳ ಪರಿಮುಳದಿಂಪ್ರ?  ಆಕರ್ಷಿಸಿಕೊಳ್ಳುತ್ತ 
ಲಿರುವುವು. 


ನಗರದ ಒಂದೆಡೆಯಲ್ಲಿ ಹರದರ (ವರ್ತಕರ) ಮನೆಗಳಿರುವುವು. 

ಇವರು ಮೋಸ ನ್ಸ್ದು ಮಾಡದೆ ಧರ್ಮಮಾಾರ್ಗದಿಂದ ನಾನಾಬಗೆಯ 

ವಸ್ತುಗಳನ್ನು " ಕರೆಕರೆದು ಕ್ರಯಕೆ ಈಯುವರು '. 

ಊರಲ್ಲಿಯ ಬೇಕೆ- ಆ ನಗರದಲ್ಲಿಯ ಒಕ್ಕಲಿಗರ ಕೇರಿಯಲ್ಲಿರುವವರೆಲ್ಲ 

ಬೇರೆ ಬೀದಿಗಳು. ಬರಿಯೆ ಸೋಂಬೇರಿಗಳಾಗಿ ವೇಳೆಗಳೆಯುವವರಲ್ಲ; 

" ಅಕ್ಕರೊಳಗೆ ಬಹುಬಗೆಯ ಧಾನ್ಯಗಳನ್ನು ಚೊಕ್ಕಟ 

ವಾಗಿಯೆ ಬೆಳೆದು, ಬಕ್ಕತುಳದೆ ( ಒಗ್ಗ ಟೈನಿಂದ) ಧರ್ಮಮಾರ್ಗದೆ ರಾಜಿಸು 

ವವರು'. ಶಿನಭಕ್ತ (ವೀರಶೈವ )ರದೊಂದು ಕೇರಿಯೂ ಅಲ್ಲಿ ಇದ್ದಿತು. 

ಇವರು " ಕ್ಲುದ್ಳಾಥೆಯೊಳು ಐತಹ ಚರಲಿಂಗನಿವಹವ ಕರೆದೊಯ್ದು 
ತವಕದೆ ಮೃಷ್ಟಾನ್ನವಿತ್ತು' ತಣಿಸುವವರು. 


ಚಾರಣಕನಿ ಗೋವಿಂದವೈದ್ಯ 6೪೫ 


ಗೆಂದಿಗರು, ಬೋಗಾರರು, ತಿಲಗಾತಕ ( ಗಾಣಿಗ )ರು, ತಾಮ್ರ- 
ಮರ್ದಕರು, ಮಲ್ಲರು, ಜಾಲಗಾರರು ಮೊದಲಾದ ಜಾತಿಯವರೂ ಅಲ್ಲಿ 
ವಾಸಿಸುತ್ತಿದ್ದರು. ಚಿತ್ರಿಗರದೊಂದು ಸೇರಿಯಿದ್ದಿತು; ಅದರಂತೆಯೆ 
"ನಾನಾಬಗೆಯ ದುಗುಲವ ವಿರಚಿಸುವ ಸೇಲಿಗರ' ಕೇರಿಗಳೂ; "ಸಿರತಾಳಿ, 
ಜೋಡು, ಪೈರಣಿಗಳ ಹೊಲಿಗೆಯ ಗರುವ ಚಿಪ್ಪಿಗರ' ಕೇರಿಗಳೂ ಇದ್ದುವು. 
ತಾಳಧಾರಿಗರು, ಮದ್ದಳಿಗರು, ನಾಗಸರ-ಮೌರಿಯ ಆಳಾಪಿಗರು, 
ನಟುನಿಗರು, ಜೋಗಿಗರು, ಮುಚ್ಚಿಗರು ಇವರೆಲ್ಲರ ಮನೆಗಳು ಸಾಲು- 
ಸಾಲಾಗಿ ಒಪ್ಪುತ್ತಿದ್ದುವು. ಅರಮನೆಯ ಪರಿಚಾರಕತನಕ್ಕೆ ಬೇಕಾಗುವ 
ದೀವಟಿಗರು, ಕಟ್ಟಿಗೆಯವರು) ರಾವುತರು, ಮಾವುತರು ಮೊದ 
ಲಾದವರ ಮನೆಗಳೂ ಆ ಪಟ್ಟಣದಲ್ಲಿ ತುಂಬಿರುವುವು. " ಬತ್ತೀಸಾಯುಧ 
ಗಳ ಸುಭಟರ ಬೆಡಗಿನ ನಿಕರವೂ' ಅಲ್ಲಿ ಒಪ್ಪುತ್ತಿರುವುದು. ಯುದ್ಧಗಳಲ್ಲಿ 
ಮಾರ್ಬಲವನ್ನು ಒಬ್ಬರೆ ಎದುರಿಸಿ ೬ ಒಂಟಿಂಗದಲಿ ಮುರಿಯಿರಿದು ' 
ಸೋಲಿಸಿಬಿಡುವ « ಒಂಟಿರಿಗಾರ ನಾಯಕರ ' ಮನೆಗಳೂ ಅಲ್ಲಿ ಇದ್ದುವು. 


“4 ಕಬ್ಬಾಣಿ ಮುತ್ತಿನ ಚೌಕುಳಿ, ಕೊರಳೊಳ- 
ಗಿಟ್ಟ ಸದಕ, ಚಂದ್ರಹಾರ; 

ತೊಟ್ಟಿ ದುಗುಲದ ಸೈರಣೆಯೂಳಿಗದವರ 
ಕಟ್ಟಿ ಸಕದ ಕೇರಿಯಿಹುವು!” 


ಒಂದೆ ಮಾತಿನಲ್ಲಿ ಹೇಳಬೇಕೆಂದರೆ ಆ ನಗರದಲ್ಲಿ ಶೊರೆರಿದ್ದರು; ನೀತಿ 
ವಿಹಾರರಿದ್ದರು; ಸದ್ದುಣಗಣ ಸಾರರಿದ್ದರು; ಸಕಲಕಲಾವಿದರಿದ್ದರು; 
ಸರ್ವಜ್ಞ ರಿದ್ದರು. 


ಶ್ರೀರಂಗಪಟ್ಟಣದ ಅಂಗಡಿಗೇರಿಯನ್ನೂ ಕವಿ ಇದ್ದುದಿದ್ದಂತೆ ಬಣ್ಣಿಸಿ 
ಹೇಳಿದ್ದಾನೆ. ಅಂಗಡಿಗೇರಿಯಲ್ಲಿ « ರವಿ-ಶಶಿಬೀದಿ'ಗಳ ರಚನೆಯಿರುವು 
ದೊಂದು ಪ್ರಾಚೀನ ನಗರರಚನಾಶಾಸ್ತದ ನಿಯಮವೇ 

ಶ್ರೀರಂಗಪಟ್ಟಣದ ಆಗಿದೆ. ಪೇಟಿಯ ಒಂದು ಬದಿಯಲ್ಲಿ « ಚಿನ್ನವರದರ 
ಅಂಗಡಿಬೀದಿ ಮಳಿಗೆ 'ಗಳು ಇದ್ದುವು. ಅಲ್ಲಿಯ ಚಿನ್ನವರದರು "ಹರ- 
ಸಖ (ಕುಬೇರ)' ನು ನವನಿಧಿಗಳನು ಈ ಪುರದೊಳಗೆ 
ಇರಿಸಿದನೆಂಬಂದದಲಿ ಪಿರಿದೆನಿಸುವ ಹೊನ್ನರಾಶಿಗಳಲಿ' ಪರಿಶೋಭಿಸುತ್ತಿರು 
ವರು. ಇನ್ನೊಂದೆಡೆಯಲ್ಲಿದ್ದ ಮುತ್ತಿನ ಮಳಿಗೆಗಳಲ್ಲಿ ಬಳಿಮುತ್ತು, 


ಕೆನ್ನೀರ ಮುತ್ತು ಕಟ್ಟಾಣಿತೋರದ ಮುತ್ತು ಮೊದಲಾದ ಜಾತಿಮುತ್ತೂ- 
೧೯-೨೨೨ 


೧೪೬ ಕರ್ಣಾಟಕ ಜನಜೇನನ 


ಗಳಿರುವುವು. ಪವಳೆದ ಪಸರಗಳಲ್ಲಿ ಸಣ್ಣ ಪವಳ, ಕೈಕಟ್ಟಿನ ಪವಳ, ಬಣ್ಣ 
ಸರದ ಜಾತಿಪವಳ ಇವೆಲ್ಲ "ಕಣ್ಣಕೊಕ್ಕರಿಸುತ' ಒಪ್ಪುತ್ತಿರುವುವು. 
ಸಾಲುಗೊಂಡು ಎಸೆಯುತ್ತಿರುವ ಹಲವು ಪಸರದಂಗಡಿಗಳಲ್ಲಿ ನೀಲದ ಸರ, 
ಮಾಣಿಕದ ಕುಚ್ಚು, ವಜ್ರದ ಮೇಲುಗೊಂಚಲು, ಮೈಡೂರ್ಯ ಇವೆಲ್ಲ 
ಡಾಳಿಸುತ್ತಿರುವುವು. ಇನ್ನೊಂದೆಡೆಯಲ್ಲಿರುವ ಕಂಚುಗಾರರ ಪಸರಗಳಲ್ಲಿ 
"ಮಿಂಚುವ ಪರಿವಾಣ ಚೆಂಬು-ಗಿಂಡಿಗಳೂ; ಸಾಲಂಚಿನ ಮಜ್ಜನಸಾಲೆ(?), 
ಪಂಚಾರತಿ, ಗಂಟೆಗಳೂ' ತುಂಬಿರುವುವು. ಜವುಳಿಯೆ ಮಳಿಗೆಗಳಲ್ಲಿ 
" ಫಟ್ಟಿಯ ಸುರುಳು, ಸೂರಿಯ ಪುಟ, ಹೊಸಹೊನ್ನ ದಟ್ಟಿ, ಬಿಳಿಯ 
ದುಕೂಲ' ಇವು ದಿಟ್ಟಿಗಚ್ಣರಿಯಾಗಿ ಕಾಣುತ್ತಿರುವುವು; ಇಷ್ಟೆ ಅಲ್ಲದೆ ಆ 
ಮಳಿಗೆಗಳಲ್ಲಿ ಹಳದಿ, ಪೊಪ್ಪಳಿ, ಚಂದ್ರಗಾವಿ, ಬೊಂಬೆಯ ಬಣ್ಣ, ಸುಲಿ- 
ಪಲ್ಲು, ಹೊನ್ನ ತಗಡಿನ ಬಿಳುವಟ್ಟೈ ' ಮೊದಲಾದ ನಾನಾವರ್ಣದ ಒಬವುಳಿ 
ಅಂದವಡೆದಿರುವುದು. 


4 ಕರೆದರಾ ಎನುತಾಗ ಸಿರಿದೇವಿ ಆ ಪುರ. 
ದರಸಿನ ಮಂದಿರದೊಳಗೆ 

ಸ್ಥಿ ರವಾಗಿ ನೆಲಸಿಹಳಂಗಡಿಗೇರಿಯ 
ನಿರಿದುಭಾಗ್ಯವನೇನನೆಂಜಿ [೫ 


ಪೇಟಿಗೆ ಬರುವ ಹಳ್ಳಿ ಪಳ್ಳಿಗರಿಗೆ ನೀರುಹನಿಸುವುದಕ್ಕೆಂದು " ಶಶಿ-ರವಿ 
ಬೀದಿಯ ಸಾಲಸೆಜ್ಜೆಗಳ ಬಾಗಿಲಲಿ, ನೀಲಕುಟ್ಟಿಮದ ಅರವಟ್ಟಿಗೆಗಳು ' 
ಇದ್ದುವು. ಅಲ್ಲಿ ಬಾಲೆಯರು ನೀರೆರೆಯುತ್ತಿರುವರು. ಅವರನ್ನು ಸವಿಖಾಫಿ 
ಸಿಯೇ ಬಿಳ್ಳೆ ಲೆಗಳನ್ನು ಮಾರುವ ನೀಲಾಳಕಿಯರೂ; « ಕತ್ಲುರಿ, ಸೇವಂತಿಗೆ 
ದುಂಡುಮಲ್ಲಿಗೆ, ಜಾಜಿ, ಸಂಪಿಗೆ? ಮೊದಲಾದ ಹೂಗಳನ್ನು ಮಾಲೆಗಟ್ಟ 
ಮಾರುವ ಹೆಂಗುಸರೂ ಕುಳಿತಿರುವರು. ಇನ್ನೊಂದೆಡೆಯಲ್ಲಿ " ಪುಣಗು, 
ಕಸ್ತೂರಿ, ಕುಂಕುಮ, ಸಿರಿಗಂಧ' ಗಳನ್ನೆಲ್ಲ " ಮಣಿವಟ್ಟಿಲೊಳು ಹದಮಾಡಿ 
ಸ್ಸಣದೊಳು ಕ್ರಯಕೀವ ಗಟ್ಟಿ ವಳ್ತಿಯರ ಸಂದಣಿ' ಮೆರೆಯುತ್ತಿರುವುದು. 
ಈ ಬೀದಿಗೆ ಹತ್ತಿರವಾಗಿಯೆ " ಸೂಳೆಗೇರಿ' ಇರುವುದು. ಈ ಸೂಳೆ 
ಗೇರಿಯ ಸಾಲಭವನದ ಮಳಿಗೆಗಳೊಳಗೆ ಗಿಳಿಯ ಪಂಜರ, ಪಾರಿವಾಳಗಳ 
ಪೊಂಗೂಡು, ಕಳಕಂಠ-ಕೇಕಿಯ ದೀಹ ಇವೆಲ್ಲ ರಾಜಿಸುತ್ತಿರುವುವು. 
ಅನೇಕ ಒನ ಸೊಗಸುಗಾರರು ಸಿಂಗರಿಸಿಕೊಂಡು, ತಗರು-ಸಿಪಲೆ-ಕೋಳಿ 
ಗಳ ಕಾಳೆಗದ ನೆಪದಿಂದಲೂ, ಪಗಡೆ-ಜೂಜುಗಳಾಟಿದ ನೆಪದಿಂದಲೂ 


ಚಾರಣಕನಿ ಗೋವಿಂದನೈದ್ಯ ೧೪೭ 


ಯಾವಾಗಲೂ ತಿರುಗಾಡುತ್ತಿರುವರು ( ಇಲ್ಲಿ ಸೂಳೆಗೇರಿಯ ವರ್ಣನೆ ತುಂಬ 
ವಿಸ್ತಾರವಾಗಿದ್ದು, ಉತ್ತಾನವೆನಿಸಬಹುದಾದರೂ ಶೃಂಗಾರದ ವಾಸ್ತ್ರವಚಿತ್ರದಿಂದ 
ಕೂಡಿದೆ). 


ಪಟ್ಟಿ ೈಣವನ್ನೆ ಲ್ಲ ಬೆರಳಿಟಿ ಜೆ ತೋರಿಸಿದ ಕವಿ ವಾಚಕರನ್ನು ಅರ- 
ಮನೆಯ ಕಡೆಗೆ ಕರೆದುಕೊಂಡು ಬರುತ್ತಾನೆ. ಹಾದಿಯಲ್ಲೆಲ್ಲ " ಇತ್ತೆರ 
ದಲ್ಲಿಯೂ ಸಾಲುಗೊಂಡು, ಸುತ್ತಣ (ಬೇರೆ ಬೇರೆ 
ಅರಮನೆಗೆ ನಾಡುಗಳ) ದೊರೆ-ಮನ್ನೆ ಯರುಗಳೆ ಉಪ್ಪರಿಗೆ 
ಹೋಗುವ ದಾರಿ; ಗಳು' ಕಂಗಳಿಗೆ ಕೌತುಕವನ್ನು ಈಯುತ್ತಲಿರುವುವು. 
ಅರಸುಮಕ್ಕಳ ಈ ರಾಜಗೇಹಗಳ ಮುತ್ತಿನ ತೋರಣದ ಬಾಗಿಲಿದಿರಲ್ಲಿ 
ಅಟಿ-ಪಾಟಿ.  «ಬಿತ್ತರವಹ ನನಿಲುಯ್ಯಾಲೆ' ಗಳು ಇದ್ದುವು, 
ಇಲ್ಲಿಯ ರಾಜಕುಮಾರರನೇಕರು 4 ತೇಜಿಗಳನು ಹಣಿ 
ಸುವರು; ಕಲಭ (ಆ ಆನೆಮರಿ ) ವನು ಮಾಜದೆ ಬೀದಿವರಿಸುವರು', ಕೆಲವು 
ಜನ ರಾಜಪುತ್ರರು "ತಗರ ( ಟಿಗರಿನ) ತಲೆಗೆ ಜಂಬೀರ ( ಲಿಂಚಿ)ದ 
ಪುಳಿಯಿಟ್ಟು ಮಿಗೆ ನಸೆಯೇರಿಸಿ, ನಗುತ ಜಗಳವ ಕಾದಿಸುತ್ತಿಹರು ', 
ಮತ್ತೆ ಕೆಲವರು « ಕುಳ್ಳು ಟಗಳ (ಕೋಳಿಗಳ) ಕಾಲ್ಗೆ ಜೀಲಾಯುಧವಿಕ್ಕಿ, 
ಸೊಕ್ಕುಮದ್ದಿನ (ನಸೆಯೇರುವ) ಗುಟುಕಿತ್ತು, ಉಕ್ಕಂದ (ಉತ್ಸಾಹ) ದೆ 
ಕಾದಿಸುತ್ತಿಹರು'. ಬೇರೆಯ ಕೆಲವರು ಸಿಪಲೆ, ಗೌಜಲ ಹಕ್ಕಿಗಳ ಕಾಳೆಗ 
ವನ್ನಾಡಿಸುತ್ತಿರುವರು; ಜಾತಿಯ ಹುಂಜಗಳ ಕಾಲುಗಳಿಗೆ ಗಗ್ಗರವನ್ನು 
ಹಾಕಿ ಕಾಳೆಗಕ್ಕೆ ಬಿಡುತ್ತಿರುವರು. ಅಲ್ಲದೆ «ಧೂಳಿಯ ನೆಲದೊಳು ಕೇಳಿಯ 
ಚೌಕ (ಆಟದ ಕಳ)ವ ಮಾಡಿ, ಗೂಳಿಗೂಳಿಗಳಲ್ಲಿ ಲ್ಲಿ ಕಾಳೆಗವನ್ನಾ ಡಿಸ ಷರ 
« ಗೆರಡಿಯೊಳಗೆ ಸಾಧನಗೈದು, ದೇಹದೊಳಿರುವ ಜಲವ ಮೇಲೆ ಧರಿಸಿ, 
ಮಿರುಪ ಕುಂಕುಮವಸನದ ಕೈಸಾಣೆಯ' ಹಲವು ಜನ ಸ ಕುವರರು 
ಅಲ್ಲಿ ತಿರುಗಾಡುತ್ತಿದ್ದರು, ಅವರೆಲ್ಲ ಬೇರೆಬೇರೆ ಶಸಾ ಗಳ ಸಾಧನೆ 
ಯನ್ನೂ, ಜೋರಿನ ಪಟಿ ( ದಾಂಡಫಟ್ಟ )ನನ್ನೂ, ಕತ್ತಿ ಕ್ಸ ಯ 
ವರಸೆಯನ್ನೂ ರೀತಿತಿಳಿದು ಜತನ 


ದೊರೆಗಳ ಕುಮಾರಿತಿಯರು ಮುತ್ತಿನ . ದಡ್ಡಿಯ ಪಲ್ಲಕ್ಕಿ 
( ಮೇನಾ)' ಗಳನ್ನು ಏರಿ, ತಮ್ಮ ಜೊತೆಯಲ್ಲಿಯೆ ಬರುವ ಕೆಳದಿಯರ 
ಗುಂಪುಗಳೊಂದಿಗೆ ಬೀದಿಯಲ್ಲಿ ಎಡೆಯಾಡುತ್ತಿ ರುವರು. 


೧೪೮ ಕರ್ಣಾಟಕ ಜನಜೀನನ 


ಅನೇಕ ಜನ ಮನ್ನೆ ಯರು, "ದೊರೆಗೆ ಕಾಣಿಕೆಯಾವ ವಸ್ತು,- 
ವಾಹನಗಳ ಪಿರಿದು ಸಂದಣಿಯ ಸಾಲಿನಲಿ' ಅರಮನೆಗೆ ಹೋಗುವುದಕ್ಕಾಗಿ 
ತಂಡ-ತಂಡವಾಗಿ ಬೀದಿಗಳಲ್ಲಿ ಹೋಗಿಬರುತ್ತಿರುವರು. 


ಕಂಠೀರವ ನರಸರಾಜನ ಅರಮನೆಗೆ ನೆಲೆಯುಪ್ಪರಿಗೆಗಳು ಎಷ್ಟೈಸೊ ಶೆ 
ಇದ್ದುವು. ಅವುಗಳಲ್ಲಿಯೂ ಚೌದೆಸೆಯ ಉಪ್ಪರಿಗೆಗಳು "ಜಯೆಸಿರಿ, ಭಾಗ್ಯ. 
ಸಿರಿ, ಶಾರದಲಕ್ಷ್ಮಿ ಹ ಧ್ಭರ್ಯಲಕ್ಷ್ಮಿಯರ ಮುಖಾಬ್ದ 
ಅರಮನೆ ಮತ್ತು ದಂತೆ” ಮೆರೆಯುತ್ತಿದ್ದುವು. ಈ "ಧವಳದುಪ್ಪರಿಗೆಗಳ 
ಅಲ್ಲಿಯ ಬೇರೆಬೇರೆ ಅಂತರಾ೦ತರದ ಭಿತ್ಲ್ತಿಯಲಿ. .. ಮೋಹರಸವ ಸೂಸುತ, 
ಭಾಗಗಳು. ಜೆಲ್ಟಾಂತ ಪುತ್ತಳಿಗಳು' ಒಪ್ಪುತ್ತಿದ್ದುವು. ಆ ಪುತ್ತಳಿ 
ಗಳೆಂದರೆ ಏನೋ ಕೆಲಸಕ್ಕೆ ಬಾರದ ಗೊಂಬೆಗಳಲ್ಲ; 
" ಭಾರತ, ರಾಮಾಯಣ, ಭಾಗವತ? ಕಥಾಸಂದರ್ಭಗಳನ್ನು ಪ್ರದರ್ಶಿ 
ಸುವಂತಹವೂ, ಶೈಂಗಾರರಸಪೂರಿತವಾದ ಕಾವ್ಯ-ನಾಟಕದಲ್ಲಿಯ ಕಥಾ 
ಸೂಚಕವಾದುವೂ ಇದ್ದುವು. ಅಲ್ಲದೆ ಅರಸಂಜೆ, ಸೋಗೆನವಿಲು, ಬಣ್ಣ- 
ಗೋಗಿಲೆ, ಗಿಳಿ ಚಕ್ರವಾಕ ಮೊದಲಾದ ಪಕ್ಷಿಗಳ ಪ್ರತಿಮೆಗಳೂ ಅಲ್ಲಿ 
6 ಸ್ಮರಧೀರನ ಬಲದಂತೆ' ಕಂಗೊಳಿಸುತ್ತಿದ್ದುವು. ಆನೆ, ವರಾಹ, 
ಕಾಳ್ಕೋಣ, ಪೆರ್ಬುಲಿ, ಸಿಂಹ, ಹರಿಣ, ಭೇರುಂಡ ಮೊದಲಾದ ನಾನಾ 
ಬಗೆಯ ಮೃಗಗಳ ಪ್ರತಿಮೆಗಳು ಹರ್ಮ್ಯ್ಶಗಳಲ್ಲಿ ಪರಿಶೋಭಿಸುತ್ತಿದ್ದುವು. 


ಹೊರಭಾಗವನ್ನು ಬಣ್ಣಿಸಿ ಕಣ್ಣಿಗೆ ಕಟ್ಟಿದ ಕವಿ, ವಾಚಕರನ್ನು 
ಅರಮನೆಯೊಳಕ್ಕೆ ಕರೆದುಕೊಂಡು ಹೋಗಿ, ಅದರ ಒಂದೊಂದೆ ಭಾಗವನ್ನು 
ತೋರಿಸುತ್ತಾನೆ : ಹೋದೊಡನೆಯೆ ಅವರು « ಹಿರಿಯ ಹಜಾರ 'ವನ್ನು 
ನೋಡುವರು. ಅಲ್ಲಿಯ ಕಂಬಗಳೆಲ್ಲ ಹೊಂದಗಡುಗಳಲ್ಲಿ ಹುದುಗಿ ಬ 
ಹವು. « ಪಟ್ಟೋಳಿಯ ( ರೆಸಿಮೆಬಟ್ಟೆಯ ) ಸರಗೊಂಡೆಯದ ಲೋನೆಯಿಂದ' 
ಅಂದವಡೆದ ಹಜಾರವದು. ಇದನ್ನು ನೋಡಿ ಮುಂದೆ ಹೋದರೆ « ಚಿತ್ರ- 
ಶಾಲೆ? ಇರುವುದು. ಅದು « ಸುರಪನ ಆಸಾ ನಮಂಟಿಪದ ಶೃಂಗಾರದ 
ಪರಿವಿಡಿಯ ? ಸೋಲಿಸಿಬಿಡುವಂತಹದು. ಅಲ್ಲಿಂದ ಮುಂದೆ ಹೋದರೆ 
" ಲಕ್ಷ್ಮೀನಿಲಾಸ ' ವಿರುವುದು. ಮುಂಡೆ ಒಂದುಕಡೆಗೆ ದುರ್ಗಾಮಂಟಪ, 
ಇನ್ನೊಂದು ಕಡೆಗೆ ಶಾರದಾಮಂಟಿಸ. ಈ ಶಾರದಾಮಂಟಪದಲ್ಲಿ ಗಿರಿಜಾ- 
ಕಲ್ಯಾಣದ ಕತೆಯನ್ನು ಒಳಗೊಂಡ  ಚಾರುತರದ ಜೆಲ್ವ ಚಿತ್ತರಗಳು' 
ಇರುವುವು. ನಾಟಕಶಾಲೆಯಲ್ಲಿ ಅರಗಿಳಿ, ನವಿಲು, ಕೋಗಿಲೆ, ಕೊಂಜೆ, 


ಚಾರಣಕನಿ ಗೋವಿಂದನೈದ್ಮ ೧೪೯ 


ಕೊಳರ್ವಕ್ಕಿ ಮೊದಲಾದುವುಗಳ ಪ್ರಣಯಜೀವನವನ್ನೂ ಸುರನಾರಿಯರ 
ವಿಲಾಸಗಳನ್ನೂ ರೂಪಿಸಿದ ಪುತ್ತಳಿಗಳಿರುವುವು. ಅದಕ್ಕೆ ಸವಿರಾಪದಲ್ಲಿಯೆ 
"ಇಂದಿರಾ ಮಂದಿರ ವಿರುವುದು. ಮುಂದಕ್ಕೆ ಹೋದರೆ ನಡುವೆ 
" ಬಂಗಾರ ಚೌಕಿ' ಸಿಕ್ಕುವುದು. "ಮದನನಿಲಾಸ' ದ ಸೊಬಗ 
ನ್ನಂತೂ ಕವಿ ತುಂಬ ಹೇಳಿರುವನು. ಅಲ್ಲಿ « ಚೌರಾಸೀತಿ (ಎಂಬತ್ನಾಲ್ಕು) 
ಬಂಧ 'ದ ವಿವಿಧರತಿಯ ತೋರಿ ಮೆರೆವ ಎಲ್ಲವುಗಳನ್ನೂ ವಸ್ತ್ರಗಳಿಂದ 
ಮುಚ್ಚಿದಪ್ರತಿಮೆಗಳಿರುವುವು. ಅದಕ್ಕೆ ಪಕ್ಕುದಲ್ಲಿಯೆ . ಸೌಂದರ್ಯ- 
ನಿಳಯಂ', ಮತ್ಕೊಂದೆಡೆಯಲ್ಲಿ "ನಿಜಯೆಭನನ' ಏರುವುದು. ಅರಮನೆ 
ಯಲ್ಲಿ ರಾಣಿಯರಿಗಾಗಿ ನಿರ್ಮಿತವಾದ "ನವರತ್ನದತೊಟ್ಟಿ' ಗಳಿರುವುವು. 
"ನಾಟಿಕಶಾಲೆಯ ಅಬಲೆಯರ (ದೊರೆಯ ಬಂಗಾರದವರ )' ಮಣಿಮಯ 
ಭುವನಗಳೂ ಅಲ್ಲಿ ಇದ್ದುವು ಇವರಲ್ಲಿಯ ಅನೇಕರು ಜ್ಯೋತಿಷ, ಕಾವ್ಯ, 
ನಾಟಿಕಶಾಸ್ತ್ರ, ಸಂಗೀತರೀತಿಗಳಲ್ಲಿ ಕೋವಿದೆಯರಾಗಿ ಇರುವರು. 
ಅರಮನೆಯ ಇಷ್ಟೆಲ್ಲ ಭಾಗಗಳನ್ನು ನೋಡಿಯಾದ ಮೇಲೆ, ಬೇಕಿದ್ದರೆ 
ಅಪ್ಪಣೆಪಡೆದು ಭೋಜನಶಾಲೆ, ಒಳಬೊಕ್ಕಸ, ಪೂರ್ಣಭಂಡಾರ, 
ಪೊನ್ನನಿಳಯ, ಉಗ್ರಾಣ, ಪಾಕಗಳ ಗೃಹ, ಆಯುಧಶಾಲೆ ಇವು 
ಗಳನ್ನೂ ಸುತ್ತಾಡಿ ನೋಡಿ ಬರಬಹುದು. ಹೂದೋಟದಲ್ಲಿ ತಿರುಗಾಡಿ 
ಬರಬೇಕೆನಿನಿದರೆ.. ರಾಣೀವಾಸದವರಾರೂ ಇಲ್ಲದಾಗ « ಅಂತಃಪುರದ 
ಉದ್ಯಾನವನ ' ಕ್ಕೂ ಹೋಗಬಹುದು. ಅಲ್ಲಿ ಸಳಸಳನೆ ಹರಿಯುತ್ತಿರುವ 
" ಕಾಲ್ವೆ' ಯಲ್ಲಿ ಕೈಕಾಲುಗಳನ್ನೂ ತೊಳೆದುಕೊಳ್ಳಬಹುದು. 
ಕಂಠೀರವ ನರಸರಾಜನು ನಿತ್ಯವೂ " ರಾಮಕಥೆಯಲಿ ರವಿಕುಲದ 
ಅವನಿಪರುಗಳ ಐ್ರ:ತಾಪ' ಕೇಳುವನು. "ಭಾರತದಲ್ಲಿ ಸೋಮವಂಶದ ರಾಯರು 
ಗಳ ಸುಧರ್ಮೊೋದ್ಧಾಮವನು ' ಹೇಳಿ ನಲಿಯುವನು. 
ನರಸರಾಜನ ಆಧಿ- « ಭಾಗವತ ಪುರಾಣ ಪ್ರಸಂಗವ....ಕೇಳಿ, ಹರಿ-ಹರ 
ದೈನಿಕ ಜೀವನ ಭಕ್ತಿಯೊಳಿರುವನು'. ಈ ದೊರೆಯು ಶ್ರೀರಂಗಪಟ್ಟಣದ 
ಶ್ರೀರಂಗನಾಥ, ನರಸಿಂಹ ದೇವರುಗಳ ದೇವಾಲಯ 
ದಲ್ಲಿ ಕಾಲಕಾಲಳ್ಕೈ ತಕ್ಕ ಪೂಜೆಗಳೂ ಸೇವೆಗಳೂ ನಡೆಯುವಂತೆ ಏರ್ಪಾ 
ಡನ್ನು ಮಾಡಿದ್ದನು.* ಆದುದರಿಂದಲೆ ಅಲ್ಲಿ ಪಕ್ಷೋತ್ಸವ- ಮಾಸೋತ್ಸವ 


ಯನ್ನೂ ತುಂಬ ವಿವರಣೆಗಳೊಂದಿಗೆ ಬಣ್ಣಿಸಿರುವನು (ಸಂಧಿ ೬; ಪದ್ಯ ೭೩ ರಿಂದ 
೧೧೦ ರ ವಪಕೆಗೆಗಿ, 


೧೫೦ ಕರ್ಣಾಟಕ ಜನಜೀವನ 


ಗಳಲ್ಲಿ ಪಲ್ಲಕ್ಕಿಸೇವೆ ನಡೆಯುವುದು. ಕರಿರಾಜತಿರುನಾಳು, ಸಂಕ್ರಮಣದ 
೩ ರುನಾಳು, ರಥಸಪ್ತಮಿಯ ತಿರುನಾಳು, ಕೋಡೆತಿರುನಾಳ್ಕು 
ವಸಂತ ತಿರುನಾಳು ಇವೆಲ್ಲ ಉತ್ಸವಗಳೂ ಅಚ್ಚುಕಟ್ಟಾಗಿ ನಡೆಯುತ್ತಿ 
ದ್ಲುವು. ಈ ವೀರವೈಷ್ಣವ ದೇವಾಲಯಗಳಂತೆಯೆ ಆ ರಾಜಧಾನಿಯಲ್ಲಿ 
ದೊಡ ಹಂಪಯ್ಯನಮಠ, ಮೂಲೆಯ ಮಠ, ವಿರಕ್ತಮಠ, ದಾಸೋ 
ಹದ ಮಠ ಚ ಸಿ ವೀರಶೈವರ ಧರ್ಮಸಂಸ್ಥೆಗಳೂ ವ್ಯವಸ್ಥಿತವಾಗಿ 
ನಡೆಯುತ್ತಿದ್ದುವು. ರಾಜಧಾನಿಯ ಜನರಿಗೆಲ್ಲ ಗೊತ್ತಾ ತೋ ಗೋಪುರ 
ದೊಳಗೆ ಗಡಿಯಾರ- ಜಾಗಭೆ' ಸಮಯಕ್ಕೆ ಸರಿಯಾಗಿ ನುಡಿಯು 
ತ್ರಿರುವುದು, 


೭. ರಾಜಕಾರ್ಯ ಪ್ರಸಂಚ 


ಆ ಕಾಲದಲ್ಲಿ ಅರಸರ ಒಡ್ಡೋಲಗಗಳು ಯಾವಾಗ ಕೂಡುತ್ತ, 
ಲಿದ್ದುವು?... ಓಲಗಶಾಲೆ ಹೇಗೆ ಇರುತ್ತಿದ್ದಿತು?... ಓಲಗಕ್ಕೆ ಯಾರು 
ಯಾರು ಬರುತ್ತಿದ್ದರು ?. .. ಎಂಬುದನ್ನೆಲ್ಲ ವಿಶದವಾಗಿ 

ದೊರೆಯ ತಿಳಿದುಕೊಳ್ಳಬೇಕಾದರೆ 'ಗೋವಿಂದವೈದ್ಯ ಕವಿಯ 
ಒಡ್ಡೋಲಗ ಕಾವ್ಯದ ೮ನೆಯ ಸಂಧಿಯನ್ನು ಓದಿನೋಡಬೇಕು. 

« ರನಿ ಪಶ್ಚಿನುಲಲನೆಯ ರತಿಕೇಳಿಗೊಲಿದು ನಲನಿಂದ 

ತೆರಳಿದ «ಪೂರ್ವಚಂದ್ರನು ಮೂಡುಗಡೆಯೊಳು ಒಪ್ಪಿದ್ದ, ಆಗ ದೊರೆಯ 
ಓಲಗ ನೆರೆಯಲಿಕ್ಕಿದ್ದಿತು. ಓಲಗಸಾಲೆಯಲ್ಲಿ " ನವನಾರೀ ಕುಂಜರ], 
" ಪಂಚನಾರೀ ತುರಂಗ 'ದ ಹೊನ್ನಕಂಭ ಮೆರೆಯುತ್ತಿದ್ದುವು. * ಅಲ್ಲದೆ 
« ಹರಿಯ ನಾಟಿಕ ಮನಸಿಜನ ವಿಲಾಸದ ಪರಿವಿಡಿಗಳ ಪುತ್ತಳಿ' ಗಳೂ ಅಲ್ಲಿ 
ಚೌದೆಸೆಯ ಭಿತ್ತಿಗಳಲ್ಲಿ ಇರುವುವು. ಓಲಗಸಾಲೆಯಲ್ಲಿ ಯಾವ ಕಡೆಗೆ 
ನೋಡಿದರೂ ಮಿಸುನಿಯ ಪಟ್ಟೆ ( ಜರಿಯ ಬಟ್ಟಿ)ಗಳು; ದೇವಾಂಗವಸನ 
( ಬಿಳಿಯ ಬಟ್ಟೆ )ಗಳಿಂದ ಬಿಗಿದ ಮೇಲ್ಕಟ್ಟು ( ಛತ್ತು); ಮುತ್ತು-ರತ್ನಗಳ 
ಗೊಂಚಲು; ಜಾಜಿ-ಸಂಪಿಗೆಗಳ ಪೂಮಾಲೆ. ಓಲಗಸಾಲೆಯ ಮೇಲ್‌ ಭಾಗದ 
ವರ್ಣನೆಯಿದಾಯಿತು. ನೆಲಗಟ್ಟು ಪನ್ನಿರ ಚಳೆಯ, ಸಾರಣೆ, ರಂಗವಲ್ಲಿ, 


* ಕನ್ನಡ ನಾಡಿನ ಪ್ರಾಚೀನ ರಾಜಸಭಾಮಂಟಪ ಗಳಲ್ಲೆಲ್ಲ (RCo 
4 ಪಂಚನಾರೀ ತುರಂಗ' ಗಳುಳ್ಳ ಕಂಬಗಳು ಇದ್ದೆ ಇರುತ್ತಿ ದು ವ. ದ.ಕ. ಜಿಲ್ಲೆ ಯ 
ಮೂಡುಬಿದಿರೆಯಲ್ಲಿರುವ ಐತಿಹಾಸಿಕ ಕಟ್ಟ ಸ ಡವೊಂದರಲ್ಲಿ ಈ ಬಗೆಯ ಕಂಬಗಳಿದ್ದು 
ದನ್ನು ಈಗಲೂ ನೋಡಬಹುದಾಗಿದೆ. 


ಟಾರಣಕವಿ ಗೋಪಿಂದವೈದ್ಯ ೧೫೧ 


ಕಾರಣೆಗಳಿಂದ ಕೂಡಿರುವುದು. ಬಗಬಗೆಯ ಸುಗಂಧದ್ರವ್ಯಗಳ ವಾಸನೆ 
ಯಿಂದ ಸಭಾಸ್ಕಾನ ತುಂಬಿದ್ದಿತು. 


ದೊರೆಯು. ಕುಳಿತುಕೊಳು ವುದಕ್ಕಾಗಿ "« ನಿಸುನಿವುಂಚ' ದ 
ಮೇಲೆ * ಹಂಸತೂಳದ ಶಲ್ಪವನು ಹಚ್ಚಡಿಸಿ....ಬಟ್ಟುವೊರಗು 
(ತಳ್ಕೆ-ಲೋಡು)'ಗಳನ್ನು ಇರಿಸಲಾಗಿರುವುದು. ಆಗ ಮುತ್ತಿನ ಪಲ್ಲಕ್ಕಿಯನು 
ಏರಿ ದೊರೆ ಓಲಗಸಾಲೆಗೆ ಬಂದ.  ಮಂತ್ರಿ-ಮನ್ನೆಯ-ಸುಭಟರುಗಳ 
ಸಂಕುಲ ಆತನನ್ನು ಬಳಸಿ ಬರುತ್ತಿದ್ದಿತು. ದೊರೆಯ ತಲೆಯ ಮೇಲೆ 
ಬಿರುದಿನ ಛತ್ರ ಒಪ್ಪುತ್ತಿತ್ತು.  ಬಾಲಾರ್ಕನು ಬಹುರೂಪಾದಂದದೊಳು' 
ಆಲವಟ್ಟಿ ( ಬೀಸಣಿಕೆ )ಗಳು ಅಲುಗಾಡುತ್ತಿದ್ದುವು. ಆಗ "ಕೊಂಬು, 
ಹೊಳಲು, ನಾಗಸರ, ಭೇರಿ, ತಂಬಟಿ, ಬೊಂಬುಳಿ, ಬುರುಗು» ಡಿಂಡಿಮ 
ಮೊದಲಾದ ವಾದ್ಯಗಳ ಮೊರೆತವು ಆಕಾಶವನ್ನು ತುಂಬಿದ್ದಿತು. ಪಾಠಕರು 
 ಅರಿರಾಜ ಗಿರಿನಜ್ರದಂಡ | ಸ್ನೇಹಿತನೃಪ ಸರಸಿಜನನಮಾರ್ತಂಡ! ನರಸ 
ರಾಜೇಂದ್ರಚಂದ್ರಮ ಜಯಜಯತು! ಎಂದು ಪೊಗಳುತ್ತಿರುವಾಗ 
ದೊರೆಯು ಸಿಂಹಪೀಠದ ಮೇಲೆ ಕುಳಿತುಕೊಂಡ. ಆಗ ಓಲಗಸಾಲೆಯ 
ಲ್ಲೈಲ್ಲ « ಜೊಂಬಾಳೆ ದೀವಟಗೆಗಳ್‌' ಸುರುಚಿರ ಪ್ರಭೆಯನು ಸೂಸಿದುವು. 
ದೊರೆಗೆ « ಎಳವೆಂಗಳು ' ಚಾಮರವ ಡಾಳಿಸತೊಡಗಿದರು. 


ಗಾಯಕರು, ಕವಿಗಳು, ವೇದವಿದರು, ಶಾಸ್ತ್ರಜ್ಞರು, 

ಮಂತ್ರೋದಯಾಢ್ಯರು, ಭಾರತಿಗಳು ( ಭಾರತವನ್ನೋದುವವರು ), 

ತಾರ್ಕಿಕರು, ನಾಚಕರು, ನಿನೋದಿಗಳು, ಕರಣಿ 

ಸಭೆಯಲ್ಲಿದ್ದ ಕರು, ಆಸ್ತಮಂತ್ರಿಗಳು, ರಾಯಸ ಬರೆದೋದು 

ನಿನಿಧಜನರು  ತಿಹ ಬಲ್ಲವರು, ದಳಪತಿಗಳು, ಮನ್ನೆ ಯರು, 

ಮಂಡಲಿಕರು, ತುಳಿಲಾಳುರಾಯರು ( ಶರಣಾಗತ 

ರಾಜರು), ರಾವುತರು ಇವರೆಲ್ಲ ಓಲಗಸಾಲೆಯಲ್ಲಿ ಔಚಿತ್ಯವನ್ನ ರಿತು ತಮ್ಮ 

ತಮ್ಮ ಸ್ಥಾನಗಳಲ್ಲಿ ಮಂಡಿಸಿರುವರು. ಚಾಮರ, ಕುಂಚ, ಕಾಳಾಂಜಿ, 

ಪಾವಡೆ, ಕನ್ನಡಿ ಮೊದಲಾದುವುಗಳನ್ನು ಹಿಡಿಡುಕೊಂಡ " ಊಳಿಗವರ' 
ಬಳಗವೂ ಅಲ್ಲಿ ಸಾಲುಗೊಂಡು ನಿಂತಿದ್ದಿತು. 


6 ತೆಲುಗು ಮನ್ನೆಯ ಸಾಲಿದೆ; ತಿರುಕೊಂಕಣ 
ಸಲೆ ಕೊಂಗ ತಿಗುಳ ಕೊಡಗರು! 


೧೪೨ ಕರ್ಣಾಟಕ ಜನಜೇ ವನ 


ಗಲಭೆಯ ಮಾಣುಮಾಣೆಂಬ ಅನಸರದಪ- 
ರುಲುಹೊಪ್ಪಿ ತಾಸ್ಥಾನದೊಳೆಗೆ ಡಿ 


ದೊರೆ ಬಂದು ಕುಳಿತೊಡನೆಯೆ ಹೆಂಗುಸರ " ಕೋಲಾಟ? ಮೊದಲು 
ನಡೆಯಿತು. ಬಳಿಕ " ಬಿರುದಿನ ಪಾತ್ರದ ಸಾರಿಯ ಮೇಳದ ತರುಣಿಯರ ' 
(ನರ್ತನ'ವಾಯಿತು. ಆ ಮೇಲೆ ಗಾಯಕರು 
ಸಂಸ್ಕೃತಿ ಪರಿ. « ತುಂಬುರನಿಡಿದು ಗಾನಾಮೃತವ  ಕೆನಿಗಿಂಬಾಗಿ 
ಪೋಷಕ ಕಾರ್ಯ- ಸವಿದೋರಿಸುತ' ಹಾಡಿದರು. ತರುವಾಯ 1 ವೈಣಿಕ 
ಕ್ರಮಗಳು, ಬಯಕಾರೆರು ಕೊರಳಬೆರಳನೊಂದುಗೂಡಿ ದೊರೆರಾಯ 
ಕಂಠೀರವನ ಅಂಕಮಾಲೆಯನು ಪಾಡಿದರು '. ಅನೇಕ 
ಜನ ವಿದ್ವಾಂಸರು ಬಂದು 4 ಭರತ-ಪ್ರರಾಣ-ನಾಟಕ-ನೀತಿಶಾಸ್ತ್ರ-ತರ್ಕ- 
ಶಬ್ದಗಳ ' ನಿರ್ಣಯಿಸಿ ತೋರಿಸಿದರು. ಭಾರತಿಗಳು ಭಾರತ-ರಾಮಾಯಣ 
ಪುಣ್ಯಕಥೆಯ ವಿಸ್ತಾರವ ಗಾನರಸದಲಿ ಸಾರತರದೆ ನಲಿದೋದಿ. . .. ರಾಜಿ 
ನಿದರು'. * 


(ದೇಸಿಯ ರಾಜವಟ್ಟಿದ ಸವಿನುಡಿಗಳನು ಸೃಷ್ಟೀಶ್ವರನಿಗೆ ಬಿನ್ಸೈ 
ಸುತ' ದೊರೆಯ ಎಡಬಲಗಳಲ್ಲಿ « ಮಂತ್ರಿ ಗಳು ಇಟಿ ಣಿಸಿಹರು.', ಅದ 
ರಂತೆಯೆ ದಳವಾಯಿ, ರಾವುತ, ಮಾವುತ, ಒಂಟಿಗ ( ಒಂಟಿಯ ಮೇಲೇರು 
ವವ )ರ ಬಳಗವೂ ದೊರೆಯ ಆಜ್ಞೆಗಾಗಿ ಕಾಯುತ್ತ ಕುಳಿತಿರುವುದು. ಆಗ 
ಸಭೆಯಲ್ಲಿ « ಪರಿಮಳಿಸುವ ದಿವ್ಯ ಸಾಮ್ರಾಣಿಧೂಪನ ' ಹಾಕಿದರು. 
ದಿಕ್ಕುದಿಕ್ಕಿನಿಂದ ಬಂದ ರಾಯಭಾರಿಗಳು ಅಲ್ಲಿಗೆ ಬಂದು ಓಲಗವನ್ನು 
ನೋಡಿ, ವೈಭವಕ್ಕೆ ತಲೆಯನ್ನು ತೂಗುತ್ತಿದ್ದರು. ಓಲಗದಲ್ಲಿ ನಡೆಯಬೇಕಾದ 
ರಾಜಕಾರ್ಯವೆಲ್ಲ ನಡೆದುಹೋಯಿತು. ದೊರೆಯು « ಓಲಗಪರಿವ ಸಮಯ 
ದಲಿ ವೀಳೆಯವುಡುಗೊರೆಗಳನು ಸಭೆಗೆ ಸೂಸಿದನು 1. ಬಳಿಕ ಒಳಗೆ "ರಾಣಿ 
ಯೋಲಗಶಾಲೆಗೆ' ಐತಂದನು. ಅಲ್ಲಿಂದ ತಾರೆಗಳ ಸಮೂಹದೊಂದಿಗೆ 
ಬರುವ ರಾಕಾಚಂದ್ರನಂತೆ " ತರುಣಿರನ್ನೆಯರ ಮೊತ್ತದಲಿ' ನಾಟಕಶಾಲೆಗೆ 
ಬಂದನು. 

* ಆ ಕಾಲದಲ್ಲಿ ಗಮಕಿಗಳನ್ನೆ ಭಾರತಿಗಳೆಂದು ಹೇಳುತ್ತಿದ್ದರೆಂದು ತೋರು 


ವುದು. ಇದಕ್ಕೆ ಕುಮಾರವ್ಯಾಸನ ಭಾರತದ ಲೋಕಸಪ್ರಿಯತೆಯೆ ಕಾರಣನಾಗಿರ 
ಬಹುದು, 


ಚಾರಣಕನಿ ಗೋವಿಂದವೈದ್ಯ ೧೫೩ 


ಲ. ವಿವಿಧ ಕಲಾಜೀನನ 


ನಮ್ಮ ಪ್ರಾಚೀನ ಸಾಮಾಜಿಕ ಜೀವನದಲ್ಲಿ ಕಲೆಗಳಿಗೆ ಇರುವ ಸ್ಥಾ ಸ್ಥಾನವು 
ದೊಡ್ಡದು. ಅಂದಿನ ರಾಜಕೀಯ ಸಂಸ್ಥೆ ಗಳೂ. ಸಿರಿವಂತರ ವರ್ಗವೂ, ಕಲೆ 
i ಸಂವರ್ಧನೆಗೂ ಸಂರಕ್ಸಣೆಗೂ ತುಂಬ ಲಕ ಕ್ಟ 
ಅರಮನೆಯ ವನ್ನು ಕೊಡುತ್ತಿದ್ದುವು. ಗೀತ, ನರ್ತನ, ನಾಟಕ 
ನಾಟಕಶಾಲೆ ನ » ಗಮಕಕಲೆಗಳೆ ಅಂದಿನವರ ಭಾವವಿಕಸನಕ್ಕೆ 
ಕಾರಣವಾಗಿದ್ದುವು. ಕಂಠೀರವ ನರಸರಾಜನ ಕಾಲದಲ್ಲಿ 
ಗಂಡುಸರೆಲ್ಲ ಸಾಹಸಜೀವನದಲ್ಲಿ ಜೀವಿಸಬೇಕಾದುದರಿಂದ, ಕಲಾಪ್ರಪಂಚದ 
ಸಂರಕ್ಷಣೆಯ ಭಾರವನ್ನೆಲ್ಲ ಸ್ತ್ರೀಯರ ಮೇಲೆ ವಹಿಸಿಬಿಟ್ಟಿ ದ್ವರೆಂದು ತೋರು 
ವುದು. ಕಂಠೀರವ ನರಸರಾಜನು ನಾಟಕಶಾಲೆಗೆ 0h ರಕ ಮೇಲೆ 
ಕುಳಿತ ಬಳಿಕ, ಅಲ್ಲಿ ನಡೆದ ಕಲಾಪ್ರದರ್ಶನದ ಕಾರ್ಯಕಲಾಪದಲ್ಲಿ ಬರಿಯೆ 
ಹೆಂಗುಸರೆ ಭಾಗವಹಿಸಿದುದನು ಪಿ ನೋಡಿದರೆ, ಈ ನನ್ನ ಊಹೆಯು 'ನಿಜವೆಂದು 
ತೋರದಿರದು : 


ತೂರ್ಯತ್ರಯದ ಮಂಗಳಫಘೋಷವು ಕಿವಿಗಳನ್ನು ಆಕರ್ಷಿಸುತ್ತಿರು 
ವಾಗಲೆ "ಭಾಸುರ ಬಿರುದಿನ ನಾಜ್ಯವಧುಗಳು ಸಂತೋಷದೆ ನಡೆತಂದರು'. 
ಇವರು ತೊಳಗುವ ನವರತ್ನ ಗಾಸೆಯಿಂದ ಪರಿಶೋಭಿಸುತ್ತಿದ್ದರು; 
ಸರ್ವಾಂಗಕ್ಕೆ ಮಣೆಭೂಷಣ ಅಳವಟ್ಟವರು; ಥಳಥಳಿಸುವ ಮುದ್ದು- 
ಮೊಗದ ಜೆನ್ನೈಯರು, ಇವರಿಗೆ ನಾಟ್ಯಾಭಿನಯಗಳನ್ನು ಕಲಿಸಿದ ಭರತಾ 
ಚಾರ್ಯನೂ ನಾಟ್ಯವಧುಗಳ ಗುಂಪಿನಲ್ಲಿದ್ದ ನು; ಆತನ « ಉಡಿಯ ಸುತ್ತಿದ 
ವಲ್ಲಿಪಾಟಿನ, ಕರದಲಿ ಪಿಡಿದು ರಂಜಿಪ ರನ್ನ ಸೆಳೆಯ ಬೆಡಗನ್ನು' ಬಣ್ಣಿಸಲಿ 
ಕ್ಕಾಗದಂತಹದು. ನಾಟ್ಯಿವಧುಗಳೆಲ್ಲ ಹಾಟ ಮರೆಯೊಳು ( ಪರ 
ದೆಯ ಹಿಂದೆ) ' ಭರತಶಾಸ್ತಾ ಧಿದೇವಿಯರಂತೆ ರಂಜಿಸತೊಡಗಿದರು. ಆಗ 
ತಾಳ, ಮದ್ದಳೆ, ಮುಖವೀಣೆ, ಆವುಜ, ಗೀತದಾಳಾಪ, ನಾಟ್ಕವಧುಗಳ 
ಕಾಲಗೆಜ್ಜೆಯ ರವ, ಗತಿ ಇವೆಲ್ಲ ಕೂಡಿ, ಕಿವಿಗೊಂದು ಹೊಸಸವಿಯನ್ನು 
ಬೀರಲು ತೊಡಗಿದುವು. ಮೊದಲು ಸೂತ್ರಧಾರನು ಬಂದು « ತತ್ತಕಾರವ 
ವಿರಚಿಸಿ ಜವನಿಕೆ (ಪರದೆ) ದೆಗೆಯೆ' ಭರತಶಾಸ್ತ್ರ್ರಾಗಮದಂತೆ ಪ್ರೌಢೆ 
ಯರು ಪುಷ್ಪಗಳನ್ನು ಸೂಸಿದರು. ಬಳಿಕ ಮಂಗಲಾಚರಣಕ್ಕೆ ಮೊದಲಾ 
ಯಿತು. ಇನಿದಾದ ಧ್ವನಿಯಲ್ಲಿ ಕ 

ಪ೦--೨೨೨೨, 


೧೫೪ ಕರ್ಣಾಟಕ ಜನಜೀಭಸ 


«« ನರಸಿಂಹಸ್ತುತಿ ಗೀತಪ್ರಬಂಧನ 

ಸಿರಿದು ಸುಳಾದಿ* ತಾಳದಲಿ 
ಕರದಭಿನಯಗೂಡಿ ಕಡುಕುಶಲದೆ ನಾಟ್ಕ- 
ದಿರನ ಮೆರೆದರಂಗನೆಯರು.? 


ಅಲ್ಲದೆ ಅವರು " ಕರಭೇದ? : ದೃಷ್ಟಿಭೇದ ೨ « ಶಿರಭೇದ' « ಸ್ಥಾನಕ 
ಭೇದ ' « ಚಾರಿಯ ಭೇದ ' ಇವೆಲ್ಲವುಗಳ ಮೂಲಕ ಭಾವವನ್ನು 
ಪ್ರದರ್ಶಿಸಿದರು. ಆ ನರ್ತಕಿಯರಿಗೆ ನಾಟ್ಕಭೇದಗಳಾದ « ಅಂಗಪ್ರತ್ಯಂಗೋ 
ಪಾಂಗಬಹುಚಾಳಿ, ವರದೇಶಿ, ಕೋಲಚಾರಿ, ಅಂಗಹಾರ, ಮಂಡಲ, 
ಕರಸ್ಷೇತ್ರ ' ಎಂಬುವೆಲ್ಲ ಚೆನ್ನಾಗಿ ಗೊತ್ತಿದ್ದುವು. " ರಂಭಾನಾರಿಯ ಪಾತ್ರದ 
ಪರಿಣತಿಯ, , .. ಊರ್ವಶಿಯ ಮುಂಬರಿದೆಸೆನ ಕಟ್ಟಣಿಗಳ ಗತಿಯ ' ಅವರು 
ಆಡಿ ತೋರಿಸಿದರು. ಅದರಂತೆಯೆ « ಹಿರಿದುಪ್ರಬಂಧ, ಜಕ್ಕಿಣಿ_ರಾಜಕೀರನ 
ಮೆರೆವ ಕಟ್ಟಳೆಯಾಟಗಳ' ಪ್ರದರ್ಶನ ಮಾಡಿದರು. ಆಗ ಅವರ ಪಾತ್ರಕ್ಕೆ 
ಮೆಚ್ಚಿ ಪಾರ್ವತಿ, ಶಚಿ, ಶಾರದೆ ಮೊದಲಾದವರು ಹೂಮಳೆಗರೆದರೇನೋ 
ಎಂಬಂತೆ, ಅಲ್ಲಿ ಕೃತ್ರಿಮವಾಗಿ ರಚಿಸಿದ ಸೂತ್ರಾಭ್ರ (ಅಭ್ರ-ಮೋಡ) 
ಗಳಿಂದ ಪರಿಮಳಪುಷ್ಟ ಸೂನಿದುವು.' ನಾಟ್ಯವನ್ನು ನೋಡಿ ನಲಿದ ನರಸ- 
ರಾಜನು « ಭರತಜ್ಞ ಮೇಳಗಾರರಿಗೆ' ನಾಟ್ಯವಧುಗಳಿಗೆ " ಸುರುಚಿರವಸನ, 
ಕರ್ಪುರದ ಪರಿಮಳ ಮೆರೆವ ವೀಳೆಯಗಳನು ಇತ್ತು ಮನ್ನಿಸಿದ '. 


ಬಳಿಕ ಒಬ್ಬ ನಾರಿಯು ಬಂದು " ಭಾಗವತೆವಿಲಾಸದ ಪುಣ್ಯಕಥೆಗಳ 
ಭಾಸುರ ಗಾನರಸದೊಳು' ಓದಿದಳು. ಮತ್ತೊಬ್ಬಳು ಬಂದು "ಭಾರತ- 
ಕಥೆಯ ಬಲುಬಿತ್ತ ರದಲಿ ನಲವಿಂದ ಬತ್ತೀಸರಾಗದೊಳು ' ಓದಿದಳು. 
ಇನ್ನೊಬ್ಬ ಕಾಮಿನಿಯು ನಗುನಗುತ್ತ ಬಂದು " ರಾಮಾಯಣ ಪುಣ್ಯ 
ಕಥೆಯ ಪ್ರೇಮದೊಳು ' ಓದಿದಳು. ಬೇರೊಬ್ಬ ನೀರೆ ಬಂದು "ಚಿಂತಾಮಣಿ 
ಮೊದಲಾದ ಬಗೆ ಬಗೆ ತರ್ಕಶಾಸ್ತ್ರಗಳ ಅಗಣಿತವಾಗಿ ' ಬಣ್ಣಿಸಿದಳು. 





* 6 ಸುಳಾದಿ ' ಎಂಬ ಹೆಸರಿನ ಸಾಹಿತ್ಯಜಾತಿಯೊಂದು ಹರಿದಾಸ ವಾಜ್ಮಯದಲ್ಲಿ 
ಇದೆ. ಇಲ್ಲಿ "ಸುಳಾದಿ' ಎಂಬುದು ತಾಳವೆಂದು ಈ ಕನಿ ಹೇಳಿರುವನು. ದಾಸರ 
ಸುಳಾದಿಗಳನ್ನು ನೋಡಿದರೆ ಅವುಗಳಲ್ಲಿಯ ಒಂದೊಂದು ಪದ್ಯಗಳು ಒಂದೊಂದು 
ತಾಳಗತಿಯಲ್ಲಿ ನಡೆಯುತ್ತಿರುವುದುಂಟು. ಸಂಗೀತಗಾರರು « ರಾಗಮಾಲಿಕೆ ' ಗಳನ್ನು 
ಹಾಡುತ್ತಿರುವಂತೆ « ಸುಳಾದಿ' ಗಳಂತಹ ತಾಳಮಾಲಿಕೆಗಳಸ್ನೂ ಆಂದು ಹಾಡುನ 
ರೂಢಿಯಿದ್ದಿ ರಬೇಕು. 


ಚಾರಣಕವಿ ಗೋನಿಂದನೈದ್ಯ ೧೫೫ 


ಒಬ್ಬ ನೀರೆ ಬಂದು « ವಾಣಿಯಂದದೆ ಕರದೊಳು ನೀಣೆಯ ಹಿಡಿದು 
ಕೊರಳು ಬೆರಳನೊಂದುಗೂಡಿ ಹರುಷದೆ ಪಾಡಿ ಕವಿಗಳಲ್ಲಿ ಸಂಗೀತದ 
ಸುಧೆಯನ್ನು ಎರೆದಳು. ಬಾಲಶಾರದೆಯರೇನೋ ಎಂಬಂತಿರುವ ಹುಡುಗಿ 
ಯರಿಬ್ಬರು ತುಂಬುರ (ತಂಬೂರಿ ) ವನ್ನು ಹಿಡಿದು, ತಾಳಕ್ಕೆ ಸರಿಯಾಗಿ, 
ಕಂಠೀರವ ನರಸರಾಜನ ಅಂಕಮಾಲೆಯನ್ನು 


66 ತುರುಕರಾಡ್ಬಲ ವಾರ್ಧಿಚಾಡಬ ! ಡ್ರಾನಿಡ- 
ಧರಣೀಶತಿನಿರ ಮಾರ್ತಂಡ! 


ಎಂದು ಮೊದಲಾಗಿ, ಕೇಳಿದವರ ಮೈಮನಗಳು ಅಭಿಮಾನದಿಂದ 
ಜುಮ್ಮೆನುವಂತೆ--ಹಾಡಿದರು. ಆಗ ದೊರೆಯು ಎಲ್ಲವನ್ನೂ ಕೇಳಿ ನಗುತ್ತ 
ನಾನಾವಿದ್ಯದ ಅಬಲೆಯರಿಗೆ ಬೇಕುಬೇಕಾದ ಉಸುಗೊರೆಗಳನ್ನು ಕೊಟ್ಟು ಸ 
ಅಲ್ಲಿಯ ಕಾರ್ಯಕಲಾಪವನ್ನೆ ಲ್ಲ ನಿಲ್ಲಿಸಿ, ಭೋಜನಶಾಲೆಯ ಕಡೆಗೆ ಹೊರಟು 
ನಡೆದನು. 


೯.  ಊಹಟ-ಉಡಿಗೆ-ತೊಡಿಗೆಗಳು 


ಕಂಠೀರವ ನರಸರಾಜನ ಕಾಲದ ಜನಸಾಮಾನ್ಯರು ಉಣ್ಣುವ ಊಟದ 
ಪದಾರ್ಥಗಳೂ ರೀತಿಯೂ ಹೇಗಿರುತ್ತಿದ್ದುವೆಂಬುದನ್ನು ಗೋವಿಂದವೈದ್ಯ 
ಹೇಳಿರದಿದ್ದರೂ, ಸುಸಂಸ್ಕ್ರೃತರಾದ ಸಿರಿವಂತರು ಹೇಗೆ 
ಅರಮನೆಯ ಜನರ ಹೇಗೆ ಏನೇನು ಊಟಮಾಡುತ್ತಿದ್ದರೆಂಬುದನ್ನು 
ಊಟದ ರೀತಿ ದೊರೆಯ ಊಟದ ಪ್ರಾತಿನಿಧ್ಯದಿಂದ ನಮಗೆ ಚೆನ್ನಾಗಿ 
ವಿವರಿಸಿ ಹೇಳಿರುವನು. ಆ ಕಾಲದ ತಿಂಡಿ-ತಿನಿಸುಗಳ 
ಹೆಸರನ್ನು ನೋಡಿದರೆ ಎಷ್ಟೊ ತ ಪದಾರ್ಥಗಳು, ನಮ್ಮ ಉತ್ತರಕರ್ಣಾಟಕ 
ದವರಿಗಂತೂ ತೀರ ಅಪರಿಚಿತವಾಗಿ ತೋರುವುವು. ಅಲ್ಲದೆ ಉತ್ತರಕರ್ಣಾ- 
ಟಿಕದಲ್ಲಿ ರೂಢವಾಗಿರುವ ಕಲವು ತಿಂಡಿ-ತಿನಿಸುಗಳಿಗಿರುವ ಕನ್ನಡ ಪರಂ- 
ಪರೆಯ ಹೆಸರುಗಳೂ ಗೊತ್ತಾಗುವುವು. ಹೆಚ್ಚು ಮಾತುಗಳನ್ನಾ ದರೂ 
ಬೆಳೆಯಿಸಬೇಕೇತಕ್ಕೆ ? ನಾವೀಗ ಕಂಠೀರವ ನರಸರಾಜನ ಊಟವನ್ನು 
ನೋಡುವುದಕ್ಕೆ ಅವನೊಂದಿಗೆ ಅರಮನೆಯ ಭೋಜನಶಾಲೆಗೇ ಹೋಗಿ 
ಬಿಡುವ ! 


೧೫೬ ಕರ್ಣಾಟಕ ಜನಜೀವನ 


ಭೋಜನಶಾಲೆಗೆ ದೊರೆ ಬರಲು ಅಲ್ಲಿಯ ಊಳಿಗದ ನಾರಿಯರು, ಆತನ 
« ಚರಣಪಲ್ಲವಗಳ ತೊಳೆದು, ದುಕೂಲದ ಸೆರಗಿನೊಳು ಒರಸಿದರು'. ಆಮೇಲೆ 
" ಫೈಲಾಗಿತ್ತು? ದೊರೆಯನ್ನು « ರತ್ನ ಪೀಠದೊಳು' ಕುಳ್ಳಿರಿಸಿದರು. ನಾವು 
ನೋಡುತ್ತಿರುವ ನೋಟಿವಿದು ರಾತ್ರಿಯ ಊಟದ್ದಾದುದರಿಂದ ” ಖವಖವಿ 
ಸುವ ಸಾಲು ದಿವ್ಯಜ್ಯೋತಿಗಳು ' ಆ ಮನೆಯನ್ನೆಲ್ಲ ತುಂಬಿಕೊಂಡಿದ್ದುವು. 
ಯುವತಿಯರು ಬಂದು ಹರಿವಾಣ-ಬಟ್ಟಿ ಲುಗಳನ್ನು ಅಳವಡಿಸಿದರು. ದಳಪತಿ 
ಸಹಿತ ಸಮಸ್ತ, ಬಂಧುಗಳೂ ಜೊತೆಗೆ ಊಟಸಕ್ಕೆ ಕುಳಿತಿದ್ದರು. ಮೊದಲು 
" ಪರಿಪರಿಯ ಉಪ್ಪಿನಕಾಯಿ, ಹಪ್ಪಳ. ಸವಿವೆರನಿದ (ರುಚಿಯಾದ) ಶುಭ) 
ಬಾಳೆಕ ( ಸಂಡಿಗೆ) ವ ಬಡಿಸಿದರು--ಬಡಿಸುವವರೆಲ್ಲ ಹರಯದ ಹೆಂಗಳು. 
ಬಳಿಕ ತಾಳದ (ಎಣ್ಣೆಯಲ್ಲಿ ಹುರಿದುಮಾಡಿದ ಪಲ್ಲೆಯ ), ಸೀಕರಣೆ, ಕಸರಿ 
( ಕೋಸಂಬರಿ ), ಸಚ್ಚೆಡಿಗಳನ್ನೂ ಶಾಲಿಯ ದಿವ್ಯಾನ್ನ (ಸಣ್ಣಕ್ಕಿಯನ್ನ), 
ಸದ್ಯೋಘೃತ ( ಬೆಣ್ಣೆಕಾಯಿಸಿದ ತುಪ್ಪ) ಗಳನ್ನೂ ಬಡಿಸಿದರು. ಆಮೇಲೆ 
« ಮಿಸುನಿಯ ಬಣ್ಣದ ತೊಗರಿಯ ಬೇಳೆಯ ಹಸನಾದ ಸೂಪ (ತೊಪ್ಪೆ) 
ವನ್ನೂ ಶಾಕ (ಸೊಪ್ಪಿನ ಮೇಲೋಗರ) ಗಳನ್ನೂ ಹಾಕಿದರು. ಅನ್ನ 
ದೂಟಿವಾದ ಬಳಿಕ "ಸಣ್ಣ ಸೇನಗೆ, ಹಾಲುಂಡೆ ( ಫೇಡೆ), ಜೇನ್ನೊಡ 
(ಘೇವರು?), ಶುಭ್ರವಣ್ಣದ ಉದ್ದಿನ ಕಡುಬು, ಹೂರಣಗಡುಬು' 
ಗಳನ್ನ ವರು ಎಡೆಮಾಡಿದರು.  « ಕೀಲಸಾಗರ ' «ಸಂಜೀನಿನಿ ' ಎಂಬ 
ಹೆಸರುಗಳುಳ್ಳೆ « ಸಾಲಸವಿಯ ಕೊಟ್ಟಿಗಳ' ತಂದು ನೀಡಿದರು. ಉಂಡ- 
ಲಿಗೆ, ಕರಿಗಡುಬು, ಕಟ್ಟು ( ?)) ಮಂಡಿಗೆ, ಬಿಸಿಯ ದೋಸೆ, 
ಸಣ್ಣಕ್ಕಿಯ ಪಾಯಸ, ಸೊಜ್ಜಿ ಗೆವೆರೆದ ಸಕ್ಕರೆಯ ಪಾಯಸ, ಗೌಲೆಯ 
ಪಾಯಸ ಇವೆಲ್ಲವನ್ನೂ ಪರಿವಿಡಿಯಿಂದ ಎಡೆಮಾಡಿದರು ( ಇದನ್ನೆಲ್ಲ ಒಂದೆ 
ದಿನ ಹೇಗೆ ತಿನ್ನುತ್ತಿರಬಹುದೆಂದು ಸಂದೇಹಗೊಳು ವ ಕಾರಣವಿಲ್ಲ. 
ದೊರೆಗಳೂಟಿವದು ! ). 


ಕುಡಿಯಲಿಕ್ಕೆ ಕೊಟ್ಟಿ ಹಾಲಿನಲ್ಲಿಯೂ " ಚಿಲುಪಾಲು, ತೆಂಬಾಲು, 
ಕೆನೆನೆರಸಿದ ಸಾಲು, ಬಟ್ಟಿ ನಾಲು' ಗಳೆಂಬ ಪ್ರಕಾರಗಳಿದ್ದುವು. ಮೊಸರು 
ಗಟ್ಟಿಯಾದ « ಕಟ್ಟುಮೊಸರು ' ಇದ್ದಿತು. ಮಜ್ಜಿಗೆ ನೀರಾಗಿರದೆ « ಗಟ್ಟ 
ಮಜ್ಜಿ ಗೆ ಯಾಗಿದ್ದಿತು. ದೊರೆಯು ಎಲ್ಲರೊಂದಿಗೆ ಊಟವನ್ನು ಮಾಡಿ, 
ಕೈಯತೊಳೆದು, ಕರ್ಪುರದ ಸಮಾಜ ನೀಳ್ಯವನು' ಇತ್ತು, ಎಲ್ಲರನ್ನೂ 
ಬೀಳ್ಕೊಟ್ಟು ತನ್ನ «ಸೆಜ್ಜೆಯ (ಶಯ್ಯಾ ಇ ಸೆಜ್ಜೆ) ರಾಜಮಂದಿರಳೆ 
ಐತಂದ '. 


ಚಾರಣಕನಿ ಗೋವಿಂದನೈದ್ಮ ೧೫೭ 


ಈಗಿನ ನಮ್ಮ ಉಡುಗೆ-ತೊಡಿಗೆಗಳ ಬೆಡಗಿಗೆ ೩೦೦ ವರ್ಷಗಳಿಗೆ 
ಹಿಂದಿನವರ ಉಡುಗೆ-ತೊಡಿಗೆಗಳನ್ನು ಹೋಲಿಸಿ ನೋಡಿದರೆ ಎಷ್ಠೊ ದೃ 
ಅಂತರ? ಉದ್ಯೋಗಭೇದದಂತೆ ಅವರವರ ಉಡುಗೆ- 
ಅರಸರ ತೊಡಿಗೆಗಳಲ್ಲಿಯೂ ವ್ಯತ್ಯಾಸಕಂಡುಬರುತ್ತಿದ್ದಿತೆಂದು 
ಅರಮನೆಯವರ ತೋರುವುದು. ರಾಜಕಾರ್ಯದಿಂದ ದೂರವಾಗಿರುವ 
ಉಡುಗೆ- ತೊಡಿಗೆ. ಇಂದಿನ ಸಮಾಜದಲ್ಲಿ, ಅವರವರ ಉದ್ಯೋಗವು ಒಮ್ಮೆಲೆ 
ವಿದ್ದು ಕಾಣುವಂತಹ ಉಡುಗೆ-ತೊಡಿಗೆಗಳ ವ್ಯವಸ್ಥೆಯು 
ತಪ್ಪಿಹೋದಂತಾಗಿದೆ. ಇಂದಿನ ಖಾದೀಯುಗದಲ್ಲಿಯಂತೂ ತಿರುಕನಿ”ದ 
ಅರಸರ ವರೆಗೆ ಎಲ್ಲರೂ ಒಂದೆ ಬಗೆಯವರಾಗಿ ಕಾಣುವರು. ಗೋವಿಂದ 
ವೈದ್ಯನ ಕಾಲದ ಕರ್ಣಾಟಕದಲ್ಲಿ ಮಾಂಡಲಿಕರು ತಾಲಿ, ಚೌಕುಳಿ, 
ಹೊನ್ನಸರ, ಮುತ್ತಿನ ಜೂಳೆಯ, ಕಡಗ, ಕಂಕಣ ಮೊದಲಾದ ತೊಡಿಗೆ 
ಗಳನ್ಸ್ಟಿಟ್ಟುಕೊಳ್ಳುತ್ತಿದ್ದರಲ್ಲದೆ; ಮೈಯಲ್ಲಿ  ಪೈರಣೆ? ಗಳನ್ನು ತೊಡುತ್ತಿ 
ದರು; ಭುಜದ ಮೇಲೆ ( ಮೇಲುದುಪ್ಪಟ? ವಿರುತ್ತಿತ್ತು. ತಲೆಗೆ 
. ಮುಂಡಾಸು' ಗಳನ್ನು ಸುತ್ತುತ್ತಿದ್ದರು. ನಾಯಕರು "ಮುಂಗೈಯ್ಯ 
ಮುರ್ತಿ ಮುಂರಡಿಯ ಸರಪಳಿ, ಹೊನ್ನುಂಗರ, ತೊಳೆಬಾಪುರಿ' ಗಳಿಂದ 
ಸಿಂಗರಿಸಿಕೊಂಡಿರುತ್ತಿದ್ದರು. ರಾವುತರು « ಕಾಯದೊಳಳವಟಿ ಲ (ಮೈಗೆ 
ಹತ್ತಿಕೊಂಡಿರುವ)  ಹೊನ್ನೆದಗಲೆ' ದಿವ್ಯಾಯತದ ಆಭರಣಗಳು, 
( ಬಿರುದಿನ ಚಿಂದೆ' ಗಳಿಂದ ಕೂಡಿರುವರು. ಸುಭಟಿರೆನಿಸಿಕೊಳ್ಳುವವ 
ಕೆಲ್ಲ ಪಟ್ಟಿಯ ದಟ್ಟ, ಕುಂಕುಮಗಾಸೆಗಳನ್ನು ಉಟ್ಟಿರುವರು. ಒಂಟೆಯ 
ಸವಾರರು « ಉತ್ತರಿಗೆ, ಹೊನ್ನ ಸರ, ಗಂಟಿಸರಪಳಿ, ಮುತ್ತಿನ ಕಡುಕು' 
ಗಳಿಂದ ಕೂಡಿ ಇರುತ್ತಿದ್ದರು. « ಮೈಗಾನಲೂಳಿಗದವರು ' ಚಿನ್ನದ 
ಹರಡೆ, ಬಿರುದಿನ ಬೆಳ್ಳಿಯ ಕಟ್ಟಿನ ನೇಜೆಯ ( ಬರ್ಚಿ) ಗಳನ್ನು ಕೈಯಲ್ಲಿ 
ಹಿಡಿದುಕೊಂಡು ಇರುತ್ತಿದ್ದರು. 


ಹೆಂಗುಸರು ಆಗಲೂ ತುಂಬ ಅಭರಣಸಪ್ರಿಯರಾಗಿದ್ದರೆಂದು ತೋರುವುದು. 
ಆಗಿನ ಅವರ ಆಭರಣಗಳೆಂದರೆ " ಅಂಗುಟಕೆ ವೀರಮಂಂದ್ರೆ ', ಹೊನ್ನ 
ಕಾಲುಂಗರ, ಪಿಲ್ಲಿ, ಮೆಂಟಕೆ, ೬ರುಪಿಲ್ಲಿ. ಚರಣ- 

ಹೆಂಗುಸರ ಸೆಂಡೆಯೆ, ಪಾಯವಟ್ಟ, ಹೊನ್ನ ಗಂಟಿಸರ, ರನ್ನ 
ಉಡುಗೆೊತೊಡಿಗೆ ಬಲೆಯ ಉಡಿದಾರ ( ರಶನಾ ), ಕಟಸೂತ್ರ, 
ಕಾಂಚೀದಾಮ, ಪುಸ್ತಿ, ಮುಕ್ತಾಳಿ, ರತ್ನಪದಕ, 

ರತ್ನದ ಬೊಟ್ಟು ( ಮೂಗಿಗೆ ), ಹರಳೋಲೆ, ತ್ರಿಸರ, ಚಿಂತಾಕು, 


೧೫೮ ಕರ್ಣಾಟಕ ಜನಜೀನಸ 


ಮೂಗುತಿ, ಕಡಗ, ಕಂಕಣ, ನುದ್ರೆಯುಂಗುರ, ಚೌಸರ, ನೂಪುರ, 
ಕೊಪ್ಪು, ವನೆಂಟೆಯ ಚೌಕುಳಿ, ಸರತಾತಿ, ಹೊಂಬಳೆ, ಜಡೆಬಂಗಾರ 
ಮೊದಲಾದ ಕೊರಳು, ಕಿವಿ, ಮೂಗು, ಸೊಂಟ, ಕಾಲು, ತಲೆಗಳ ಜೆಲು 
ವನ್ನು ಹೆಚ್ಚಿಸಿ ತೋರಿಸುವಂತಹವು. ಹೆಂಗುಸರು "ಮಿಸುಪ ಸಂಪಗೆಗಾನಿ, 
ಸಂಧ್ಯಾವಳಿ, ಶುಭ್ರವಸನ ಮೊದಲಾದ ಬಣ್ಣಬಣ್ಣದ ಸೀರೆಗಳನ್ನು ಡುತ್ತಿ 
ದ್ದರು. ಸರಿಗೆಯಂಚಿನ ರವಿಕೆಗಳನ್ನು ತೊಡುತ್ತಿದ್ದರು (೯ನೆಯ ಸಂಧಿ 
ಯಲ್ಲಿಯ " ಮದನ-ಮೋಹಿನಿ' ಯ ಅಲಂಕಾರದ ವರ್ಣನೆ ನೋಡಿರಿ). 
ತೆಲುಗು, ತುರುಕ, ತಿಗುಳ, ಮಲೆಯಾಳ, ಕೊಡಗು ದೇಶದ ಸ್ತ್ರೀಯರ 
ಉಡಿಗೆ ತೊಡಿಗೆಗಳ ವೈಶಿಷ್ಟ್ಯವನ್ನು ಗೋವಿಂದವೈದ್ಯ ಚೆನ್ನಾಗಿ ಹೇಳಿರು 
ವನು. ಹೇಗೆಂದರೆ: 
ತೆಲುಗುನಾರಿಯೆರು " ಅಲಘನಿತಂಬದ, ಚರಣಪಲ್ಲವಗಳ, ಕೆಳ 
ಗೊಂಡ ವೇಣಿವಲ್ಲರಿಯ, ನೆಲೆಮೊಲೆಗಳ ಬಿಣ್ಣಿನ, ಬೆಡಗಿನ ಜೆಲ್ತೆಯರು. 
ತುರುಕನಾರಿಯರು (ಉರತುಂಬಿ ಮೆರೆವ ಕಂಚುಕ, ಕಾಲ ಕುಪ್ಪಸ, 
ಮಿರುಪ ದುಪ್ಪಟದ ನಿರಿಗಳ, ಸುರುಚಿರ ಶೃಂಗಾರದಾಭರಣದ' ಚೆಲ್ವೆಯರು. 
ತಿಗುಳನಾರಿಯರು "ಬಘನವನಲೆವ ನಿರಿಗಳ, ಹೊಂಗೆಜ್ಜೆಯ, ಬಗಸೆ 
ಗಂಗಳ, ತೋರಮೊಲೆಯ, ಸೊಗಸುವ ವಾರೆದುರುಬಿನ' ಸುಂದರಿಯರು. 
ಮಲೆಯಾಳದ ಶಶಿಮುಖಯರು, "ಮಿಸುನಿಯ ಜೀವಪುತ್ತಳಿ- 
ಗಳಂದದೆ ರಂಜಿಸುವ ದಿವ್ಯಾಂಗ, ಸುಂದರದ ಹೊಸದುಪ್ಪಟದ ಗಾಸೆಯ' 
ಚದುರೆಯರು, 


ಕೊಡಗಿತಿಯರು « ಕಿವಿಯೊಳೊಪ್ಪುವ ತೊಂಬೆಗಡುಕಿನ ಕಡು 
ಜೆಲ್ವ ಪೊರವಾರಗಿರಿಯ, ಬಡನಡುವಿನ, ಬಟ್ಟಿ ಕುಚದ' ಸುಂದರಿಯರು. 


ಕುದುರೆಗಳಿಗೆ ನವರತ್ನದ ಕಾಲಂಗಗ್ಗರ, ಪೊಂಗೆಜ್ಜೆಗಳನ್ನೂ 
ಮುತ್ತಿನ ಕುಚ್ಚು (ತುರಾಯಿ) ಗಳನ್ನೂ  ಸೆಡಕಿನ ರುಲ್ಲಿ, ತೆರನ ಸಕ್ಕರಿಕೆ 
ಆನೆ-ಕುದುಕಿಗಳ ( ಜೀನು)'ಗಳನ್ನೂ ಹಾಕುತ್ತಿದ್ದರು. ಬಂಗಾರಬಣ್ಣದ 
ಶೃಂಗಾರ. ಕಡಿವಾಣಗಳೂ ಮೊಗಗನ್ನಡಿಗಳೂ ಇರುತ್ತಿದ್ದುವು. 
ಕೊರಳೊಳಗೆ ಮುತ್ತಿನ ಸರ ಮಾಣಿಕದ ಜೂಳೆಯಗಳಿರುತ್ತಿದ್ದುವು. 
ಪೊಂಬಾವಡೆಗಳಿಂದ ಅವು ಸಿಂಗರಗೊಂಡಿರುತ್ತಿದ್ದುವಲ್ಲದೆ, ಅವುಗಳಿಗೆ 
4 ಕಟ್ಟಾಣಿ ಮುತ್ತಿನ ಮೊಗರಂಬಗಳೂ ' « ಮಿಸುನಿಯ ಗುಬ್ಬಿಗಳ ಕಟ್ಟಿದ 
ಹೊಕ್ಕುಳ ಗಂಟೆ' ಗಳೂ ಇರುತ್ತಿದ್ದುವು, 


ಚಾರಣಕವಿ ಗೋವಿಂದನ ದ್ಯ ೧೫೯ 


ಆನೆಗಳ ಬೆನ್ನ ಮೇಲೆ ಫೊನ್ನ ರೆಂಚಿಗೆಗಳನ್ನು ಅಳವಡಿಸಿರುವರು. 
ಎರಡೂ ಕಿವಿಗಳಿಗೂ ರುಲ್ಲಿ (ಗೊಂಡೆಯ)ಗಳನ್ನು ಕಟ್ಟಿರುತ್ತಿದ್ದರು. 
ಕೆಲವು ಆನೆಗಳ ಕಿವಿಗಳಲ್ಲಿ ಮುತ್ತಿನ ಗೊಂಚಲುಗಳೂ ಇರುತ್ತಿದ್ದುವು. 
ಎದೆಗೆ - ಹೊರಜಿ ( ದಪ್ಪಗಿನ ಹಗ ) 'ಗಳನ್ನು ಕಟ್ಟಿ ರುತ್ತಿ ದ್ದ ರು. ಹಣೆಯ 
ಮೇಲೆ «ಮಿಸುನಿಗನ್ನಡಿ'ಗಳಿರುತ್ತಿ ದು ವು, (ಕೊರಳ “ಹೊರಜಿ, ಕುಂಭಸ್ಮಳ 
ಕೋಹಾಳೆ, ಸರಗಂಟೆ, ಪಕ್ಕ ಗಂಟಿ ಬಿರುದಿನ ಸಜಿ, ಸಲ್ಲವಸತ್ತಿಗೆ' 
ಇವೆಲ್ಲ ಆನೆಗಳ ಈತ ಸುಖ್‌ ಇದ್ದುವು. 


೧೦. ಕೊನೆಗೆ ಮೊದಲು 


ಸರಿ! ಗೋವಿಂದವೈದ್ಯನ ಚಾರಣಕವಿತ್ವವನ್ನೂ; ೩೦೦ ವರ್ಷಗಳಿಗೆ 


ಮೊದಲಿನ ಕರ್ಣಾಟಕದ ಜನಜೀವನವನ್ನೂ. ಗೋವಿಂದವೈದ್ಯ ಕವಿಯ 
ತುಂಬುನೆರವಿನಿಂದ ಇಲ್ಲಿಯ ವರೆಗೆ ಹೇಳಿದುದಾಯಿತು. ಆಗ ದೇವಾಲಯ 
ಗಳಲ್ಲ ನಡೆಯುತ್ತಿದ್ದ ಸೇವೆ-ನಿತ್ಯಕಟ್ಟಿಲೆಗಳನ್ನೂ, ಹಬ್ಬಹರಿದಿನಗಳ ವಿಶಿಷ್ಟ 
ಉತ ಶೈವಗಳನ್ನೂ ಈಪ ಬಂಧದಲ್ಲಿ ಅವಕಾಶಾಭಾವದಿಂದ--ಸೇರಿಸಲಿಕ್ಕಾ 
ಗಿಲ್ಲ. ಅದೂ ನಮ್ಮ ಸಂಸ್ಥ ಎತಿಯದೊಂದು ಮುಂದಡಿಯ ಗುರುತಾಡರೂ, 
ಸಾಂಪ್ರದಾಯಿಕ ದೇವಾಲಯಗಳಲ್ಲಿ ಈಗಲೂ ಅವೆಲ್ಲ ಸೇವೆ-ನಿತ್ಯಕಟ್ಟಿಲೆ- 
ಉತ್ಸವಾದಿಗಳು ನಡೆಯುತ್ತಿರುವುದರಿಂದ, ಅವುಗಳನ್ನು ಪ್ರತ್ಯುಕ್ಚವಾಗಿ 
ಆಗಲ ನೋಡಬಹುದಾಗಿದೆ. ನಮ್ಮು ಜನರು ರಾಜ್ಯಸಂಸ್ಥೆ ಗಳನ್ನು ಕಳೆದು 
ಇಕೊಂಡರಾದಲೂ, ಧರ್ಮಸಂಸ್ಥೆ ಗಳನ್ನು ಇದುವರೆಗೆ ಎಂದಿನಂತೆಯೆ ಕಾಯ್ದು 
ಕೊಂಡು ಬಂದಿರುವರು. ಸಾ ಈ ಪ್ರಬಂಧದಲ್ಲಿ ಜನತೆಯ 
ಧಾರ್ಮಿಕಜೀವನವನ್ನು ನಾನು ಹೆಚ್ಚಾಗಿ ತೋರಿಸಿರದೆ, ಕೇವಲ ಲೌಕಿಕ- 
ಜೀವನದ ಚಿತ್ರಗಳನ್ನೆ ತೋರಿಸಬೇಕೆಂದು ಹವಣಿಸಿರುವೆನು. ಆ ಹವಣಿಕೆ 
ಎಷ ರ ಮಟ್ಟಿ ಗೆ ಪ ಶ್ರಯೋಜನಕಾರಿಯಾಗಬಹುದೆಂಬುದನ್ನು ಬಲ್ಲವರು 
ನಿರ್ಣಯಿಸಬೇಕು. 


«4 ದೊರೆರಾಯ ಕಂಠೀರವ ನರಸೇಂದ್ರನ 
ಪರಮಮಂಗಳ ಪುಣ್ಯಚರಿತೆ 
ವರಸೋಮಾರ್ಕರುಳ್ಳನ್ನ ಸುಸ್ಥಿ ರವಾಗಿ 
ಧರೆಯೊಳು ಪರಿಶೋಭಿಸಿರಲಿ! 


ಶಾಂತಿಃಪುಸ್ಟಿಸ್ತುಸ್ಟಿಶ್ಚಾಸ್ತು! 


9 ಅವೆ 


ಈ ಗ್ರಂಥದಲ್ಲಿ ಬಂದಿರುವ 


ಉದ್ಯೋಗ-ಜಾತಿವಾಚಕ ಪದಗಳ ಅಕಾರಾದಿ ಸೂಚಿ 


ಆಂಡೆಗುರುಬರು ೬೪ ಕ್ಷತ್ರಿಯರು ರ೯ 
ಅಡಿಗೆಮನೆಯೂಳಿಗದನರು ೧೫೬ ಖಾನರು ೪೬, ೧೨೫ 
ಅದ್ದಿ ಕದವರು ೯೧ ಖುರೇಸಾನಿಗಳು ೧೨೫ 
ಅರವಟ್ಟಿಗೆಯವರು ೧೪೬ ಗಂದಿಗರು ಲಷ, ೧೪೫ 
ಅರಸ:ಕುಮಾರಿತಿಯರು ೧೪೮ ಗಟ್ಟಿ ವಳ್ಲಿ ಯರು ೧೪೭ 
ಅರಸುಮಕ್ಕಳು ೧೪೮ ಗಟ್ಟವಾಳರು ೮೯, ೯೭ 
ಆಳಾಪಿಗರು ೧೪೫ ಗಡಿಮನ್ನೆಯರು ೪೭, ೧೨೭ 
ಊಳಿಗದವರು ೧೨೯ ಗಮಕಿಗಳು ೯೦ 
ಒಂಟರಿಗಾರರು ೧೩೧, ೧೪೫ ಗಾಯಕರು ೧೪೪, ೧೫೧, ೧೫೨ 
ಒಂಟಿ ಸವಾರರು ೧೫೭ ಗುಜ್ಜರಾತಿಗಳು ೧೨೫ 
ಒಕ್ಕಲಿಗರು ೧೪೪ ಚಾರಣಕವಿ ೧೦೧ 
ಕಂಚುಗಾರರು ೮೭, ೧೪೬ ಚಾರಣರು ೧೦೧ 
ಕಟ್ಟಿಗೆಗಾರ್ತಿಯರು ೯೪ ಚಿತ್ರಗೆಲಸಿಗರು ೮೭ 
ಕಟ್ಟಿಗೆಯನರು ೧೪೫ ಚಿತ್ರಿಗರು ೧೪೫ 
ಕನ್ನೋಜಿಗಳು ೧೨೫ ಚಿನ್ನವರದರು ಲಲೈ ೧೪೫ 
ಕಬ್ಬುಕಡಿಯುವವರು ೮೪ ಚಿಪ್ಪಿಗರು ೮೭, ೧೪೫ 
ಕಮ್ಮಾರರು ೧೨೨ ಜಲಗಾರರು ೧೪೧ 
ಕರಣಿಕರು ೧೪೩4, ೧೫೧ ಜವುಳಿಯಂಗಡಿಯವರು ೮೭, ೧೪೬ 
ಕವಿಗಳು ೯೦, ೧೪೩, ೧೫೧ ಜಾಲಗಾರರು ೧೪೫ 
ಕಸೆಯ ಕೋಲಣ್ಣಗಳು ೯೦ ಜೂಜುಗಾರರು ೯೬ 
ಕಾಮಾಟರು ೧೨೨ ಜೋಗಿಗರು ೧೪೫ 
ಕಾಲಾಳುಗಳು ೧8೧ ತಂಬುಲಿಗರು ೮೬ 
ಕುರುಬರು ೬೪ ತಳವಾರರು ೨೫, ೯೭ 
ಕೂಳಪಾಳೆಯದವರು ೧೨೧ ತಾಮ್ರಮರ್ದಕರು ೧೪೫ 
ಕೈದುಗಾರರು ೮೭ ತಾರ್ಕಿಕರು ೯೦, ೧೫೧ 
ಕೊಜ್ಜೆಯರು ೯೫ ತಾಳಧಾರಿಗರು ೧೪೫ 
ಕೊಟ್ಟಾಣಿಗರು ೧೨೨ | ತಿಗುಳ ನಾರಿಯರು ೧೫೮ 
ಕೊಡಗಿತಿಯರು ೧೫೮ ತಿಗುಳರು ೯೧ 
ಕೋಲಾಟದವರು ೧೫೨ ತಿಲಗಾತಕರು (ಗಾಣಿಗರು) ೧೪೫ 


ಕೋನಿಯ ಭಟರು ೪೮ ತುರುಕ ನಾರಿಯರು ೧೫೪ 


ಗ್ರಂಥಪೂರಕ 

ತುರುಕರು ೧೧೬ 
ತುಳಿಲಾಳುಗಳು ೧೫೧ 
ತೆಲುಗು ನಾರಿಯರು ೧೫೮ 
ತೇಟಿಗರು ಲಲ 
ತೋಟಗರು ೯ಜ 
ದಂಡನಾಯಕರು ಹ೮ 
ದರ್‌ವೇಷ್‌ ೧೦೨ 
ದಳಪತಿ, ದಳವಾಯಿ ೧೫೯, ೨೯ 
ದಾದಿಯರು ೯೬ 
ದಾರಿಕಾರರು ಆಳಿ 
ದೀವಟಿಗರು ೧೪೫ 
ದುರೆಗಲಿಗಳು ೨೫ 
ನಟನಾಯಕರು ೧೪೪ 
ನಟುವಿಗರು ೧೪೫ 
ನಾಟ್ಕ ವಧುಗಳು ೧೫ 
ನಾಯಕರು ೧೫೭ 
ನೇಜೆಯದವರು ೧೨೯ 
ಪಣ್‌ಪಸರದವರು ೮೭ 
ಪರಿವಿಡಿಗಾರರು (ಪಹರೆಯವರು) ೨೬ 
ಪರಿಹಾಸಕರು ೧೪೪ 
ಪಾಠಕಿಯರು ೯೪ 
ಪಾತ್ರದ ತರುಣಿಯರು ೧೫೨ 
ಪಾಂಚಾಳರು ೮೩ 
ಪಾಳೆಯಗಾರರು ೧೦೮ 
ಪ್ರರೋಹಿತರು ೬೭ 
ಪುಷ್ಪ ದಂಗಡಿಯವರು ೮೭ 
ಪುಸ್ತಕ ಲಿಖಿತಜ್ಞರು ೯೦ 
ಬಳೆಗಾರರು ೮೭ 
ಬಾಗಿಲಜ್ಜಿಯರು ೯೬ 
ಬಾಲಶಾರದೆಯರು ೧೫೫ 
ಬಾಹತ್ತರ ನಿಯೋಗದವರು ೯೪ 
ಬ್ರಾಹ್ಮಣರು ೮೯, ೧೪೩ 
ಬ್ರಾಹ್ಮಣಿಯರು ೯೦, ೧೪೦ 
ಬ್ರಾಹ್ಮಣಕನೈಯರು ೧೪೧ 
ಬಿಬ್ಬಿಯರು ೧೨೧ 


ಪ೧--ತಿ೨೨೨ 


ಬೆಳ್ಳೆಲೆಯನರು 
ಬೇಡರು 
ಬೇಹಾರಿಗರು 
ಬೇಹಿನವರು 
ಬೋಗಾರರು 
ಭಟ್ಟಂಗಿಗಳು 
ಭರತಾಚಾರ್ಯರು 
ಭಾಟರು 
ಭಾರತಿಗಳು 
ಮಂಡಳಿಕರು 
ಮಂತ್ರಿಗಳು 


ಮಂತ್ರೋದಯಾಢ್ಕರು 


ಮದ್ದಳಿಗರು 
ಮನ್ನೆಯರು 
ಮರಕಾಲರು 
ಮರಾಟಗರು 
ಮಲ್ಲರು 
ಮಲೆಯಾಳಿತಿಯರು 
ಮಹಮ್ಮದೀಯರು 
ಮಾವುತರು 
ಮಾಲೆಗಾತಿಯರು 
ಮುಚ್ಚಿ ಗರು 
ಮೂಕೊರೆಯರು 
ಮೇಲಾಳುಗಳು 
ಮೇಳಗಾರರು 


ಮೈಗಾವಲೂಳಿಗದವರು 
ರಪಿಸಿದ್ಧಾಂತ ಪಾಠಕರು 


ರಾಣೀವಾಸದವರು 
ರಾಯಸದವರು 
ರಾವುತರು 
ವಂದಿಮಾಗಧರು 
ವಾಚಕರು 
ವಾಣಿಜರು 
ವಾರಾಂಗನೆಯರು 
ವಿದ್ವಾಂಸರು 


೧೬೧ 


ಲ೬, ೧೪೬ 
೩೪, ೯೭ 
೧೨೨ 
೧೨೭ 
೧೪೫ 

೧೦೧ 
೧೫೩ 
೧೦೧ 


೧೧೩, ೧೫೧, ೧೫೨ 


೯4, ೧೫೧ 
೧೪್ಲಿ 
೧೫೧ 
೧೪೫ 

೨೫ 
೮೮ 
೧೨೫ 
೧೪೫ 
೧೫೮ 
೧೧೩, 

ರ್ನ, ೧೪೫ 
೧೪೬ 
೧೪೫ 
೧೩೨ 
೧೩೧ 


೧೫೭ 
೯೦ 
ಳ೫ 

೧೫೧ 


೧೨೧, ೧೪೫ 


೧೦೧ 
೧೫೧ 
ಆಳ 
ರ್ಳ 


ಕರ್ಣಾಟಕ ಜನಜೀವನ 


ಸಬಳದ ಆಳುಗಳು ೧೨೯ 
ಸುಗಂಧದ ಅಂಗಡಿಯೆನರು ೮೭ 
ಸ್ತುತಿಪಾಠಕರು ೧೦೧ 
ಸೂತ್ರಧಾರ ೧೫೩ 
ಸೂಳೆಯರು ೧೨೨, ೧೪೭ 
ಸೆಬ್ಬಿಗಳು 'ಆಲ 
ಸೇಲಿಗರು ೧೪೫ 
ಸೈರಣೆಯೂಳಿಗದನರು ೧೪೫ 
ಸೊಗಸುಗಾರರು ೧೪೭ 
ಸೊನ್ನಾರರು ಆಲ 
ಹರದರು ೧೪೪ 
ಹರಿದಾಸರು ೧೪೧ 
ಹಳೆಯ ಸೈಕದ ಭಟರು ೪೮ 
ಹೊಮ್ಮಂಚಗಾರರು ೮೭ 





ಮುಖ್ಯಮುಖ್ಯ ವ್ಯಕ್ತಿಗಳ ನಾನುಪದ ಸೂಚಿ 


೧೬೨ 
ನಿನೋದಿಗಳು ೧೪೪, ೧೫೧ 
ವೇದವಿದರು ೧೫೧ 
ನೈಣಿಕಬಯಕಾರರು ೧೫೨ 
ವೈದ್ಯರು ೧೪೪ 
ವೈಷ್ಣವರು, ಶ್ರೀವೈಸ್ನನವರು ೬೭, ೮೪ 
ಶಾಸ್ತ್ರಜ್ಞರು ೧೫೧ 
ಶಾನೀರಕಿಯನರು ೧೦೨ 
ಶಾಹೀರರು ೧೦೨ 
ಶಿಲ್ಪಿಗರು ೮೭ 
ಶಿವಭಕ್ತರು ೧೪೧, ೧೪೪ 
ಷಾಯರರು ೧೦೨ 
ಸಂಚುಗಾರರು ೮೭ 
ಸಂಬಳಿಗೆಗಾತಿಯರು ೯೪ 
ಅಗ್ಗಳ ೮6,೩೧ 
ಅಚ್ಛುತ ೭೪, ೭೬ 
ಅದ್ದಮುಖಾನ್‌ ೧೨೫ 
ಅದೃಶ್ಯಕವಿ ೧೦೫ 
ಅನಿರುದ್ಧ ೩೨,೯೫ 
ಅಬುದುಲ್ಲಾ ಖಾನ್‌ ೧೨೫ 
ಅಬ್ದುಲ್‌ರರುಖಾಕ್‌ ೮೨, ೮೬, ಠ೮ 

(ಚಿಪ್ಪಣಿ) 
ಅರಿಕೇಸರಿ ೭೫ 
ಅರ್ಜುನ ೧೦೫ 
ಅಳಿಯ ರಾಮರಾಜ ೭೧, ೧೩೨ 
ಅಂಕುಶಖಾನ್‌ ೧೨೦, ೧೨೫ 
ಅಂಬರ್‌ ಖಾನ್‌ ೧೨೫ 


ಉಷಾ ೭೨ 
ಕನಕದಾಸ ೧೦, ೬೧ ರಿಂದ 
೯೮ರ ವರೆಗೆ ಅನೇಕ ಕಡೆಗೆ. 
ಕಂಠೀರವ ನರಸರಾಜ ೨೨, ೪೪, 
೧೦೯, ೧೧೦, ೧೨೫, ೦೩೦ 


ಕಾಗಿನೆಲೆಯ ರಂಗ ೩೪ 
ಕಟಿಲ್‌ (ರೆವರೆಂಡ್‌) ೫೮ 
ಕುಮಾರರಾಮ ೧೦೫ 
ಕುಮಾರವ್ಯಾಸ ೨೭, ೬೮ 
ಕೂರ್ಮಪಾಚ್ಛಾ ೧೪೦ 
ಕೃಷ್ಣ (ರಾಷ್ಟ್ರ ಕೂಟ) ೭೫ 
ಕೃಷ್ಣ (ಶ್ರೀಕೃಷ್ಣ) ೭೮ 


ಕೃಷ್ಣ ದೇವರಾಯ ೭೦, ೭೨, ೭೪ 
೭೬/೪೧ 


ಗ್ರಂಥಸೂರಕ 


ಳೆಂಗೇಂದ್ರ ೧೧೯, ೧೨೫ 
ಕೈರಿತಿಖಾನ್‌ ೧೨೫ 
ಖಾನಖಾನ್‌ ೧೧೦ 
ಗಲೀಖಾನ್‌ ೧೨೬ 
ಗಂಗಕವಿ ೧೦೫ 
ಗುಣವರ್ಮ (೨ನೆಯ) ೧೯, ೩೫ 
ಗುರುವಂಜೆ ೧೧೮ 
ಗೋನಿಂದವೈದ್ಯ ೧೩, ೨೨, ೨೬, 


೨೮,೪೪೯೯ ರಿಂದ ೧೫೯ ರ 
ವರೆಗೆ ಅನೇಕ ಕಡೆಗೆ. 


ಚಂಡಶಾಸನ ೩೨ 
ಚಂಡಿಕಾ ೧೧೮ 
ಚಂದ್ರಮೌಳಿ ೭೫ 


ಚಾಮರಾಜ (ಬೆಟ್ಟದ) ೧೧೭,೧೧೮ 


ಚಾಮುಂಡೀದೇವಿ ೧೧೫, ೧೧೪ 
ಚೌಂಡರಸ ೧೦೭ 
ಜಕ್ಕಣಾರ್ಯ ೧೮೫ 
ಜನ್ನ ೯, ೧೭, ೩೨ 
ಜಯವರ್ಮ ೩೧ 
ಜಿತಶತ್ರು ೩೫ 
ಜಿಲಹರ್‌ಖಾನ್‌ ೧೨೫ 
ತಮ್ಮಣನಾಯಕ ೧೨೧ 
ತಾತಾಚಾರ್ಯರು ೬೭, ೭೧, ೭೪ 
ತಾರಕಾಕ್ಷ ೨೦ 
ತಿಮ್ಮಣ್ಣ ಕನಿ ೮೦ 
ಕ್ರಿಣೇತ್ರ ೩೫ 
ದೇವೇಂದ್ರ ೨೧, ೨೨ 
ದೊಡ್ಡೇಂದ್ರ ೩೦ 
ನಂಜ (ಭಾರತಿ) ೧೧ 
ನಂಜರಾಜ ೨೨, ೧೧೦ 


೧೬ಕಿ 
ನಂಜುಂಡಕವಿ ೧೦೫ 
ನಾಗಚಂದ್ರ (ಅಭಿನನಪಂಪ) ೭ 
ನೃಪತುಂಗ ೧೦೪, ೧೦೭ 
ಪರಾಶಖಾನ್‌ ೧೨೫ 
ಪಂಪ ೭೫ 


ಪಾಯೆಸ್‌ (ಡಾಮಿಂಗೋ) ಆಸ್ಲಿ, 
6೬-೮೭ (ಟಪ್ಪಣಿ) 

ಪಾವೋಲೋ ನಿಶೋಲೋ | 
(ಕೊಂಬ) ೭೬, ೮೨ 


ಪುರಂದರದಾಸರು ೬೪,೭೦ 
ಪೊನ್ನ ೭೫ 
ಪ್ರೌಢರಾಯ ೧೦೫ 
ಫತ್ತೇಖಾನ್‌ ೧೨೬ 
ಬಲವಂಶಖಾನ್‌ ೧೨೫ 
ಬಾರ್‌ಬೋಸಾ ೮೩,೮೮ (ಬಪ್ಪಣಿ) 
ಬಿಲ್ಲಣಕವಿ ೧೦೪ 
ಬೈರನಾಯಕ ೧೨೧ 
ಭಗದತ್ತ ೩೫ 
ಭವಾನಿ ೧೧೮ 
ಭಾಮಹೆ ೧೦೭ 
ಭೀಮಸೇನ ೧೪೫ 
ಭುವನೈಕರಾಮ ೭೫ 
ಮದನನೋಹಿಫಿ ೧೪೦ 
ಮನ್ಮಥ (ಕಾಮ) ೭೨, ೬೯ 
ಮಲ್ಲಿಗೆಖಾನ್‌ (ಸಿದ್ದಿ) ೧೨೫ 
ಮಹಮೂದ್‌ ಖಾನ್‌ ೧೨೫ 
ಮಹೇಂದ್ರ ತಿದಿ 


ಮಂಗರಸ (೩ನೆಯ) ೧೮,೨೬, ೩೫ 


ಮುಸ್ತಾಫ್‌ ಖಾನ್‌ ೧೧೦, ೧೨೨, 
೧೨೫, ೧೨೬ 
ಯಕಳಾಸ್‌ ಖಾನ್‌ ೧೨೫ 


೧೬೪ 
ರಣಧೂಳಿ (ರಣದುಲ್ಲಾ) ಖಾನ್‌ ೨೨, 
೪೪, ೧೧೦, ೧೨೦, ೧೩೦ 
ರಫಿ ೭೨ 
ರತ್ನಾಕರವರ್ಣಿ ೧೦೭ 
ರನ್ನ ೭೫ 
ರಹೀಮ್‌ ಖಾನ್‌ (ಸಿದ್ದೀ) ೧೨೫ 
ರಾಘವಪಂಡಿತ ೧೨೫ 
ರಾಮಾನುಜರು ೬೭, ೭೪ 
ರುಕ್ಮಿಣಿ ೭೮, ೯೪ 
ರುದ್ರಭಟ್ಟ ೭೫ 
ಲಿಂಗರಾಜೇಂದ್ರ ಷಂ 
ವರ್ಥೇವಮ್‌ ಆತಿ 
ವಸುಷೇಣ ೧೭, ೩೨ 
ವಾದಿರಾಜರು ೬೪, ೭೦ 
ವ್ಯಾಸರಾಯರು ೬೪ ೭೬ 
ವಿಕ್ರಮಾದಿತ್ಯ (ಚಾಲುಕ್ಕ) ೧೦೪ 
ವಿಕ್ರಮಾರ್ಜುನ ೭೫ 
ವಿಜಯದಾಸರು ೬೬ 


ವಿರೂಪಾಕ್ಷಪಂಡಿತ ೨೦, ೨೮, ೩೯ 
ವಿರೂಪಾಕ್ಷ (೨ನೆಯ) ೭೧ 


ಕರ್ಣಾಟಕ ಜನಜೀವನ 


ನೀರಪ್ಪನಾಯಕ ೧೦೧ 
ವೀರಬಲ್ಲಾಳ ೭೫ 
ವೀರಭದ್ರನಾಯಕ ೧೧೯ 
ವೇದೋಜಿ ೧೨೫ 
ಶಶಿಪ್ರಭೆ ೩೧ 
ಶಹಾಜಿ ೧೧೯, ೧೨೫ 
ಶಂಕರ (ಶಿವ) ೨೦ 
ಶಿವಾಜಿ ೧೧೮, ೧೧೯ 
ಶ್ರೀನಿವಾಸಪಂಡಿತ ೧೧೩ 
ಶ್ರೀಪಾದರಾಯರು ೬೬, ೭೦ 
ಸಖಾಜಿ ೧೨೫ 
ಸತ್ಯಾಶ್ರಯ ೭೫ 
ಸತ್ಯಭಾಮೆ ೭೮, ೯೪ 
ಸಾಹಸಭೀಮ ೭೫ 
ಸ್ವಾಮಿಕಣ್ಣುಪಿಳ್ಳೆ ೭೬ 
ಸುನಂದೆ ಪ್ನು 
ಸೋಮೇಶ್ಯರ (ಚಾಲುಕ್ಕ) ೧೦೫ 
ಹನುಮಂತ ೬್ಠಿ 
ಹನುಮಪ್ಪನಾಯಕ ೧೧೯, ೧೨೧ 
ಹೆಂಪೇಂದ್ರ ೩೦ 





